ಕಸೂರಿ 


ಮೇ , ೧೯೬೩ . 


ಬೆಲೆ: ೭೫ ನ ಪೈ . 
- ಇಂದಿನ ವಿಶ್ವಕೊಂದು ಬೆಳಕಿಂಡಿ 


1910 


ಮುಂಬೈ ಕನಡಿಗರಿಗೆ ಸಂತಸದ ಸುದ್ದಿ! | 


ಮುಂಬಯಿ ಕನ್ನಡಿಗರ 
ಬಹುದಿನಗಳ ಬೇಡಿಕೆಯನ್ನು 
ಲಕ್ಷಿಸಿ ಕಳೆದ ತಿಂಗಳಿಂದ 


ಸಂಯುಕ್ತ ಪದ ಕರ್ನಾಟಕ 


ದಿನಪತ್ರಿಕೆಯ ಪ್ರತಿಗಳನ್ನು 
ವಿಮಾನ ಮೂಲಕ ಮುಂಬಯಿಗೆ ಕಳಿಸುವ ವಿಶೇಷ 
ಏರ್ಪಾಟು ಮಾಡಲಾಗಿದೆ. ಮುಂಬಯಿ ಕನ್ನಡಿಗರು 
ಸಂಯುಕ್ತ ಕರ್ನಾಟಕದ ಸಂಚಿಕೆಗಳನ್ನು ಪ್ರತಿನಿತ್ಯ 
ಅಂದೇ ಮುಂಜಾನೆ ೧೧ - ೩೦ ಕ್ಕೆ ನಮ್ಮ ಏಜಂಟರಾದ 
ಶ್ರೀ ಸೋಮನಾಥ ಮಿಶ್ರಾ , ನ್ಯೂಜ ಏಜಂಟ 
೨೧೧ / ೨೧೯ ಕಲಕುಟೀರ, ಪ್ರೇರಕೋಡ, ಪೋರ್ಟ, 
ಮುಂಬೈ - ೧ ಇವರಿಂದ ಪಡೆಯಬಹುದು. 


ವ್ಯವಸ್ಥಾಪಕ 
ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿ , 


ಗೆಲವಿನ ವ್ಯಕ್ತಿತ್ವಕ್ಕೆ 
ಚೆಲುವಿನ ಬಟ್ಟೆ 
ಮಫ‌ಲಾಲ್ 
ಸೂಟಿಂಗ್‌ಗಳು 


ಗುಪ್ 


C 


MOFATLARI Thing 


ಮಫ‌ಲಾಲ್‌ ಗುಪ್ 
ನೂ , ಶೂರಕ (ಶೂರಕ್ ), ಅಹಮದಾಬಾದ್ 

ಶೋರಕ್ , ನಡಿಯಾದ್ 
ಸ್ಟ್ಯಾಂಡರ್ಡ್, ಬೊಂಬಾಯಿ 
ಸ್ಟ್ಯಾಂಡರ್ಡ್ ( ಚೈನಾ) , ಬೊಂಬಾಯಿ 
ಸ್ಟ್ಯಾಂಡರ್ಡ್, ದೇವ ಸಿ . 
ಸಾಸೂನ್, ಬೊಂಬಾಯಿ 
ಸಾಸೂನ್( ನೂ , ಯುನಿಯನ್) , ಬೊಂಬಾಯಿ 
ಸೂರತ ಕಾಟನ , ಸರತ್ 
ಮಫಲಾಲ್ ಫೈನ್ , ನವಸಾರಿ 


Aiyars MGS- 275 - KN 


ತಲೆನೋವಿನಿಂದ ಅವನ ಇಡೀ ಸ೦ಜೆ ಹಾಳಾಗುವ೦ತಿತ್ತು . . 


ವಾಸುವಿಗೇನಾಗಿದೆ ? ಮ್ಯಾಚ್ 
ನೋಡೋದಕ್ಕೆ ಹೋಗೋದಿದೆ | 
ಎಂಬುದನ್ನು ಮರೆತು ಬಿಟ್ಟೆನು? 


ನಾನು 
ಬರೋದಿಲ್ಲ 
ಭಯಂಕರ 
ತಲೆನೋವಿದೆ! 


ಇದೋ , ಸಾರಿಡಾನ್ ) 
ತೆಗೆದುಕೊ ... 
ಬೇಗನೆ ಆರಾಮ 
ವಾಗುತ್ತೆ ! 


| 


ವಾಸು ಸಾರಿಡಾನ್ ತೆಗೆದುಕೊಳ್ಳುತ್ತಾನೆ 


ಆಮೇಲೆ: ಏನಾಶ್ಚರ್ಯ! 
ಈಗ ತಲೆನೋವು ಇಲ್ವೇ ಇಲ್ಲ ! 


- 


- 


- 


ಸಾರಿಡಾನ್ 


(ರೂಶ್) 
ಉಪಶಮನ, ಆರಾಮ ಮತ್ತು ಉಲ್ಲಾಸವನ್ನು ನೀಡುತ್ತದೆ 
ಸಾರಿಡಾನ್ ಬಲು ಬೇಗ, ನಿರಪಾಯಕರವಾಗಿ ಮತ್ತು ನಿಶ್ಚಿತವಾಗಿ 
ಉಪಶಮನಗೊಳಿಸುತ್ತದೆ. ತಲೆನೋವು, ಮೈಕೈನೋವು, ಹಲ್ಲುನೋವು, 

ಸಾರಿಡಾನಿನ ಒ೦ದೇ ಮಾತ್ರೆ ಸಾಕು 
ಮೈು ಬಿಸಿಯಾಗುವುದು , ಸಾಮಾನ್ಯ ಅಸ್ವಸ್ಥತೆ - ಇವುಗಳಿಗೆ ಸಾರಿಡಾನ್ 

ಒಂದು ಪಾತ್ರೆಗೆ 13 ನ. ಪೈಸೆ 
ತೆಗೆದುಕೊಳ್ಳಿ . ದೊಡ್ಡವರಿಗೆ ಒಂದು ಮಾತ್ರೆ ; ಮಕ್ಕಳಿಗೆ { ದಿಂದ ಮಾತ್ರೆ . 


ರೋಶ್' ಉತ್ಪಾದನ ಸೋಲ್ ಡಿಸ್ಟ್ರಿಬ್ಯೂಟರ್ಸ್ : ವೋಲ್ಯಾಸ್‌ ಲಿಮಿಟೆಡ್ 


JWTCVT. 4799 | 


Kishoreadv 


ದಿನವಿಡೀ 


ಕಾಂತಿಗಾಗಿ 


Uni 


6064146 
TALCUM 
POWDER 


ರೇಮಿ 


ಬೋವೇಟೆಡ್ 
ವಾಲ್ಕಂ ಪೌಡರ್ 


(BORATED 
TALCUM POWDER 


" ಏಕೈಕ ಹಂಚಿಕೆದಾರರು 
ಎ . ಮೈ ಆ ರ್ , ಆಂಡ್ ಕ೦ . ಮುಂಬೈ, ೨ , ಮದ್ರಾಸ ೧ . 

- ಕಲ್ಕತ್ತಾ ೧ . 


RB 11, 


ಇವರಿಗೆ ತಮ್ಮ ಕೂದಲಿನ ಬಗ್ಗೆ ಅಭಿಮಾನ 

ಇದೆ . . . 


ಇವರು ಟಾಟಾರವರ ಹೆಯ ಆಯಿಲ್ ಉಪಯೋಗಿಸುತ್ತಾರೆ. 

ಅದರಿಂದಲೇ ಅವರ ಕೂದಲು ಘನವಾಗಿ ಬೆಳೆದಿದೆ ಮತ್ತು 
ಹೊಳಪುಳ್ಳದ್ದಾಗಿದೆ. ಟಾಟಾರವರ ಹೆಯ‌ ಆಯಿಲ್‌ಗಳು 

ನೆತ್ತಿಗೆ ತಂಪನ್ನ ಪೋಷಣೆಯನ್ನೂ ನೀಡುತ್ತವೆ 
• ಕೂದಲಿಗೆ ಬಲವನೂ ಆರೋಗ್ಯವನ್ನೂ ಕೊಡುತ್ತವೆ 

೦ ಕೂದಲನ್ನು ಒಪ್ಪವಾಗಿ , ಸೊಗಸಾಗಿ ಬಾಚಲು ಸಹಾಯಕ 
ನಾಗುತ್ತವೆ 6 ಅವುಗಳ ಪರಿಮಳ ಮನಮೋಹಕವಾಗಿರುತ್ತದೆ 
• ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯಕವಾಗುತ್ತವೆ. 
ಟಾಟಾರವರ ಸುಗಂಧಿತ ಹೆಯರ್‌ ಆಯಿಲ್‌ಗಳು 


Perfumed 
AIR OIL 


'AVENDER 


THOI -48 


ತಪ್ರಣ 


ಪ್ರತಿ ತಿಂಗಳ೧ನೇ ದಿನಾಂಕ 

ಪ್ರಕಟವಾಗುವುದು . 


ಮುಖ್ಯ ಸಂಪಾದಕರು : 
ರಂಗನಾಥ ದಿವಾಕರ 


ಸಹಾಯಕ ಸಂಪಾದಕರು : 

ಪಿ . ವಿ . ಆಚಾರ 


ಲೇಖಕರಿಗೆ ಸೂಚನೆ 
ಕಸ್ತೂರಿಯಲ್ಲಿ ಪ್ರಕಟನೆಗಾಗಿ ಲೇಖ, ಪ್ರಬಂಧ, 
ಕಥೆ ಮೊದಲಾದವನ್ನು ಸ್ವೀಕರಿಸಲಾಗುವದು , ಕಾಗ 
ದದ ಒ೦ದೇ ಮಗ್ಗಲಿಗೆ ವಿರಳವಾಗಿ ಬರೆದು ಕಳಿಸ 
ಬೇಕು, ಲೇಖಕರು ತಮ್ಮ ಹೆಸರು ವಿಳಾಸಗಳನ್ನು 
ಸ್ಪಷ್ಟವಾಗಿ ತಿಳಿಸಬೇಕಲ್ಲದೆ, ಅನುವಾದ, ರೂಪಾ೦ 
ತರ ಇಲ್ಲವೆ ಸಾಧಾರ ಲೇಖಗಳಾದರೆ ಅವುಗಳಮೂಲ 
ಲೇಖಕ ಹಾಗೂ ಪ್ರಕಾಶಕರ ಹೆಸರು ವಿಳಾಸಗಳನ್ನೂ 
ಒದಗಿಸಬೇಕು. ಮೂಲ ಲೇಖಕರ ಅನುಮತಿ 
ಪಡೆದೇ ಲೇಖಗಳನ್ನು ಕಳಿಸಿದರೆ ಅವುಗಳ ಮೇಲೆ 
ಬೇಗನೆ ನಿರ್ಣಯಕ್ಕೆ ಬರಲು ಸುಲಭವಾಗುವದು . 
ಅಸ್ವೀಕೃತ ಲೇಖಗಳು ತಿರುಗಿ ಬೇಕಾಗಿದ್ದರೆ ಲೇಖ 
ಗಳ ಸಂಗಡನೇ ತಿರುಗಿ ಕಳಿಸಲು ಅವಶ್ಯ ಬೀಳು 
ವಷ್ಟು ಅಂಚೆ ಶಿಕೀಟುಗಳನ್ನೂ ಕಳಿಸಿರಬೇಕು. 
“ ಇದುವೆ ಜೀವ” ಮೊದಲಾದ ಚುಟುಕಗಳನ್ನು 
ತಿರುಗಿ ಕಳಿಸಲು ಅಥವಾ ಆ ಬಗ್ಗೆ ಪತ್ರವ್ಯವಹಾರ 
ಮಾಡಲು ಸಾಧ್ಯವಿಲ್ಲ. ಲೇಖ ಕೃತನಾದರೆ 
ಯಥಾವಕಾಶ ಪ್ರಕಟಿಸಲಾಗುವದು , ಲೇಖಕರು 
ತಮ್ಮ ಲೇಖಗಳ ಸ್ಥಳಪ್ರತಿಗಳನ್ನು ಕಾಯ್ದಿ ಟ್ಟು 
ಕೊಳ್ಳುವದೊಳಿತು , ಲೇಖಗಳು ಅಕಸ್ಮಾತ್ತಾಗಿ 
ಕಳೆದು ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 

ಲೇಖ ಪ್ರಕಟವಾದರೆ , “ ಕಸ್ತೂರಿ” ಯು ಆಗಿಂ 
ದಾಗ್ಗೆ ಗೊತ್ತುಪಡಿಸಿಕೊಂಡ ಕ್ರಮದಲ್ಲಿ , ಪ್ರತಿಫಲ 
ನನ್ನು ಆದಷ್ಟು ಬೇಗ ಕೊಡಲಾಗುವದು , ಲೇಖ 
ಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳುವ ಅಧಿ 
ಕಾರ ಸಂಪಾದಕರಿಗೆ, 


ಪ್ರಕಾಶಕರು : 
ಲೋಕ ಶಿಕ್ಷಣ ಟ್ರಸ್ಟ್ - ಹುಬ್ಬಳ್ಳಿ 


ಕಚೇರಿ : 
ಸಂಯುಕ್ತ ಕರಾಟಕ ಕಾರಾಲಯ 

ಹುಬ್ಬಳ್ಳಿ 


ಮುದ್ರಕರು : 
ಸಂಯುಕ್ತ ಕರಾ ಟ ಕ ಮುದ್ರಣಾಲಯ 


ಮುಖಚಿತ್ರ : 
ಪುಷ್ಪ - ತುಂತುರು 
ಪ್ರಭಾಕರ ನ ಹಾದಿಕ 


ಚಂದಾದಾರರಿಗೆ ಸೂಚನೆ 


ಚಂದಾ ದರ : 
ವಾರ್ಷಿಕ ( ಅ೦ಚೆಸೇರಿ) ರೂ . ೮೦ ೦೦ 
ಅರ್ಧ ವರ್ಷ - ರ , ೪ , ೫೦ 
ಬಿಡಿಸಂಚಿಕೆ - ರ , C• ೭೫ . 


ಪ್ರತಿ ತಿ೦ಗಳ “ ಕಸ್ತೂರಿ” ಆಯಾ ತಿ೦ಗಳ ೧ನೇ 
ದಿನಾಂಕದೊಳಗೆ ಪ್ರಕಟವಾಗುವದು . ಅದು ಚಂದಾ 
ದಾರರಿಗೆ ಆಯಾ ತಿ೦ಗಳ ೫ನೇ ದಿನಾಂಕದೊಳಗೆ 
ತಲುಪುವದು. ಹಾಗೆ ಬಾರದಿದ್ದರೆ ಚಂದಾದಾರರು 
ತನ್ನು ಟಪಾಲು ಕಟ್ಟೆಯಲ್ಲಿ ಮೊದಲು ವಿಚಾರಿಸಿ 
ನನಗೆ ತಿಳಿಸಬೇಕು, ಚಂದಾದಾರರು ಕಾರಾಲಯ 
ದೊಡನೆ ಪತ್ರವ್ಯವಹಾರ ಮಾಡುವಾಗ್ಗೆ ತನ್ನ ಚಂದಾ 
ನ೦ಬರು ಕಾಣಿಸಲು ಮರೆಯಬಾರದು: 


Kasturi, May 1963 


NNNNNNNNNNNNNN 


ಉಳಿತಾಯದ ಮತ್ತೊಂದು 

ನವೀನಯೋಜನೆ. 


NNNNN 


ಜನತಾ ಡಿಪಾಸಿಟ್ 


ಮ್ 


( ದೈನಂದಿನ ಉಳಿತಾಯ ಯೋಜನೆ) . 
ಅವಧಿ 

ಬಡ್ಡಿ ದರ 
5 ವರ್ಷ 

4 :7 


ವಿವರಗಳಿಗೆ ನಿಮ್ಮ ಸಮೀಪದಲ್ಲಿರುವ ನಮ್ಮ ಶಾಖೆಯಲ್ಲಿ ವಿಚಾರಿಸಿರಿ 


ದಿ ಕೆನರಾ ಬೇಂಕಿಂಗ್ ಕೊರ್ಪೊರೇಶನ್ 

ಲಿಮಿಟೆಡ್ 


ಸ್ಥಾಪನೆ : ( 1906 ) . 
ಆಡಳಿತ ಆಫೀಸು : ಉಡುಪಿ 

ರಿಜಿಸ್ಟರ್ಡ ಆಫೀಸು : ಮಂಗಳೂರು 


NNNNNNNNNNNNNNN 


ನಮ್ಮ ಸಂಸ್ಥಾಪಕರ ಆಶಯದಂತೆ 


ಡಿಸೆಲ್ ಎಂಜಿನ್ 
ಬಳಕೆಗಾರರಿಗೆ 
ಹೆಚ್ಚು ಹೆಚ್ಚಿನ 
ಸೇವೆಯನ್ನು 
ಸಲ್ಲಿಸುತ್ತಿದ್ದೇವೆ 


ಬಾಬಾಜಿ ಎಲ್ ಹೈ ಗಾಂಕರ್ 

ನಿಧನ : ೫ - ೫ - ೧೯೫೮ 


ಬಾ ಬಾ 

ಇವರ 
ಡೀಸೆಲ್ ಪಂಪ್ ಕಂಪನಿ 


ಮಿನರ್ವ ಟಾಕೀಸ್ ಬಳಿ , ಬೆಂಗಳೂರು- 2 


- ಪರ್ಕಿನ್ - ಟಾಟಾ ಬೆಂಜ್ - ಮೆಡೋಸ್- ಲೈಲ್ಯಾಂಡ್ 
- ಟ್ರಕ್ಕುಗಳು ಹಾಗೂ ಫರ್ಗುಸನ್ , ಡೇವಿಡ್ ಬೌನ್ 

ಟ್ರಾಕ್ಟರುಗಳ ಪಂಪು ರಿಪೇರಿ ಹಾಗೂ ನಾಜಿಲ್ 
* ರೀಕಂಡೀಷನ್ಗೆ ಪ್ರಸಿದ್ಧಿ ಪಡೆದ ಸಂಸ್ಥೆ . 


ಈ ಸಂಚಿಕೆಯಲ್ಲಿ 


& 


V 


G 


ಅ 


೨೨ 


೪ ೭ 


೪೯ 


ಗುಡಿಯ ಬೆಳಕು - ಗುಡಿಸಲ ಬೆಳಕು ... . ಸಿ. ಎಚ್ . ಕೃಷ್ಣಶಾಸ್ತ್ರಿ 
ಆ ನ್ನು ತ ಬಿ೦ದು 
ನೀನೇ ಹೇಳಿದ್ದು 

ಆರ್ . ಕೆ . ಲಕ್ಷಣ 
ವಿವೇಕಾನಂದರು ನಮಗೇನು ಬೋಧಿಸಿದರು ಡಾ . ಪಿ. ನಾಗರಾಜರಾವ್ 
ಅನರ್ಥ ಭಾರತ ಸ೦ಚಾರಿ 

ದ. ಬಾ . ಕುಲಕರ್ಣಿ 
ಸತ್ಯಮೇವಜಯತೇ 

... ಆರ್. ನಾರಾಯಣ ಅಯ್ಯರ್‌ 
ಇಷ್ಟೇಕೆಭೂಕಂಪಗಳು ? 

- ರಾಧಾಕೃಷ್ಣರಾವ್ 
ಹಸ್ತ ಸೌಭಾಗ್ಯ 

ಕೆ . ಎಲ್ . ಶ್ರೀನಿವಾಸ ಮೂರ್ತಿ 
ವಿಷದ ವ್ಯಾಪಾರಿ 

ದುಷ್ಯಂತ 
ವಿಚಿತ್ರ ಪ್ರೇಮ 

ಶ್ರೀನಿವಾಸ 
ದರೋಡೆಖೋರರ ಕೈಲಿ ಸಿಕ್ಕಿದ ಹುಡುಗ ಮಕ್ಕಾ ರಾಜೆ | 
ಇದುವೆ ಜೀವ ಇದು ಜೀವನ 
ಟಿಕೇಟ್ ಕಲೆಕ್ಟರನಿಂದ ಮುಖ್ಯ ಮಂತ್ರಿ ಪದಕ್ಕೆ 

' ಎಂಪಿ' 
ಪಥೇರ್ ಪಾಂಚಾಲಿಯ ನಿಜ ಕಥೆ * ಆಜಕಲ್ ' ಆಧಾರದಿಂದ 
ಅವರೊಡನೆ ಹೂ ವಾತಾಡು ” ದೆ 

ವ್ಯಂ . ನ. ಕುಲಕರ್ಣಿ 
ನಗೆ ಮಲ್ಲಿಗೆ 
ಸಾಗರದಲ್ಲಿ ಒಂಟಿಮಹಿಳೆ | 

ಗಂಗಾಧರ . 
ನಿಮ್ಮ ಶಬ್ಬ ಭಾಂಡಾರ ಬೆಳೆಯಲಿ 
ಬೋಳು ತಲೆಯ ಬಗ್ಗೆ ಬೋಳುತಥ್ಯಗಳು - ವಿವಿಧ ಮೂಲಗಳಿಂದ 
ವಶಕಾವತಿ ದುರ್ಗದ ಕಥೆ 

ನರೇಶಮಿತ್ರ 
ಜವಾಹರ ಸುರ೦ಗ 

... ಕ್ಯಾಪ್ಟನ್ ಎಂ . ಜಿ. ಕೆ.ಮೂರ್ತಿ 
ಕೆಲಸದವಳು 

ಶ್ರೀ ಹಾ 
ಕುರಿ ನಾಯಿ ಯಾದೀತೆ ? 

ಎಸ್ , ಕೆ. 
ಪ ಫ ಭ ಷ ಚಕ್ರವರ್ತಿ ಯು ದುಃ ಖಜೀವನ 
ಯುರೋಪಿನ ಕ್ರಾಂತಿದೂತರೂಸೋ . .. 

ಪಾವೆಂ ೧೦ ೫ 
ಆಭರಣಗಳು 

ಗಾಯ ದ ಮೋಪಾಸಾ ೧೧೩ 


* 


C 


6 


- 


೮೯ 


೯ ೬ 


00 


ಪುಸ್ತಕ ಸಂಗ್ರಹ 


ಸೆರೆಮನೆಯ ಸಂಸಾರ 


ಕಾಕಾ ಕಾಲೇಲ್ಕರ ೧೨೧ 


ಕಸೂರಿ 


ವರ್ಷ 5 


ಸ೦ಚಿಕೆ ೯ 


ಕಸ್ತೂರಿ, ಮೇ ೧೯೬೩ 


ಕನಕನ ಭಕ್ತಿಗೆ ಮೆಚ್ಚಿದ ಕೃಷ್ಣ 
ಅವನ ಮನೆಯ ಆಳಾಗಿದ್ದ ! | 


ಗುಡಿಯ ಬೆಳಕು- ಗುಡಿಸಲ ಬೆಳಕು 


ಸಿ. ಎಚ್ . ಕೃಷ್ಣಶಾಸ್ತ್ರಿ 


ಅಣ್ಯ ಕ್ಷೇತ್ರದಲ್ಲಿ ಅತ್ಯಂತ ವೈಭವದಿಂದ ರಾದ ಶುದ್ದ ಮಡಿವಂತರ ಗುಂಪಿನಲ್ಲಿ ಕಾಡು 
ನಡೆಯುತ್ತಿದ್ದ ಶ್ರೀ ಕೃಷ್ಣನ ಪರ್ಯಾಯೋತ್ಸ ಕುರುಬನೊಬ್ಬ ಬಂದು ನಿಂತುಕೊಂಡುದನ್ನು 
ವಕ್ಕೆ ಆ ವರ್ಷ ಲಕ್ಷಾವಧಿ ಜನರು ಸೇರಿದ್ದರು. ಕ೦ಡು ಶೀಲವಂತರಿಗೆ ಸಿಟ್ಟು ಬಂದಿತು. 
ಅದು ಪಾಂಡಿತ್ಯಕ್ಕೆ ಹೆಸರಾದ ಹಾಗೂ ಜ್ಞಾನಿ ಕೋಪೋದ್ರಿಕ್ತವಾದ ಜನಸಮೂಹ ಕನಕನ 
ಭಕ್ತರಾದ ವಾದಿರಾಜ ಶ್ರೀಗಳವರ ಪರ್ಯಾ ಮೇಲೆ ಉರಿದು ಬಿದ್ದು ಆತನ ಕತ್ತಿಗೆ ಕೈ 
ಯವಾದ್ದರಿಂದ ದಕ್ಷಿಣೋತ್ತರ ದೇಶಗಳ ಭಕ್ತ ಕೊಟ್ಟು ದಬ್ಬಿ ರಥಬೀದಿಯಿಂದ ಹೊರಗಟ್ಟಿ 
ಮಹಾಜನರೆಲ್ಲರೂ ಅಲ್ಲಿ ಕೂಡಿದ್ದರು. ರಥೋ ದರು. ಮಹಾಮಹಿಮನಾದ ಆ ದೇವನನ್ನು 
ತ್ಸವದ ಶುಭಮುಹೂರ್ತದಲ್ಲಿ ತಾನೂ ದೂರ ನೋಡುವ ಸೌಭಾಗ್ಯ ತನಗಿಲ್ಲವೆಂದು ನೊಂದು 
ದಿಂದ ದೇವರ ದಿವ್ಯ ದರ್ಶನವನ್ನು ಮಾಡಿಕೊ ಕಣ್ಣೀರಿಡುತ್ತಾ ಕನಕನು ತನ್ನ ಬಡ ಗುಡಿಸ 
ಳ್ಳಬೇಕೆಂದು ಕನಕದಾಸ ಭಕ್ತಿಯಿಂದ ಕೈ . ಲಿಗೆ ಮರಳಿದ . . 
ಮುಗಿದು ಮೂಲೆಯಲ್ಲಿ ನಿಂತುಕೊಂಡಿದ್ದ . ವೈಭವಪೂರ್ಣವಾದ ರಥೋತ್ಸವ ಮುಗಿದ 
ಪವಿತ್ರವಾದ ಜಲದಲ್ಲಿ ಮಿಂದು ಶುಚಿರ್ಭೂತ ಬಳಿಕ ಶ್ರೀ ಸ್ವಾಮಿಗಳವರು ಇಗರ್ಭಗುಡಿ 


ಕಸ್ತೂರಿ, ಮೇ ೧೯೬೩ 
ಯನ್ನು ಪ್ರವೇಶಿಸಿದಾಗ ಅವರಿಗೆ ಅತ್ಯಂತ ಎಂದರು. ಶ್ರೀಗಳವರ ಪುಣ್ಯ ಶರೀರ ಸ್ಪರ್ಶ 
ಆಶ್ಚರವಾಯಿತು. ಪೂಜಾ ಪೀಠದ ಮೇಲೆ, ದಿಂದ ಪುಲಕಿತನಾದ ಕನಕ ಭಕ್ತಿಯಿಂದೆದ್ದು 
ಕೃಷ್ಣನೇ ಕಾಣಲಿಲ್ಲ. ವಾದಿರಾಜರು , ಬೆರಗಾ ನಮಸ್ಕರಿಸಿ “ ಬುದ್ದಿ , ನಾ ಕಾಣೆ” ಎಂದನು . 
ದರು . ಏನಾಯಿತು ದೇವರ ಪ್ರತಿಮೆ ? ಎಲ್ಲಿ ನಿನ್ನ ಗುಡಿಸಲಿನ ಹೊರಗಡೆಯ ತುಲಸೀ 
ಹೋಯಿತು ದೇವರ ವಿಗ್ರಹ ? 

ಬನಕ್ಕೆ ನೀರು ಹಾಕಲು ಯಾರನ್ನು ನಿಯಮಿ 
ವಾದಿರಾಜ ಶ್ರೀಗಳವರು ಕಮಂಡಲನ್ನು ತಿರುವಿ ? ” ಎಂದರು ವಾದಿರಾಜರು, “ನೌಕರ 
ಕೈಯಲ್ಲಿ ಹಿಡಿದು ಹೊರಗೆ ಬಂದು ಕನಕ ರನ್ನಿಟ್ಟು ಕೊಳ್ಳಲು ನಾನೇನು ತಮ್ಮಂತೆ ಸಂಸ್ಥಾ 
ಅಲ್ಲೆಲ್ಲಿಯೂ ಇಲ್ಲವೆಂದು ತಿಳಿಯಲು ಮೂರು ನಿಕನೇ ? ಆ ವಿಷಯ ನನಗೆ ತಿಳಿಯದು ಪ್ರಭೂ ” : 
ಮೈಲು ದೂರದಲ್ಲಿರುವ ಕನಕನ ಗುಡಿಸಲಿಗೆ + ಎಂದ ಕನಕ, ಇಬ್ಬರೂ ಹೊರಬಂದು ನೋಡಿ 
ಬ೦ದರು. 

ದರು. ಕನಕನ ಮನೆಯ ನೀರಿನ ನಾರಣಪ್ಪ 
* ಗುಡಿಸಲಿನ ಹೊರ ಅಂಗಳದಲ್ಲಿ ಓರ್ವ ಅದೃಶ್ಯನಾಗಿದ್ದ . ಆಗ ಹೃದಯವರಳಿದ ವಾದಿ 
ತೇಜಃಪುಂಜನಾದ, ಸುಂದರ ಕಾಯನಾದ ರಾಜರ ಕಂಠ ತುಂಬಿಬಂತು. ಶ್ರೀಗಳವರು 
ಆಳುಮಗ ತುಲಸೀಬನಕ್ಕೆ ನೀರು ಹಾಕುತ್ತ , “ ಭಕ್ಕೆ ಶ್ರೇಷ್ಠನಾದ ಕನಕದಾಸ, ನಿನ್ನ ತುಲಸೀ 
ಲಿದ್ದ . ಶ್ರೀಗಳವರು ನೇರಾಗಿ ಗುಡಿಸಲಿನ ಒಳ ಗಿಡಕ್ಕೆ ದಿನಾ ನೀರು ಹಾಕಲು ನಾನು ನೂರು 
ಹೋಗಿ, ನೆಲಕ್ಕೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತ ಆಳುಗಳನ್ನು ಕೊಡುತ್ತೇನಪ್ಪ , ದಯಮಾಡಿ | 
ಲಿರುವ ಕನಕನನ್ನು ಎರಡೂ ಹಸ್ತಗಳಿಂದ ನಮ್ಮ ಆರಾಧ್ಯ ದೇವನನ್ನು ಗುಡಿಗೆ ಕಳಿಸು. 
ಹಿಡಿದೆಬ್ಬಿಸಿ, ಅಪ್ಪಿ ಬರಸೆಳೆದು- “ ಕನಕಾ, ಈ ಗುಡಿಸಲಿನಲ್ಲಿರುವ ಬೆಳಕು ಆ ಗುಡಿಯ " 
ನಮ್ಮ ದೇವರನ್ನು ಎಲ್ಲಿ ಬಚ್ಚಿಟ್ಟಿರುವೆಯಪ್ಪಾ ?” ಎಂದರು. 


ಬೆಜವಾಡದ ಪಟ್ಟಣದಿಂದ ಎರಡೂವರೆ ಮೈಲಿನ ಮೇಲೆ ಮಂಗಲಗಿರಿ 
ಎಂಬ ಹಳ್ಳಿಯಿಂದ ಎರಡೇ ಫರ್ಲಾ೦ಗಿನ ಮೇಲೆ ಒಂದು ಗುಡ್ಡ ಇದೆ. ಈ 
ಗುಡ್ಡದ ಮೇಲೆ ಶ್ರೀ ನರಸಿಂಹ ದೇವರ ಉಗ್ರ ಮತ್ತು ಭವ್ಯವಾದ ಮೂರ್ತಿ 
ಯಿದೆ, ಈ ಮೂರ್ತಿಯು ಹರಕೆಗೆ ಒಲಿಯುವುದೆಂದು ಭಕ್ತಾದಿಗಳಿಗೆ ಶ್ರದ್ದೆ 
ಯಿರುವದರಿಂದ ಇಲ್ಲಿ ಯಾವಾಗಲೂ ವಿಶೇಷವಾಗಿ ಜನ ದಟ್ಟಣೆ ಇರುತ್ತದೆ. 
ದೇವರಿಗೆ ನೈವೇದ್ಯ ಎಂದು ಕೇವಲ ಕಲ್ಲುಸಕ್ಕರೆಯ ಪಾಕ ಮಾಡಿ ಮರಿಯ . 
ಮುಖದಲ್ಲಿ ಸುರಿಯುತ್ತಾರೆ. ಮೂರ್ತಿಯೊಳಗಿಂದ ಗುಡಗಂಡ ಎಂಬ 
ಧ್ವನಿ ಬರತೊಡಗಿದಾಗ ಪಾಕ ಸುರಿಯುವುದನ್ನು ನಿಲ್ಲಿಸುತ್ತಾರೆ. ಆಗನೋಡ 
ಬೇಕು ಚಮತ್ಕಾರ! ಉಳಿದ ಪಾಕ ಸರಿಯಾಗಿ ಅರ್ಧವಿರುತ್ತದೆ. ಒಬ್ಬ 
ಶ್ರೀಮಂತ ಭಕ್ತನು ಐವತ್ತು ಕೊಡ ತುಂಬಿ ಪಾಕವನ್ನು ನೈವೇದ್ಯ ತೋರಿಸಿ 
ದನು : ಆಶ್ಚರನೆಂದರೆ ಇಪ್ಪತ್ತೈದು ಕೊಡ, ಸುರಿದು ಮುಗಿಸುವುದೊಂದೇ 
ತಡ ಮೂರ್ತಿಯೊಳಗಿಂದ ಗುಡ ಎಂದು ಧ್ವನಿ ಬಂತು . ಇದರಿಂದ ಎಷ್ಟೇ ! 
ಪಾಕ ಹಾಕಿದರೂ ಉಳಿದದ್ದು ಸರಿಯಾಗಿ ಅರ್ಧ ಇರುತ್ತದೆ ಎಂಬುದು ಸಿದ್ದ 
ವಾಗುತ್ತದೆ. 

ಸಂಗ್ರಹ : ಅರವಿ೦ದ ದೇಶಪಾಂಡೆ 


ಅಮೃತ ಬಿಂದು . 


* ನಿಮಗೆ ಅರಳಿದ ಗುಲಾಬಿಯ ಸುವಾಸನೆ ಬೇಕಿದ್ದರೆ ಅದರ ಮುಳ್ಳನ್ನೂ ಸಹಿಸ 
ಬೇಕಾಗುತ್ತದೆ. ನಿಮಗೆ ನಗುವ, ಮುಂಜಾನಿನ ಮಾಧುರ್ಯ ಬೇಕಿದ್ದರೆ ರಾತ್ರಿಯ 
ಗಾಡಾಂಧಕಾರದ ಗಳಿಗೆಗಳನ್ನು ಕಳೆಯಬೇಕಾಗುತ್ತದೆ. ನಿಮಗೆ ಮುಕ್ತಿ ಯ ಆನಂದ 
ಸ್ವಾತಂತ್ರ್ಯದ ಸಂತೋಷ ಬೇಕಿದ್ದರೆ * ಅದರ ಬೆಲೆ ನೀವು ಕೊಡಬೇಕಾಗುತ್ತದೆ ಕಷ್ಟ 
ಸಹಿಷ್ಣುತೆ ಹಾಗು ಬಲಿದಾನವೇ ಅದರ ಬೆಲೆಯಾಗಿದೆ. - ಸುಭಾಷಚಂದ್ರ ಬೋಸ್ 


ದಯೆಯಲ್ಲಿ ಮಾನವನು ಕೈಸ್ತನಂತೆ ಆಗಲಿ, ಬಾಹ್ಯ ಆ ಶತರಣೆಗಳನ್ನು ಸರಿಯಾಗಿ 
ಅನುಸರಿಸುವುದರಲ್ಲಿ ಮಹಮ್ಮದೀಯನಂತೆ ಆಗಲಿ, ವಿಶ್ವದಲ್ಲಿ ' ಬದುಕಿರುವ ಜೀವಿ 
ಗಳಿಗೆಲ್ಲಾ ಅನುಕಂಪತೋರುವುದರಲ್ಲಿ ಹಿಂದುವಿನಂತೆ ಆಗಲಿ, 
ಸಂಗ್ರಹ : ' ಜಿ, ಕೈ ನಾಡಿಗ . 

- ಶ್ರೀ ರಾಮಕೃಷ್ಣ ಪರಮಹಂಸರು 


ಈ ' ಯುಗದ ಬೇಡಿಕೆ ಸಮಾನತೆ ಯಾಗಿದೆ. ಅದಕ್ಕಾಗಿ ಹಸಿದಿದೆ, ಅದಕ್ಕಾಗಿ, 
ಬಾಯಾರಿದೆ. ಅದು ಇಷ್ಟೊಂದು ಹಂಬಲಿಸಬೇಕಾದರೆ ಸಮಾನತೆ ಬಂದೇ ಬರುತ್ತದೆ, 
ಆದರೆ ಮುಖ್ಯವಾದ ಪ್ರಶ್ನೆ , ಯಾವ ದಾರಿಯಿಂದ ಬರುತ್ತದೆ ಎಂಬುದು ; ನನ್ನ ದೃಷ್ಟಿ 
ಯಲ್ಲಿ ಆ ದಾರಿ ಕರುಣೆ ಯಾಗಿದೆ. ಆ ಪಥದಿಂದ ಬಂದುದೇ ಕೊನೆಯ ವರೆಗೆ 
ಬದುಕಬಲ್ಲದು, 

— ವಿನೋಬಾ ಭಾವೆ 


- ಕೈಯಿಂದ ಕೆಲಸ ಮಾಡುವವ ಶ್ರಮಿಕನೆನಿಸಿಕೊಳ್ಳುತ್ತಾನೆ. ಕೈ ಮತ್ತು ತಲೆಯ 
ನ್ನುಪಯೋಗಿಸಿ ಕೆಲಸ ಮಾಡುವವ ಶಿಲ್ಪಿಯೆನಿಸಿಕೊಳ್ಳುತ್ತಾನೆ. ಆದರೆ ಕೈ , ತಲೆ , 
ಮತ್ತು ಹೃದಯದಿಂದ ಕೆಲಸ ಮಾಡುವವ ಕಲಾಕಾರನೆನಿಸಿಕೊಳ್ಳುತ್ತಾನೆ. 


ಮುಪ್ಪು ಕೂಡ ಇತರ ಎಲ್ಲ ವಿಷಯಗಳ೦ತೆಯೇ ಇದೆ. ಅದನ್ನು ಯಶಸ್ವಿಯಾಗಿ 
ಮಾಡ ಬೇಕಿದ್ದರೆ : ನೀವು ಇನ್ನೂ ತರುಣರಿರುವಾಗಲೇ ಪ್ರಯತ್ನ ಮಾಡಲಾರ೦ಭಿಸ 
ಬೇಕು, 

– ಫೆಲಿಕ್ಸ್ ಮಾರ್ಟಿನ್ 


ವಿಶ್ರಾಂತಿಯ ಹಂಬಲದಲ್ಲಿ ಮನುಷ್ಯರು ತಮ್ಮನ್ನು ದಣಿಸಿಕೊಳ್ಳುತ್ತಾರೆ. 

– ಲಾರೆನ್ಸ್ ಸ್ಟರ್ನ್ 


ನಾನು ರಕ್ತ ತೆಗೆದುಕೊಳ್ಳಲು ಒಪ್ಪಲ್ಲ 
* ನಾನು ರಕ್ತ ಕೊಡಲು ಬಂದಿದ್ದೆನೆ. 


DONATE 


329ರವಣ. 


ಸರಿ, ಗುಪ್ತ ಅಧಿವೇಶನದಲ್ಲಿ ನಾವು ಚರ್ಚಿ 
ಸಿದ ವಿಷಯಗಳು ಇವು ಮಾತ್ರ ! 


ಎt , 


* 


** 


* * 
| | | 


FNk 


22 


ಈ ದೇಶ ಎಲ್ಲಿದೇ ಅ೦ತ ಹುಡುಕುತ್ತಿದ್ದೇವೆ... 
ಅದೂ ನಮಗೆ ನಮ್ಮ ಹೋರಾಟದಲ್ಲಿ ಸಹಾನು 
ಭೂತಿಸಹಾಯಗಳ ಭರವಸೆ ಕೊಟ್ಟಿದೆ. 


WOULD pinear 


ಇಲ್ಲ ಇಲ್ಲ, ನಾನು ನಿಯಮಗಳನ್ನು ಸ 
ಲಿಸಲಾರೆ ! ಆದರೆ ಅವರು ಹೆಚ್ಚಿಗೇನೂ ಉತ 
ದನೆ ಮಾಡದೆನೇ ದಿನಕ್ಕೆ ಅರ್ಧ ತಾಸು ಹೆಚ 
ದುಡಿಯಬಹುದಲ್ಲ ! 


\ \ \ 


ವಿವೇಕಾನಂದರು 

ನಮಗೇನು 
ಬೋಧಿಸಿದರು 


* 


ಣ 


ಗಳು, ರಾಕ್ಷಸ ಕ್ರತುಶಕ್ತಿ . ಅವು ಇದ್ದರೆ 
ನಮ್ಮನ್ನು ಯಾವುದೂ ತಡಯಲಾರದು . ಅವು 
ವಿಶ್ವದ ಎಲ್ಲ ವಿಸ್ಮಯಕಾರಕ ಸಂಗತಿಗಳನ್ನೂ 
ರಹಸ್ಯಗಳನ್ನೂ ಒಳಹೊಕ್ಕು ನೋಡಬಲ್ಲವು. 
ಸಮುದ್ರ ತಲವನ್ನೆ ಸ್ಪರ್ಶಿಸಿ, ಸಾವನ್ನೇ 
ಮುಖಾಮುಖಿಯಾಗಿ ಎದುರಿಸಿ ಅವು ತಮ್ಮ 
ಉದ್ದೇಶವನ್ನು ಸಾಧಿಸಿಕೊಳ್ಳಬಲ್ಲವು!” 
ವಿವೇಕಾನಂದರಾಡಿದ ಈ ಮಾತು ಅಂದಿನ 
ನಿರ್ವೀಯ್ರ ಜನಾಂಗವನ್ನು ಕಶಾಘಾತದಂತೆ 

ಬಡಿದೆಬ್ಬಿಸಿ' ನವಚೈತನ್ಯವನ್ನು ತುಂಬಿತು. ಆ 
ಡಾ . ಪಿ . ನಾಗರಾಜರಾವ್ , ವೀರವಾಣಿಯೇ ಇಂದಿನ ಭಾರತೀಯರನ್ನೂ 

- ಎಂ . ಎ., ಪಿಎಚ್ , ಡಿ ಜಾಗ್ರತಗೊಳಿಸಿ ಅವರಲ್ಲಿ ನವಚೈತನ್ಯವನ್ನೂ 
೨೨೨೫೨ ಹುರುಪನ್ನೂ ತುಂಬಬೇಕಾಗಿದೆ. 

- ಸ್ವಾಮಿ ವಿವೇಕಾನಂದರು ಶ್ರೀ ರಾಮ 

ಕೃಷ್ಣರ ಸಂದೇಶವನ್ನು ವಿಶ್ವಕ್ಕೆಲ್ಲಾ ಪ್ರಸಾರ 
ಬ ಧೀರ, ಕಣ್ಣು ತೆರೆ ! ಸಾಹಸಿಯಾಗು ! ಮಾಡಿದರು . ಮಾನವರ ಆಧ್ಯಾತ್ಮಿಕ ಉನ್ನತಿಗೆ 
ನೀನೊಬ್ಬ ಭಾರತೀಯನೆಂದು ಹೆಮ್ಮೆಪಡು ! ಸಾಧನವಾಗುವಂತೆ ರಾಮಕೃಷ್ಣಾಶ್ರಮಗಳನ್ನು 
ನಾನೊಬ್ಬ ಭಾರತೀಯ, ಪ್ರತಿಯೊಬ್ಬ ಭಾರತೀ ಎಲ್ಲೆಲ್ಲೂ ಸ್ಥಾಪಿಸಿದರು . ಅವರಿಲ್ಲದಿದ್ದರೆ ರಾಮ 
ಯನೂ ನನ್ನ ಸಹೋದರ ಎಂದು ಹೆಮ್ಮೆಯಿಂದ ಕೃಷ್ಣರ ಸಂದೇಶವು ಇಂದು ಜನಜನಿತವಾಗಿರು 
ಹೇಳು! ಭಾರತೀಯನೇ ನನ್ನ ಜೀವ, ಭಾರ ವಷ್ಟು ಮಟ್ಟಿಗೆ ಪ್ರಚಾರವಾಗಲು ಆಸ್ಪದವಿರು 
ತದ ದೇವ- ದೇವತೆಯರೇ ನನ್ನ ದೇವರು , ಭಾರ ತಿರಲಿಲ್ಲ, 
ತದ ಸಮಾಜವೇ ನನ್ನ ಶೈಶವದ ತೊಟ್ಟಿಲು, ಶ್ರೀರಾಮಕೃಷ್ಣರನ್ನು ವಿವೇಕಾನಂದರು 
ನನ್ನ ಯೌವನದ ಪ್ರಮೋದವನ, ನನ್ನ ಮುಪ್ಪಿನ ತಮ್ಮ ಕಾಲದ ಭಗವದವತಾರವೆಂದೇ ಎಣಿಸಿ 
ವಾರಣಾಸಿ , ಪವಿತ್ರ ಸ್ವರ್ಗ ಎನ್ನು ! ಸಹೋ ದ್ದ ರು . “ಮೆದುಳು ಹೃದಯಗಳ ಸಮ್ಮೇಳ 
ದರನೆ , ಹೇಳು ಭಾರತದ ಎಣ್ಣೆ ಅತ್ಯುನ್ನತ ಹೊಂದಿದ ಒಬ್ಬ ವ್ಯಕ್ತಿ ಅವತರಿಸಲು ಕಾಲ 
ಸ್ವರ್ಗವೆಂದು. ಭಾರತದ ಹಿತವೇ ನಿನ್ನ ಹಿತ ಪಕ್ವವಾಗಿತ್ತು . ಶಂಕರರಂತೆ ಅಮೋಘ ಮೇ 
ವೆಂದು ! ” 

ಧಾಶಕ್ತಿಯುಳ್ಳ , ಚೈತನ್ಯರಂತೆ ಅದ್ಭುತ ಮತ್ತು 
“ ಭಾರತದ ಮಣ್ಣೆ ನನಗೆ ಪವಿತ್ರವೆನಿಸಿದೆ, ಅಮಿತ ಹೃದಯ ವೈಶಾಲ್ಯವುಳ್ಳ ಒಬ್ಬ ವ್ಯಕ್ತಿ , 
ಅಲ್ಲಿನ ಗಾಳಿಯೇ ನನಗೆ ಪವಿತ್ರ . ಅದೇ ನನ ಪ್ರತಿಯೊಂದು ಪಂಥದಲ್ಲಿ ಅಡಗಿರುವುದು 
ಗೀಗ ಪುಣ್ಯ ಭೂಮಿ, ತೀರ್ಥಕ್ಷೇತ್ರ ! ಆ ಭಾರ ಒಂದೇ ತತ್ವವೆಂದೂ ಒಬ್ಬನೇ ದೇವರೆಂದೂ 
ತದ ಮಣ್ಣಿನಮೇಲೆಹೊರಳಾಡುವ ಆ ಪುಣ್ಯ ಕಾಣಬಲ್ಲ ಒಬ್ಬ ವ್ಯಕ್ತಿ , ಪ್ರತಿಯೊಂದು ಪ್ರಾಣಿ 
ದಿನ ಎ೦ದಿಗೆ ಬರುವುದೋ ಎಂದು ಕಾತರತೆ ಯಲ್ಲೂ ದೇವರನ್ನು ಕಾಣಬಲ್ಲ ಒಬ್ಬ ವ್ಯಕ್ತಿ , 
ಯಿಂದ ಎದುರುನೋಡುತ್ತಿದ್ದೇನೆ ! ” 

ಯಾವನ ಹೃದಯವು ಈ ವಿಶ್ವದಲ್ಲಿರುವ 
ಇವು ಸ್ವಾಮಿ ವಿವೇಕಾನಂದರ ಆರ್ತ ಹೃದ ಭಾರತದ ಒಳಗಿನ ಮತ್ತು ಹೊರಗಿನ ಎಲ್ಲೆಡೆ 
ಯದಿಂದ ಹೊರ ಹೊಮ್ಮಿದ ಉತ್ಕಟ ದೇಶಾಭಿ ಗಳ ಅಸ್ಪೃಶ್ಯರಿಗಾಗಿ ಮತ್ತು ದಲಿತರಿಗಾಗಿ 
ಮಾನದ ನುಡಿಗಳು. ಇಂದಿನ ಪರಿಸ್ಥಿತಿಯಲ್ಲಿ ಆ ತುಡಿಯುತ್ತಿರುವುದೋ , ಅಲ್ಲದೆ ಯಾವನ ಮಹ 
ನುಡಿಗಳು ಪ್ರತಿಯೊಬ್ಬ ಭಾರತೀಯನ ಹೃದು ತ್ಯಾದ, ಅದ್ಭುತವಾದ ಬುದ್ಧಿಶಕ್ತಿ ಭಾರತದಲ್ಲಿ 
ಗಹ್ವರದಲ್ಲಿಯೂ ಮಾರ್ಮೊಳಗಬೇಕಾಗಿದೆ. ಮಾತ್ರವೇ ಅಲ್ಲದೆ ಭಾರತದ ಹೊರಗೂ ಇರುವ 

“ನಮ್ಮ ದೇಶಕ್ಕೆ ಇಂದು ಬೇಕಾಗಿರುವುದು ಪರಸ್ಪರ ವಿರುದ್ಧವಾದ ಮತಗಳನ್ನು ಸಮ. 
ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರ ನ್ವಯಗೊಳಿಸುವಂತಹ ಮತ್ತು ಮೆದುಳು 
81 - 2 


ಕಸೂರಿ, ಮೇ ೧೯೬೩ 
ಹೃದಯಗಳ ಮೇಳದಿಂದೊಡಗೂಡಿದ ವಿಶ್ವ ಶೆಯಲ್ಲಿ ಮುಳುಗಿಸಿದುವು" ಎಂದರವರು. 
ವ್ಯಾಪಿ ಧರ್ಮವೆನಿಸುವಂತೆ ಅದ್ಭುತ ರೀತಿಯ ವೇದಗಳು, ಉಪನಿಷತ್ತುಗಳು , ಭಗವದ್ಗೀತೆ, 
ಸಮರಸತೆಯನ್ನು ಸಾಧಿಸುವಂತಹ ಭವ್ಯ ಯೋಗಸೂತ್ರಗಳಲ್ಲಿನ ಸಾರ್ವಕಾಲಿಕ ಸತ್ಯಾಂ 
ಭಾವನೆಯನ್ನು ತಳೆಯಬಲ್ಲದೋ ಅಂತಹ ಶಗಳಲ್ಲಿ ಸ್ವಾಮೀಜಿಯವರಿಗೆ ಅಚಲ ಶ್ರದ್ದೆ 
ವ್ಯಕ್ತಿಯೊಬ್ಬ ಜನ್ಮತಾಳಲು ಕಾಲ ಪಕ್ವವಾ ಯಿತ್ತು . ಪರಸ್ಪರ ವಿರುದ್ಧವಾದ ನಂಬಿಕೆ 
ಗಿತ್ತು ... ಅಂತಹ ವ್ಯಕ್ತಿ ಜನಿಸಿದ!” ಎನ್ನು ಗಳಿಗೆ ಎಡೆಯಿತ್ತಿದ್ದ ವಿಶ್ವಕ್ಕೆ , ಎಲ್ಲ ಧರ್ಮ 
ತಾರೆ ಅವರು... 

ಗಳೂ ಸಮಾನ ಮತ್ತು ಸತ್ಯ ವೆ೦ ದೂ 
- ಅದ್ಭುತ ಮೇಧಾಶಕ್ತಿಯ ಜೊತೆಗೆ ವಿವೇ - ಒಂದೊಂದೂ ಆ ಪರಮಾತ್ಮನನ್ನು ಸೇರಲಿರುವ 
ಕಾನಂದರಿಗೆ ಯಥೇಷ್ಟವಾದ ಸತ್ಯವೂ ಕೈ ಬೇರೆ ಬೇರೆ ಮಾರ್ಗಗಳೆಂದೂ ಅವರು ತೋರಿಸಿ 
ಹಾಕಿದುದರಲ್ಲಿ ಮಹತ್ತರವಾದ ಶ್ರದ್ದೆಯೂ , ಕೊಟ್ಟರು. ಅಮೇರಿಕದ ವೇದಾಂತ ಮಂದಿರಗಳ 
ತನಗೆ ಸರಿಯೆನಿಸಿದುದರಲ್ಲಿ ಅಳುಕಿಲ್ಲದೆ ಮು - ಬಾಗಿಲ ಮೇಲೆ ಈ ' ಸಂದೇಶ ಲಿಖಿತವಾಗಿದೆ : 
ನ್ನು ಗು ವ ಕೆಚೂ ಇತ್ತು . ೧೮೯೩ ರ ಸಪ್ಟೆಂ “ ದೇವರು ಒಬ್ಬನೇ , ಆದರೆ ಮಹಾಪುರುಷರು 
ಬರ್ ೧೧ ರಂದು ಚಿಕಾಗೋದಲ್ಲಿ ನಡೆದ ಸರ್ವ ಅವನನ್ನು ವಿಧವಿಧವಾಗಿ ವರ್ಣಿಸುತ್ತಾರೆ! ” 
ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ಸ್ವಾಮೀಜಿ ಆಜೀವಪರಂತ ಧಾರ್ಮಿಕ 
ಮಾಡಿದ ಭಾಷಣ ಹಿಂದೂಧರ್ಮದ ಇತಿಹಾಸ ಸೌಹಾರ್ದ ವನೂ ಸತ್ಯದ ಏ ಕ ತ ಯ ನೂ 
ದಲ್ಲೇ ಚಿರಸ್ಮರಣೀಯವಾದುದು. ಪಾಶ್ಚಿಮಾತ್ಯ ಕುರಿತು ತೀವ್ರವಾಗಿ ಪ್ರತಿಪಾದನೆ ಮಾಡುತ್ತಿ 
ದೇಶಗಳ ಮೇಲೆ ವಿವೇಕಾನಂದರು ಬಿರಿದ ದ್ದ ರು . ಸರಳವಾದ ಮತ್ತು ಮೆದುವಾದ ಧರ್ಮ 
ಪ್ರಭಾವವನ್ನು ಕುರಿತು , ರೋಮ ರೋಲಾ ವನ್ನ ವರು ಪ್ರೀತಿಸಿದವರಲ್ಲ. ಯಾವುದರಲ್ಲೂ 
ರವರು ಸ್ಪಷ್ಟವಾಗಿ ಬಣ್ಣಿಸಿದ್ದಾರೆ. “ ದಿ ಅಮೇ - ವಿಮರ್ಶಾತ್ಮಕವಾದ ಮತ್ತು ವಿವೇಚನಾಯುತ 
ರಿಕನ್ ಎಕ್ಸ್ ಪ್ರೆಸ್ ' ಪತ್ರಿಕೆ ಪ್ರಶಂಸೆಯ ವಾದ ಮಾರವನ್ನು ಹಿಡಿಯುತ್ತಿದ್ದರು. “ ನಾಡಿನ 
ಮಾತುಗಳಿಂದ ಅವರ ಭಾಷಣವನ್ನು ಕೊಂಡಾ ಪ್ರತಿಯೊಂದು ಮೂಢನಂಬಿಕೆಯನ್ನೂ ದೇವರ 
ಡುತ್ತಾ “ಸರ್ವಧರ್ಮ ಸಮ್ಮೇಲನದಲ್ಲಿ ನಿಸ್ಸಂ - ಅಧಿಕಾರಯುತವಾದ ಆಜ್ಞೆಯೆಂದು ಪರಿಗಣಿ 
ಶಯವಾಗಿ ವಿವೇಕಾನಂದರದೇ ಉಚ್ಚತಮ . ಸುವುದನ್ನು ಬಿಡಿರಿ ” ಎಂದು ಅವರು ಮತ್ತೆ 
ವ್ಯಕ್ತಿತ್ವ ” ಎಂದು ಸಾರಿತು. ಇತರ ಪತ್ರಿಕೆಗಳು ಮತ್ತೆ ಎಚ್ಚರಿಸಿದರು. 
ಅವರ ರೂಪು, ನಿಲುವು, ಉಡಿಗೆತೊಡಿಗೆ, ಧರ್ಮವೆಂದರೆ ಸಾಮಾಜಿಕ ಪುನರುತ್ಥಾನಕ್ಕೆ 
ಧ್ವನಿ, ಎಲ್ಲರನ್ನೂ ಸಂಭೀಭೂತರನ್ನಾಗಿಸುವ 
ವಾಕ ಪಟುತ್ವ ಇತ್ಯಾದಿಗಳನ್ನು ವಿವರವಿವರ 
ವಾಗಿ ಮನಸಾರೆ ಹೊಗಳಿದುವು. 

ಅವರು ತಮ್ಮ ಭಾಷಣದಲ್ಲಿ ಸಾರ್ವತ್ರಿಕ . 
ಸಹಿಷ್ಣುತೆಯನ್ನೂ ಮಾನವ ಸಹೋದರತ್ವ 
ವನ್ನೂ ಒತ್ತಿ ಹೇಳುತ್ತಿದ್ದರು, “ ಪಂಥಾಭಿ 
ಮಾನ, ಮತಾಂಧತೆ ಮತ್ತು ಅದರ ಘೋರ 
ಸಂತಾನವಾದ ದುರಭಿಮಾನ ಇವುಗಳು ಈ 
ಸುಂದರ ಪ್ರಪಂಚವನ್ನು ಬಹು ಕಾಲದಿಂದಲೂ 
ಪೀಡಿಸುತ್ತಾ ಇವೆ. ಅವು ಪ್ರಪಂಚವನ್ನು ಹಿಂಸೆ 
ಯಿಂದ ತುಂಬಿದುವು, ಮತ್ತೆ ಮತ್ತೆ ಮಾನವ 
ರಕದಿಂದ ತೋಯಿಸಿದುವು. ಸಂಸ್ಕೃತಿಯನ್ನು 
ನಾಶ ಮಾಡಿದುವು, ರಾಷ್ಟ್ರ ರಾಷ್ಟ್ರಗಳನ್ನೇ ನಿರಾ 


ರಾಷ್ಟ್ರೀಯ ಸಿದ್ಧತೆಗೆ 


ನಮ್ಮೆಲ್ಲರ 
ಸನ್ನದ್ಧತೆ 


ವಿವೇಕಾನಂದರು ನಮಗೇನು ಬೋಧಿಸಿದರು 
ಮತ್ತು ವೈಯಕ್ತಿಕ ಪುರೋಭಿವೃದ್ಧಿಗೆ ಪರಮ ಸರ್ವಸ್ವ ! ” 
ಪರಿಣಾಮಕಾರಿಯಾದ ಸಾಧನವೆಂದು ಅವರ ಧರ್ಮವನ್ನು ಪ್ರಚಾರಗೊಳಿಸಬೇಕೆಂಬ 
ಅಭಿಪ್ರಾಯ . ಪ್ರಾಯೋಗಿಕ ವೇದಾಂತವೇ ತತ್ತ್ವವನ್ನು ವಾಸ್ತವವಾಗಿ ಹಿಂದೂಧರ್ಮದ 
ಅವರ ದರ್ಶನ. ಶಂಕರರ ಅದೈತವಾದಕ್ಕೆ ವಿಷಯದಲ್ಲಿ ಮೊದಲು ಆಚರಣೆಗೆ ತಂದವರು 
ಅವರು ಪ್ರಾಯೋಗಿಕವಾದ ರೂಪವನ್ನು ಸ್ವಾಮೀಜಿಯವರು , ಸೇವೆಯನ್ನೂ ಆರಾಧನೆ 
ಕೊಟ್ಟರು. ಧರ್ಮವು ಸಂಕುಚಿತ ಮನೋ ಯನ್ನೂ ಅವರು ಒಂದೆನಿಸಿದರು. ತಮ್ಮ ಮುಖ್ಯ 
ಭಾವವನ್ನೂ ಸ್ವಾರ್ಥವನ್ನೂ ಔದಾರವನ್ನಾಗಿ ಪತ್ರವೊಂದರಲ್ಲಿ ನಮ್ಮ ಮಾತೃ ಭೂಮಿಗೆ 
ಮತ್ತು ಸದ್ದು ಣ ವನ್ನಾಗಿ ಪರಿವರ್ತಿಸುವ ಸಾಮ ಹಿಂದೂ ಮತ್ತು ಇಸ್ಲಾಂ ಈ ಮಹಾ ಧರ್ಮ 
ರ್ಥ್ಯವನ್ನು ಪಡೆದಿದೆಯೆಂದು ಅವರು ತಿಳಿದಿ ಗಳ ಸಮನ್ವಯ ಎಂದರೆ ವೇದಾಂತಿಯ 
ದ್ದರು. ಮನುಷ್ಯನು ಯಾವಾಗಲೂ ನಿಸ್ತೇಜ ಮೆದುಳೂ ಇಸ್ಲಾಮಿನ ದೇಹವೂ ಅವಶ್ಯ ” 
ನಾಗಿರದೆ ಕಾರನಿರತನಾಗಿರಬೇಕೆಂದು ಹೇಳು ಎಂದು ಬರೆದರು. 
ತಿದ್ದರು. ಬಡವರು ಮತ್ತು ದೀನದಲಿತರ ನಮ್ಮ ರಾಷ್ಟ್ರೀಯ ಜೀವನದಲ್ಲಿದ್ದ ದೋಷ 
ಸೇವೆಯನ್ನು ಮಾಡುವುದರ ಮೂಲಕ ದರಿದ್ರ ಗಳನ್ನು ಎತ್ತಿ ತೋರಿ ನಮ್ಮನ್ನು ಪುನಶ್ಚತನ 
ನಾರಾಯಣನನ್ನು ಆರಾಧಿಸಿರಿ ಎನ್ನುತ್ತಿದ್ದರು. ಗೊಳಿಸಿದ ಧಾರ್ಮಿಕ ಧುರೀಣರಲ್ಲಿ ಮೊದಲಿ 
ಸಾಮಾಜಿಕ , ಆರ್ಥಿಕ ರಾಜಕೀಯ ಶೈಕ್ಷಣಿಕ ಗರು ಸ್ವಾಮಿ ವಿವೇಕಾನಂದರು . “ ನಾವು 
ಮತ್ತಿತರ ಎಲ್ಲ ಕ್ಷೇತ್ರಗಳಲ್ಲೂ ವೇದಾಂತದ ಮಾಡಿದ ರಾಷ್ಟ್ರೀಯದೋಷವೆಂದರೆ ಜನಸಮು 
ಆದರ್ಶಗಳನ್ನು ಕಾರರೂಪಕ್ಕೆ ತರಲು ಯತ್ನಿ ದಾಯವನ್ನು ಕಡೆಗಣಿಸಿದುದು. ಅದೇ ಹಿ೦ದೆ 
ಸಿದರು. ವಿಧವೆಯ ಕಣ್ಣೀರನ್ನೊ ರಸಲಾರ ನಮ್ಮ ಪತನಕ್ಕೆ ಕಾರಣವಾಯಿತು. ಅದೇ 
ದಂತಹ, ತಬ್ಬಲಿಯ ಬಾಯಿಗೆ ಒಂದು ತುಣು- ಧೋರಣೆಯನ್ನು ಇನ್ನೂ ಮುಂದುವರಿಸಿದರೆ 
ಕು ರೊಟ್ಟಿಯನ್ನು ಒದಗಿಸಲಾರದಂತಹ ದೇವ ಪರಿಣಾಮ ಬೇರೆಯಾಗಲಾರದು ” ಎಂದರವರು. 
ರಲ್ಲಾಗಲಿ, ಧರ್ಮದಲ್ಲಾಗಲಿ ನನಗೆ ವಿಶ್ವಾಸ ಜಾತಿಪದ್ಧತಿಗಳನ್ನು ಅತ್ಯುಗ್ರವಾಗಿ ಟೀಕಿಸಿ 
ವಿಲ್ಲ' ಎನ್ನುತ್ತಿದ್ದರು. 

ದರು: “ ಪರಸ್ಪರರಲ್ಲಿ ಸ್ವತಂತ್ರ ವಿನಿಮಯ 
- ತಮ್ಮ ಎಲ್ಲ ಭಾಷಣಗಳಲ್ಲೂ ಪತ್ರಗಳಲ್ಲೂ ವನ್ನು ತಪ್ಪಿಸಿದಂತಹ ಜಾತಿ ಪದ್ಧತಿಯನ್ನು 
ಹಿಂದೂ ಧರ್ಮದಲ್ಲಿ ಕಂಡುಬರುವ ಸಹಿಷ್ಣುತಾ " ಎಂದು ಕಂಡುಹಿಡಿದರೋ ಅಂದೇ ಭಾರತದ 
ಭಾವನೆಯನ್ನು ವಿವೇಕಾನಂದರು ಒತ್ತಿ ಒತ್ತಿ ದುರ್ದೈವ ಖಚಿತವಾಯಿತು ! ” ಆ ತತ್ತ್ವವನ್ನು 
ಹೇಳುತ್ತಿದ್ದರು. “ ಧರ್ಮವೆಂದರೆ ಮನುಷ್ಯನಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನು 
ಮೊದಲೇ ಆಪೂರ್ಣವಾಗಿರುವ ದೈವಿಕ ಶಕ್ತಿಯ ಸಿದಲ್ಲದೆ ನಮ್ಮಲ್ಲಾರಿಗೂ ಸುಖ ದೊರೆ 
ಹೊರತೋರಿಕೆಯಷ್ಟೇ . ಪ್ರತಿಯೊಬ್ಬನ ಆತ್ಮವೂ ಯದು. 
ನಿಗೂಢವಾಗಿ ದೈವಿಕವಾದುದೇ . ಬಾಹ್ಯ ಮತ್ತು ಸ್ವಾಮಿ ವಿವೇಕಾನಂದರು ೩೯ ರ ನಡುಹರೆ 
ಆ೦ತರ ಸ್ವಭಾವಗಳನ್ನು ನಿಯಂತ್ರಿಸುವ ಯದಲ್ಲಿ ತೀರಿಕೊಂಡರು . ಅವರು ಶಕ್ತಿ 
ಮೂಲಕ ಆ ದೈವಿಕ ಗುಣವನ್ನು ಹೊರಗೆ ಸಾಮರ್ಥ್ಯಗಳ ಪ್ರತೀಕವಾಗಿದ್ದರು. ಮೇರೆ 
ಪ್ರಕಟವಾಗುವಂತೆ ಮಾಡುವುದೇ ಮಾನವನ ಯರಿಯದ ತಮ್ಮ ವಾಕ್ ಪ್ರವಾಹದಿಂದ ಭಾರ 
ಧೈಯ, ಆರಾಧನೆಯ ಮೂಲಕವಾಗಿಯಾಗಲಿ ತದ ಭವ್ಯ ಸಂದೇಶವನ್ನು ಇಡೀ ವಿಶ್ವದಲ್ಲಿ ಹರ 
ಆತ್ಮ ನಿಯಂತ್ರಣದಿಂದಲಾಗಲಿ ತತ್ವಶಾಸ್ತ್ರ ಡಿದರು. ಕರ್ಮ ಜ್ಞಾನ ಭಕ್ತಿಯೋಗಗಳ 
ದಿಂದಲಾಗಲಿ ಇವುಗಳಲ್ಲಿ ಒಂದೋ ಎರಡೋ ಸಕ್ರಮ ಸಮನ್ವಯವನ್ನೊದಗಿಸಿ ನಮಗೆ ಏಕ 
ಅಥವಾ ಎಲ್ಲದರಿಂದಲೋ ಆ ಧೈಯವನ್ನು ಮುಖವಾದ ಜೀವನ ಮಾರ್ಗವನ್ನು ಬೋಧಿಸಿ 
ಸಾಧಿಸಿ ಮುಕ್ತರಾಗಿರಿ. ಇದೇ ಧರ್ಮದ ಸಾರ ದರು . 


ಶ್ರೀ ಕೃಷ್ಣಗೋಸಾನಿಯವರ ಕಾಲಿನ ' ನಾಯಿಗೆರೆ' ಅವರನ್ನು 
ಹಿಮಾಲಯ ತಜ್ಞನಾಗಿ ಮಾಡಿದೆ 


8) 


ಫ 


ಭಾರತ ಸ೦ ಜಾರಿ 


ದ . ಬಾ . ಕುಲಕರ್ಣಿ 


ಗಂಬರಮತಿ ಆಶ್ರಮದ ಒಳ ವಲಯದಲ್ಲಿ ಳಿಗೆ ಅವಕಾಶವಿಲ್ಲ, ಅದು ಹೇಗಾದೀತು 
ಮಧ್ಯಾಹ್ನ ಊಟದ ಸಮಯಕ್ಕೆ ತಟ್ಟಿ ಹಿಡಿದು ಎ೦ದರು ಕಾಕಾ ಜಿ. ಹುಡುಗ ಹೊರಗೆ ಬಂದು 
ಕುಳಿತ ಒಬ್ಬ ಕನ್ನಡ ಕುವರರನ್ನು ಅಲ್ಲಿ ಕಂಡ ತನ್ನ ಬೆಳ್ಳಿಯ, ಉಡುದಾರ ಬಿಚ್ಚಿದ. ಕೈಬೆರಳ 
ಕನ್ನ ಡ ಮುಂದಾಳುಗಳು ಮಾತಾಡಿಸಿದರು ಉಂಗುರ ಕಳಚಿದ. ಅಹಮ್ಮದಾಬಾದ ಕಾಂ 
ಮಾತ್ರ ; ಈ ಹುಡುಗ ಕುಳಿತೇ ಇದ್ದ . ಕಾಕಾ ಗ್ರೆಸ್ಸಿಗೆ ಬರಬೇಕೆಂದು ತಮ್ಮರಒಬ್ಬ ತರುಣ 
ಸಾಹೇಬ ಕಾಲೇಕರರು ಕರೆದು ಮಾತನಾಡಿಸಿ ನಿಗೆ ಮಾರ್ಗದರ್ಶಕನಾಗಿ ಬಂದು, ಅವನನ್ನು 
ದರು. ತಾನು ಆಶ್ರಮದಲ್ಲಿರಲು ಬಂದಿರುವ ಮರಳಿ ಕಳಿಸುವಾಗ ಖರ್ಚಿಗೆಂದು ಕೈಗಡ 
ದಾಗಿ ನುಡಿದ. ಆಶ್ರಮದಲ್ಲಿರಬೇಕಾದರೆ ತಿಂಗ ಪಡೆದ ೧೫ ರೂ . ಸೇರಿಸಿ ಕಾಲೇಲಕರರಿಗೆ ಅಲ್ಪಿಸಿ 
ಳಿಗೆ ೧೫ ರೂ .ಕೊಡಬೇಕಾಗಿತ್ತು . ಈ ಹುಡುಗ ಕೈ ಮುಗಿದು, ಇಷ್ಟರಲ್ಲಿ ಎಷ್ಟು ದಿನ ಸಾಗು 
ಒಪ್ಪಿದ. ಆದರೆ ತನ್ನ ಪಾಲಿನ ಹೊಲ ತನ್ನ ವುದೋ ಅಷ್ಟು ದಿನ ಇಟ್ಟು ಕೊಳ್ಳಿ ಎಂದ. 
ಒಡತನಕ್ಕೆ ಬಂದ ಮೇಲೆ ಎಂದ. ಮೂರು ತಿಂಗಳ ಲೆಕವಾಯಿತೆಂದು ಕಾಕಾ 
ಗಾಂಧೀ ಆಶ್ರಮದಲ್ಲಿ ಉದ್ರಿ - ಆಶ್ವಾಸನಗ ಇವನಿಗೆ ಪ್ರವೇಶ ವ್ಯವಸ್ಥೆ ಮಾಡಿದರು. 

- ಮೂರು ತಿಂಗಳಲ್ಲಿ ಬಾಲ ಗೋಸಾವಿ 
ಹಿ೦ಜಿಕೆ, ನೂಲುವುದು, ನೇಯುವುದನ್ನು ಕ 
ಲಿತು ಸ್ವಾವಲಂಬಿಯಾದ. ಅವನ ಕೌಶಲ 
ನೋಡಿ ರೂ ೪೫ ಮಾಸಿಕ ವೇತನ ಕೊಡಮಾ 
ಡಿದರೂ ನಿರಾಕರಿಸಿ , ಆಶ್ರಮದಲ್ಲಿ ಧರ್ಮಸೇವೆ 
ಮಾಡಿ, ಇರಇರುತ್ತ ಹಿಮಾಲಯ ಕರೆದಂತಾಗಿ. 
ಕಾಕಾ ಜಿಯಿಂದ ಅಪ್ಪಣೆಯನ್ನು ಪರಿಚಯ 
ಪತ್ರವನ್ನು ಮತ್ತು ಗಾಂಧೀಜಿಯ ಆಶಿರ್ವಾದ 
ವನ್ನು ಪಡೆದು ಹೊರಬಿದ್ದ . ಕಾಲೇಲಕರರು 
ಈ ಬಾಲ ಗೋಸಾವಿಯಿಂದ ಎರಡು ವಚನ 
ತೆಗೆದುಕೊಂಡು ಕಳಿಸಿಕೊಟ್ಟರು. ಹಿಮಾಲಯ 
ದಲ್ಲಿ ಛತ್ರದ ಬಿಟ್ಟಿ, ಕೂಳಿಗೆ ಕೈಯೊಡ್ಡ ಬಾ 
ರದು; ಸಂನ್ಯಾಸ ಸ್ವೀಕರಿಸಬಾರದು - ಇವೇ 
ಆ ಶಾಸನ ವಚನಗಳು. 

ಈಗ ಅರವತ್ತು ದಾಟಿದ ಕೃಷ್ಣ ಗೋಸಾವಿ 
ಯವರು ಕಾಶ್ಮೀರದಿಂದ ಆಸಾಂ ವರೆಗೆ ಹಿಮಾ 


- 


:: 


# kaK 


ಅನ್ವರ್ಥ ಭಾರತ ಸಂಚಾರಿ 
ಲಯ ಪರ್ವತಗಳನ್ನು ತಮ್ಮ ಅಂಗೈ ಮೇಲಿನ ರನ್ನು ಹಿಡಿಯಲಿಲ್ಲ. ನಾಲ್ವತ್ತರ ನಂತರದ 
ಗೆರೆಗಳಂತೆ ಬಲ್ಲ ಕೆಲವೇ ಭಾರತೀಯರಲ್ಲಿ ಒಬ್ಬ ಮದುವೆ, ಒಂದೆರಡು ವರುಷಗಳ ಬಂಧನ · 
ರಾಗಿದ್ದಾರೆ; ಏಕ ಮಾತ್ರ ಕನ್ನಡಿಗರಾಗಿದ್ದಾರೆ. ಅಷ್ಟೆ . ಮದುವೆಯಾಗಿ ಇವರ ಸಂಚಾರ ಕಟ್ಟಾ 
ಹಿಮಾಲಯವನ್ನು ಹತ್ತಿಪ್ಪತ್ತು ಬಾರಿ ಸಂದಿ - ಗಿತ್ತು . ಆಗ ಆದಾಯದ ಚಿ೦ತೆ ಸ್ವಲ್ಪ 
ಗೊಂದಿಯನ್ನದೆ ಅಲೆದು, ತಿಬೇಟ್ ತಪ್ಪಲು ಕಾಡಿತ್ತು . ಚಿಕ್ಕಂದು ತಂದೆಯಿಂದನೋಡಿದ 
ತಲುಪಿ ಬಂದಿದ್ದಾರವರು. ದಕ್ಷಿಣದ ಕನ್ಯಾ - ಮೂರ್ತಿಶಿಲ್ಪ , ಚಿತ್ರಕಲೆಗಳ ಸಾಂಪ್ರದಾಯಿಕ 
ಕುಮಾರಿ ಮತ್ತು ಪೂರ್ವ- ಪಶ್ಚಿಮದ ಜಗನ್ನಾಥ ನೆನವರಿಕೆಗಳನ್ನೇ ಆಧರಿಸಿ ಆಟಿಕೆಯ ವಸ್ತುಗಳ 
ಪುರಿ - ದ್ವಾರಕಾಗಳ ಅಗಲವನ್ನಳೆದು ಸಾರ್ಥ ಕಾರಖಾನೆ ತೆರೆದು ಪ್ಲಾಯ್ ವುಡ್ ಪ್ರಾಣಿಗ 
ಕವಾಗಿ ಭಾರತ ಸಂಚಾರಿ ಎ೦ಬ ನಾಮ ಧರಿಸಿ ಳಿಗೆ ಬಣ್ಣ ಬಳಿದು ಸಂಸಾರ ರಥ ಸಾಗಿಸಿದರು . 
ಈ ಇಳಿ ವಯಸ್ಸಿನಲ್ಲೂ ಸುತ್ತುವ ಹುಚ್ಚನ್ನು ಹೆರಿಗೆಯಾಗಿ ಮಡದಿ ಕೈ ಬಿಟ್ಟರು. ಎಳೆ ವಯ 
ಹಸಿರಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಸ್ಸಿನಲ್ಲಿ ಒಬ್ಬನೇ ಮಗ ಕೈಬಿಟ್ಟ . ಅದೂ 
- ಚಿಕ್ಕ೦ದು ತಾಯನ್ನು ಕಳೆದುಕೊಂಡು, ಒಂದು ಅನುಭವ ನೆರಳಿನಂತೆ ಬಂದುಹೋಗಿದೆ 
ಸಾಂಪ್ರದಾಯಿಕ ಶ್ರದ್ದೆಯ ತಂದೆಯ ಕಣ್ಣರಿಕೆ ಅವರಿಗೆ ಮದುವೆಯ ಮಧುರ ಸ್ಮತಿ ಇದ್ದು 
ಯಲ್ಲಿ ತಕ್ಕ ಮಟ್ಟಿಗೆ ಸುಖವಾಗಿ ಬೆಳೆದು, ಆಪ್ತರ ದೆಂದರೆ 'ರಮಣಿ ಚಹಾ ಕುಡಿಯಲು ಕಲಿಸಿ 
ಮನೆಯ ಕಷ್ಟ ಉ೦ಡು, ಅದು ಹೇಗೋ ದಳು ' - ಎಂಬುದಷ್ಟೆ . ಈಗಲೂ ಅವರು ಚಹಾ 
ಚಿಕ್ಕಂದಿನಲ್ಲಿ ತಿರುಗುವ ಹುಚ್ಚನ್ನು ಅಂಟಿಸಿ ಕುಡಿಯುತ್ತಾರೆ - ಅ೦ದರೆ ಮದುವೆ - ಮಡದಿ 
ಕೊಂಡರು. ತಂದೆ ಒಂದು ಸಂಜೆ ಧ್ಯಾನದೀಕ್ಷೆ ಭಾವನೆಗಳನ್ನು ಆ ಮಟ್ಟಿಗೆ ಜಾಗ್ರತವಿರಿಸಿ 
ಯನ್ನಿತ್ತು ದನ್ನವರು ನೆನೆಯುತ್ತಾರೆ. ಅದು ಕೊಂಡಿದ್ದಾರೆ. 
ಅವರ ಏಕಾಂತಪ್ರಿಯತೆಯನ್ನು ಬೆಳೆಯಗೊ ಜಮಖಾನೆ ನೇಯುವ ಕಲೆ ಅವರ ಸಂಚಾರ 
ಟ್ಟಿತು. ಸಂಚಾರ, ಮೌನ- ಧ್ಯಾನ ಇವುತೋರಿ ಜೀವನಕ್ಕೆ ನೆರವಾದದ್ದು . ಸಾಬರಮತಿಯಲ್ಲಿ 
ಕೆಗೆ ವಿರೋಧವಾಗಿ ಕಂಡರೂ ಅವುಗಳ ಅವರು ಆ ಕಲೆಯನ್ನು ಕಲಿತಿರಿಲ್ಲರೆ ಕೆ 
ಹೊಂದಿಕೆಯಲ್ಲೇ ಅವರು ಏಕಾಗ್ರತೆ ಸಾಧಿ ಆದರೆ ಅವರ ಹುಟ್ಟೂರು ನವಲಗುಂದ ಎಂದಿ 
ಸಿದ್ದು . ಎಳವೆಯಲ್ಲಿ ಕೇಳಿದ ಧ್ರುವನ ಕಥೆ ನಿ೦ದಲೂ ಜಮಖಾನೆಗಳಿಗೆ ಪ್ರಸಿದ್ಧವಾದದ್ದು . 
ಇಂಥ ಸಾಧನೆಗೆ ಪ್ರೇರಕವಾದದ್ದು . ಊರಿನ ಭಾವಸಂಪತ್ಯಕ್ಕೆ ಇದೊಂದು ನಿದರ ನ . 
-ಗೋಸಾವಿ ಹೈಸ್ಕೂಲು ಶಿಕ್ಷಣ ಮುಗಿಸಿದವ ಗೋಸಾವಿಯವರಿಗೆ ಗೊತ್ತಿದ್ದ ಇನ್ನೊ೦ದು 
ರಲ್ಲ. ಹಣವಂತರಲ್ಲ . ಸ್ವಾಭಿಮಾನಿಗಳಾದ್ದರಿಂದ ಪ್ರಭಾವೀ ಉದ್ಯಮವೆಂದರೆ ಜೇನು ಸಾಕು 
ಫಂಡುಪುಡಾರಿಯಾಗಲಿಲ್ಲ . ಆದರೆ ಭಾರತ ನಕಾ ವುದು. ಹಿಮಾಲಯದಲ್ಲಿ ಅ೦ಟಿದ ಈ ಕಲೆಯ 
ಶೆಯಲ್ಲೆಲ್ಲಾ ಕಾಲಾಡಿಸಿ ಬರಲು ಈ ಕನ್ನಡಿಗ ಸೋ೦ಕು ಅವರನ್ನು ಕೇರಳ ಕ್ಕೆ ಸೆಳೆದಿತು . 
ನಿಗೆ ಆತ್ಮದ ಕೆಚ್ಚು -ಕಿಚ್ಚು ಗಳೇ ಸಾಕಾಯಿತು. ಜೇನಿನ ಅಖಿಲ ಭಾರತ ಸ್ವರೂಪದರ್ಶನ 
ಅವರೆನ್ನುತ್ತಾರೆ: " ಯಾವ ಕೊರತೆಯೂ ಮಾಡಿ ಕೊಂಡರು . ಡೆಹರಾಡೂನಿನಲ್ಲಿ ಹಿಮಾ 
ನನ್ನ ಸಂಚಾರವನ್ನು ತಡೆದಿಲ್ಲ. ತಿಕಿ ಟಿಲ್ಲದೆ ಲಯ ಮಧು ಸಂಸ್ಥೆ ಸ್ಥಾಪಿಸಿದರು . ಉತ್ತರ 
ನಾನಲ್ಲ ಸಂಚರಿಸಿಲ್ಲ ” ಎಂದು. 

ಪ್ರದೇಶ ಸರಕಾರದಿಂದ ನೆರವು ಪಡೆದು 
ಗೋಸಾವಿಯವರ ದೇಹದಾರ್ಡ್ಯವೂ ಕಣ್ಣಿಗೆ ಸ ರ ಕಾ ರಿ ಕೆಲಸವೆಂದು ನಾಲ್ಕಾರು 
ಕಟ್ಟು ವಂಥದಲ್ಲ . ಕುಳ್ಳ ಆಳು, ಸಾದುಗಪ್ಪು ಜಿಲ್ಲೆಗಳ ವ್ಯಾಪ್ತಿಯ ನೌಕರಿ ಒಂದೂವರೆ 
ಬಣ್ಣ , ಆದರೆ ಇದ್ದ ಗಾತ್ರವಲ್ಲ ಗಟ್ಟಿ ಮುಟ್ಟಿ , ವರ್ಷ ನಡೆಯಿತು. ಹಳ್ಳಿಗಳಲ್ಲಿ ನಡೆಯಬೇ 
- ಅವರಿಗೆ ಮೋಹವೆಂಬುದಿಲ್ಲ - ಇದ್ದರೆ ಕಾದಷ್ಟು ಕೆಲಸ ನಡೆಯದಿದ್ದರೂ ನಡೆಯಿತು' 
ಸತ್ಯದ್ದು , ಪ್ರಾಮಾಣಿಕತೆಯದು. ಸಂಸಾರ ಎಂದು ವರದಿ ಮಾಡುವ ಪ್ರಸಂಗ ಬಂತು . 
ಬಂಧನ ಆಗಿತ್ತು ; ಹೋಯಿತು. ಅದೂ ಅವ ಸತ್ಯದ ಕೊಲೆಗೆ ಕೈಯಿಕ್ಕಲಾಗದೆ ನೌಕರಿಗೆ 


ಕಸ್ತೂರಿ, ಮೇ ೧೯೬೩ 
ಶರಣು ಹೊಡೆದರು. ಇದು ಸ್ವಾತಂತ್ರ ಪೂರೈದ ಲಿಲ್ಲ . ಯಾರಿಗೂ ಅಂಥದನ್ನು ತೋರಲಿಲ್ಲ . 
ಕಾಂಗ್ರೆಸ್ ಆಡಳಿತದ ಕಾಲ ಖಂಡ ( ೧೯೩೭- ಇಂಥ ಒಂದು ನಿರ್ಲಿಪ್ತ ಬದುಕಿನಲ್ಲಿ ಅವರಿಗೆ 
೩೮) . 

ವಿವಿಧ ಬಗೆಯ ಜನರ ಸಾಧಕರ ರಾಜಕಾರಣಿ 
ಗೋಸಾವಿಯರಿಗೆ ಸುತ್ತಾಟದ ಹುಚ್ಚು ಗಳ ಸ್ವಾಮಿಗಳ ಸಂಘಟಕರ ಸಂಪಕ್ಕೆ ಬಂದಿದೆ. 
ಮತ್ತು ಗಾಂಧೀ ಸೇವಾ ಸಂಘದ ಸಂಪರ್ಕಗ ತ್ಯಾಗಿಗಳು, ಭೋಗಿಗಳು , ಸಾಹಸಿಗಳು, ಅನೇ 
ಳೆರಡನ್ನೂ ಹೊಂದಿಸುವುದು ಸಾಧ್ಯವಾಗಿಲ್ಲ. ಕರು ಅವರ ಬದುಕಿನಲ್ಲಿ ಸುಳಿದು ಹೋಗಿದ್ದಾರೆ. 
ಆದರೆ ಅವೆರಡೂ ಅವರನ್ನು ಬಿಟ್ಟೂಬಿಡದೆ ಅ೦ಥವರೆಲ್ಲರ ಸಹವಾಸ ಸುಖವನ್ನು ಅವರು 
ಹೊಂದಿಕೊಂಡಿವೆ. ರಾಜಕಾರಣಿಗಳು ಸ್ವರಾಜ್ಯ ತಮ್ಮ ಸ್ಮತಿಪಥದಲ್ಲಿ ಹಸುರಾಗಿರಿಸಿಕೊಂಡಿ 
ಚಳುವಳಿಗಳ ಕಾಲದಲ್ಲಿ ಸ್ಥಾಪಿಸಿದ ರಚನಾ ದ್ದಾರೆ. ಗಾಂಧೀಜಿ, ನೆಹರೂ , ಡಾ . ಪ್ರಸಾದ 
ತ್ಮಕ ಆಶ್ರಮಗಳ ಕೈವಾಡದಲ್ಲೂ ಗೋಸಾವಿ ರಾಧಾಕೃಷ್ಣನ್ ಇವರಿಗೆಲ್ಲ ಜೇನು ತಿನ್ನಿಸಿದ್ದು 
ರೋಸಿಕೊಂಡಿದ್ದಾರೆ. ವಖ್ಯವಾಗಿ ಕರ್ನಾ ತಮ್ಮ ಸಾರ್ಥಕತೆಯ ಸಂಕೇತವೆಂದು ಬಗೆದಿ 
ಟಕ ಭಾಗದಲ್ಲಿ ಅವರು ಕಹಿಯುಂಡರು. ಆದ್ದ ದ್ದಾರೆ. ಸ್ವಾಮಿ ಶಿವಾನಂದರ ಕಾವೀ ಸಾಧು 
ರಿಂದ ರಾಜಕಾರಣದಿಂದ ದೂರವಿರಲು ಸದಾ ಗಳ ಮೆರವಣಿಗೆಯಲ್ಲಿ ಇವರೊಬ್ಬರೇ ಶುಭ್ರ 
ಜಾಗರೂಕತೆ ವಹಿಸಿದರು . ಆದರೂ ಗಾಂಧೀ ಖಾದಿ ಬಾವುಟ ಹಾರಿಸಿ ತಮ್ಮ ವ್ಯಕ್ತಿ ವಿಶೇಷ 
ಪ್ರಣೀತ ಸತ್ಯಾಗ್ರಹ ಸೆರೆಮನೆಗಳ ರುಚಿ ನೋಡಿ ವನ್ನು ಸಾಧಿಸಿದರು. ಬದರೀ ಯಾತ್ರೆಯಲ್ಲಿ 
ದರು. ನಿನ್ನ ಪ್ರಾಂತಕ್ಕೆ ಹೋಗಿ ಕೆಲಸ ಮೈಸೂರರಾಜರ್ಷಿಯ ಸಹವಾಸ ಆತಿಥ್ಯ ಪಡ 
ಮಾಡು ' ಎಂದಾಗ ಇವರು ಬಂದು ಹೊ೦ದಾ ದರು. ಕರಾಚಿಯ ಬಳಿಯ ಮನೋರಾ ದ್ವೀಪ 
ಣಿಕೆ ಕಾಣದೆ ಮರಳಿ ಹಿಮಾಲಯ ಸೇರುವುದು ದಲ್ಲಿ ಲಕ್ಷಾವಧಿ ರೂಪಾಯಿ ಸುರಿದು ಸಮುದ್ರ 
ಕ್ರಮವಾಗಿತ್ತು , 

ರಾಜನ ಗುಡಿ ಕಟ್ಟಿಸುತ್ತಿದ್ದ ಶೇಠನು ಏಕದಂ, 
* ಗೋಸಾವಿಯವರದು ಮೂಲತಃ ಸಾಧಕ ನಿವೃತ್ತಿ ಮಾರ್ಗ ಹಿಡಿದು ತನ್ನ ಆಸ್ತಿ - ಪಾಸ್ತಿಗ 
ವೃತಿ , ಆ ಸಾಧನೆಯೆಂದರೆ ಏಕಾಗ್ರತೆ, ನಿರ್ಲಿ ಳನ್ನು ಇವರಿಗೊಪ್ಪಿಸಿಓಟ ಬಿಟಾಗಲೂ ಇವರು 
ಪ್ರತೆ, ಆಸ್ತಿಕ ಭಾವ. ಅವರಿಗಿರುವ ಸ್ವಾರ್ಥ ಅದಕ್ಕೆ ಪಂಚ ಕಮಿಟಿ ಮಾಡಿ ಕೈ ತೊಳೆದು 
ವೆಂದರೆ ಇದೇ . ಅವರಿಗೆ ಕರ್ನಾಟಕದಲ್ಲಿ ತಮ್ಮ ಕೊಂಡರು.. 
ಬಂಧು- ಬಾಂಧವರೊಂದಿಗೆ ಇದ್ದು ಈ ಸಾಧನೆ ಶಾಂತಿನಿಕೇತನದ ದರ್ಶನದಲ್ಲಿ ಕಾಶ್ಮೀರ 
ಅಸಾಧ್ಯವೆನಿಸಿತು . ಅದರಿಂದ ಅವರು ತಮ್ಮನ್ನು ಯಾತ್ರೆಯನ್ನು ಕುರಿತು ಮಾತನಾಡಿ ಅಲ್ಲಿನ 
ಹೊರಗೇ ಅದೂ ಹಿಮಾಲಯದ ಆಸು- ಪಾಸಿ ವಿದ್ಯಾರ್ಥಿಗಳಿಗೆ ಪ್ರವಾಸದ ಹುಚ್ಚು ಅಂಟಿಸಿ 
ನಲ್ಲೆ ಕೂಡಿಕೊಂಡರು, ಅಲ್ಲಲ್ಲಿ ಹಲಕೆಲವು ದರು ಮತ್ತೊಮ್ಮೆ ಹೋದಾಗ ೪೦ ಜನ 
ಉದ್ಯಮಕೇ೦ದ್ರ ಸ್ಥಾಪಿಸಿ ತರಬೇತಿ ಇತ್ತರು. ವಿದ್ಯಾರ್ಥಿಗಳು ಕಾಶ್ಮೀರ ಯಾತ್ರೆ ಮಾಡಿ 
ಎಡೆಎಡೆಗೆ ಗಂಗಾ ತಟದಲ್ಲಿ ಜೋಪಡಿ ಹಾಕಿ ಬಂದುದನ್ನು ತಿಳಿದುಕೊಂಡರು . ಗೋಸಾವಿ 
ಕೊ೦ಡು ತಪಸ್ಸು ಮಾಡಿದರು. ಆ ಏಕಾಗ್ರತೆ ಯವರಿಗೆ ಸುತ್ತಾಟದಲ್ಲಿ ತೀರ ಕಡಿಮೆ 
ಯಲ್ಲಿ ಬೆಳಕನ್ನೂ ಆದೇಶವನ್ನೂ ಪಡೆದು ಸಾಮಾನುಗಳು ಸಾಕು . ಒ೦ದು ಕೈ ಚೀಲದಲ್ಲಿ 
ಮುಂದುವರಿದರು. ಹಿಮಾಲಯದ ಹಲವು ಎರಡು ಪಂಜೆ, ಒಂದು ಕಂಬಳಿ, ಎರಡು ಹಗು 
ಆಶ್ರಮಗಳ ನಿಕಟವರ್ತಿಗಳ ವರು . ದಕ್ಷಿಣದ ರಾದ ಪಾತ್ರೆಗಳು, ಈಗ ಅ೦ಗಿ ಜಾಕಿ ಟು 
ಅರವಿಂದಾಶ್ರಮ , ರಮಣಾಶ್ರಮಗಳನ್ನೂ ಹಾಕುತ್ತಾರೆ, ಶಾಲು ಹೊದೆಯುತ್ತಾರೆ, 
ಹೊಕ್ಕು ಬಂದಿದ್ದಾರೆ. ಆದರೆ ಅವರೆಲ್ಲ ಇಸ್ರಾಜ್ ಒ೦ದು ಕೆಲಕಾಲ ಇವರ ಜತೆಗೆ 
ಸಾಧನಾ ಪಥದಲ್ಲ ಲಂಪಟರಾಗಲಿಲ್ಲ. ಅವ ಇದ್ದಿತು. ತಮ್ಮ ಒಂಟಿತನಕ್ಕೆ ಅದೊಂದು 
ರದೇ ಒಂದು ಸ್ವತಂತ್ರ - ಸ್ವಚ್ಛಂದ ಮಾರ್ಗ, ಜೀವಂತ ಸಂಗಾತಿಯಾಗಿತ್ತವರಿಗೆ, ಯಾರದೋ 
ಆವರು ಯಾರಿಂದಲೂ ಉದ್ದಾರ ಮಾರ ಕೇಳ ಉಪಚಾರ ಮಾಡುವ ಸಮಯದಲ್ಲಿ ಲಖನೌ 


2L 


ಅನ್ನರ್ಥ ಭಾರತ ಸಂಚಾರಿ 
ಮೇರಿಸ್ ಕಾಲೇಜಿನಲ್ಲಿ ಈ ತಂತು ವಾದ್ಯದ ವುದಿಲ್ಲ. ಬಿಹಾರ ಭೂಕಂಪ ಕೇಳಿ ಇವರು ಇದ್ದ 
ಶಿಕ್ಷಣವಾಯಿತು. ಇವರಿಗೆ ನುಣ್ಣಗಿನ ಧ್ವನಿ ಲ್ಲಿಂದ ಅತ್ತ ಧಾವಿಸಿ ಅಲ್ಲಿ ಸೇವೆಗೆ ನಿಂತು ಪಡ 
ಯಿದೆ. ಅನೇಕ ಭಾಷೆಯ ಭಜನೆಗಳನ್ನು ಬಾರದ ಕಷ್ಟ ಅನುಭವಿಸಿದರು. ದಾಂಡಿಗೆ 
ಮಂಜುಳವಾಗಿ ಹಾಡುತ್ತಾರೆ. ಬೇಂದ್ರೆಯವರ ಧಾವಿಸಿ ಉಪ್ಪು ತಂದು ಧಾರವಾಡದಲ್ಲಿ ಸತ್ಯಾ 
* ಕುಣಿಯೋಣು ಬಾರs' ಎಂಬುದನ್ನು ಹೋದ ಗ್ರಹದ ಕಹಳೆ ಊದಿದರು . ಅವರಿಗೆ ಇಂಥ 
ಲೆಲ್ಲ ಹಾಡಿ ಭಾಷಾ- ಪ್ರದೇಶದ ಮೇರೆ ಮೀರಿದ ಮಾನವೀಯ - ಲೌಕಿಕ ಸೆಳೆತಗಳೂ ಸಹಜವಾ 
ಜನಪ್ರಿಯತೆಯನ್ನು ಗಳಿಸಿದ್ದಾರಿವರು. ಗಿವೆ. ತಮ್ಮ ಸಂಚಾರದಲ್ಲಿ ಸಂಬಂಧ ಬಂದ ಹಲ 
- ಗೋಸಾವಿ ಕೃಷ್ಣರಾಯರೆಂದರೆ ಮತ್ತೇನು- ವರ ಪೈ ( ಹಬಂಧವನ್ನು ಅವರು ಸಡಲಿಸಿಕೊ೦ 
ಎಂದು ಕೇಳಬಹುದು. ನಿಸರ್ಗೋ ಪಾಸನೆಯೇ ಡಿಲ್ಲ. ಮತ್ತೆ ಮತ್ತೆ ಹೋಗಿಹೋಗಿ ಅವರವ 
ಇವರ ಸಾಧನೆ. ಅವರೇ ಹೇಳುವಂತೆ 'ಕಾಲಲ್ಲಿ ರನ್ನು ಕಂಡು ಸ್ನೇಹವರ್ಧಿಸಿಕೊಂಡಿದ್ದಾರೆ. 
ನಾಯಿಗೆರೆ ಇದ್ದಂತೆ' ಅವರು ಈ ಅವಿಚ್ಛಿನ್ನ ಇವರ ಸ್ವಾಭಿಮಾನ ಅರ್ಥರಾಜ್ಯದಲ್ಲೂ 
ಅಲೆದಾಟದಲ್ಲಿ ವಿಶಾಲಭಾರತದ ವಿವಿಧ ಪ್ರದೇ ಜಾಗ್ರತವಾಗಿದೆ. ಗೋಸಾವಿ ಬಿಕ್ಕೆ ಎತ್ತಲಿಲ್ಲ. 
ಶದ ಜನರ ನಿಕಟವರ್ತಿಗಳಾಗಿ' ಪಡೆದಲೋಕ ಬದಲಿಗೆ ಸಂಸ್ಥೆಗಳಿಗೆ ನೆರವಾಗಿದ್ದಾರೆ. ಇವರು 
ಸಂಗ್ರಹ, ನಿಸರ್ಗದೊಡನೆ ತಾದಾತ್ಮ ಭಾವ, ಇಷ್ಟು ಸುತ್ತಾಡಿದರೂ ನಿಶ್ಚಿತ ಗಳಿಕೆಯ 
ಏಕಾಂತ ಪ್ರಿಯತೆ, ಮನನ- ನಿದಿಧ್ಯಾಸ, ಆ೦ತ ಉದ್ಯೋಗ ಮಾಡದಿದ್ದರೂ ತಮ್ಮ ತೀರ ಸಾದಾ 
ರಿಕ ಆದೇಶಗಳು - ಬೆಳಕು ಇವುಗಳಿಂದ ಅವರ ಜೀವನದಿಂದ ಎಲ್ಲಾ ಸಾಧಿಸಿದ್ದಾರೆ. ಪಿತಾ 
ಮಾನಸಿಕ ಕ್ಷಿತಿಜ ವಿಸ್ತಾರಗೊಂಡಿದೆ. ಭಾರತದ ರ್ಜಿತ ಆಸ್ತಿಯ ಕೆಲವಂಶ ಕರ್ನಾಟಕದ ಸಂಸ್ಥೆ 
ಉದ್ದಗಲಕ್ಕೆ ಊರಿ ನಿಂತ ನೂರಾರು ಆಶ್ರಮ ಗಳಿಗೆ ಧಾರೆ ಎರೆದರು . ಆದರೂ ಇಲ್ಲಿನ ಸಂಸ್ಥೆ 
ಗಳ ಹೊಕ್ಕು ಬಳಕೆ ಪಡದ ಅವರ ಅನುಭವ ಗಳು ಅನಾಸೆಯಿಂದಿರುವುದು ಇವರ ಕೊರಗು. 
ಅಗಾಧವಾಗಿದೆ. ಅಲ್ಲಲ್ಲಿನ ಸಾಧನಾಪಥ, ಮತ್ತೊಂದು ಸಂಸ್ಥೆಗೆ ಸಾವಿರಾರು ರೂಪಾಯಿ 
ಯೋಗ ಮಾರ್ಗ , ಕಾಲದೊಡನೆ ಅಲ್ಲಿನ ಕಾ ಸಾಲಕೊಟ್ಟು ನೆರವಾಗಿದ್ದಾರೆ. 
ವ್ಯಾಪ್ತಿಯ ಪರಿವರ್ತನೆ ಇವನ್ನೆಲ್ಲ ಅವರು ವಿವ ಗೋಸಾವಿಯವರಿಗೆ ಎಲ್ಲಾ ಭಾಷೆ ಬರು 
ರಿಸಿ ಹೇಳುವಾಗ ಭಾರತದ ಪುರಾತನ ಸಂಸ್ಕೃ ತ್ತದೆ. ಈ ಭಾಷಾಜ್ಞಾನ ಒಮ್ಮೊಮ್ಮೆ ಅವರನ್ನು 
ತಿಯ ವೈವಿಧ್ಯಪೂರ್ಣ ಏಕ ಮುಖತೆಯ ದರ್ಶನ ಸ್ವಾರಸ್ಯ ಪ್ರಸಂಗಗಳಲ್ಲಿ ಸಿಕ್ಕಿಸಿದ್ದುಂಟು. ಒಬ್ಬ 
ವಾಗುವಂತಿದೆ . ಲೌಕಿಕ ರಾಜ್ಯದಲ್ಲಿ ಈ ದರ್ಶ ಸದ್ಗೃಹಸ್ಪರಲ್ಲಿದ್ದಾಗ ಸೇವಕ ಒಲೆ ಹೊತ್ತಿ 
ನಕ್ಕೆ ನೇರವಾದ ಪ್ರಯೋಜನ ಕಾಣದಿರ 
ಬಹುದು. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನ 
ಈ ಬೃಹತ್ ಸಂಚಾರ ಸಾಧನೆಯ ಹಿಂದಿರುವ ಅ ಪ ವ್ಯಯ 
ಸಾಹಸಪ್ರಿಯತೆ, ಪ್ರಾಮಾಣಿಕತೆ , ಅನಂತ 
ಶ್ರದ್ದೆ , ಸ್ವಾವಲಂಬನ - ಇವುಗಳ ಕತೆ ನಿಜ 
ವಾಗಿ ಉದ್ಯೋಧಕವೇ ಎನ್ನ ಬೇಕು. 
- ಗೌಹತ್ತಿಯ ಕಾಂಗ್ರೆಸ್ ಅಧಿವೇಶನಕ್ಕೆ 
ಹೊರಟಿದ್ದ ಇವರಿಂದ ಕಲ್ಕತ್ತೆಯಲ್ಲಿ ಗೌಡ 
ಬಂಗಾಲಿ ಕಳ್ಳರು ಇವರಲ್ಲಿದ್ದ ರೂ . ೧೨ ಸುಲಿ 
ದಾಗ ಅಲ್ಲಿ ಕೆಲಸ ಮಾಡಿ ಜೀವನ ನಡೆಸಿದ್ದನ್ನು , 
ಗುಂತಕಲ್ಲ ಸ್ಟೇಶನ್ನಿನಲ್ಲಿ ಮುಂದಿನ ಮಾರ್ಗ 
ಕ್ರಮಣದ ಬಗ್ಗೆ ಕೂಲಿ ಮಾಡಿದ್ದನ್ನು ಕೇಳಿದರೆ 
ಇವರ ಪ್ರೇರಣೆ ದೈವಿಕವಾದದ್ದು - ಎನಿಸದಿರು 


ಭಾರತದ 


೧೬ 


09 


ಕಸ್ತೂರಿ, ಮೇ ೧೯೬೩ 
ಸಲು ಬರದೆ ಒದ್ದಾಡುವಾಗ ಇವರು ಕ್ರಮ ಯಾತ್ರೆ ' ' ಜಯ ಕರ್ನಾಟಕ' ದಲ್ಲಿ ಲೇಖಾಂಕಗ 
ಪ್ರಕಾರ ಒಲೆ ಹೊತ್ತಿಸಿ ಅವರ ಭಾಷೆಯಲ್ಲಿ ಭಾಗಿ ಬಂದ ನಂತರ ಪುಸ್ತಕವಾಗಿತ್ತು . ನಡುವೆ 
* ಬೆಂಕಿ ಹತ್ತಿದೆ . ಬನ್ನಿ ' ಎಂದು ಕೂಗಿ ಬದರೀ ಕೇದಾರ, ಕೈಲಾಸ ಮಾನಸ ಸರೋ 
ಕಾಯಿಲೆಯವರನ್ನೂ ಓಡಹಚ್ಚಿದರಂತೆ. ವರ ಯಾತ್ರೆಗಳನ್ನು ಮಾತ್ರ ಧಾರ್ಮಿಕ ಜನ 

ಗೋಸಾವಿಯವರಿಗೆ ಉತ್ತರದ ಸೆಳೆತವೇ ಕೈಂದು ಪ್ರಕಟಿಸಲು ಸಾಧ್ಯವಾಯಿತು. ' ಬಾಪೂ . 
ಹೆಚ್ಚು . ಅಲ್ಲಿ ಅವರಿಗೆ ಸಂಬಂಧ ಸೂತ್ರಗಳೂ ಜಿಯ ಸತ್ಸಂಗ' ಮತ್ತು 'ಜೇನಿನ ವ್ಯವಸಾಯ ' 
ಬಂದಿವೆ. ಕಾಂಗ್ರೆಸ್ ಸರಕಾರ ಸ್ಥಾಪಿತವಾ ಪುಸ್ತಿಕೆಗಳೂ ಬಂದವು. 
ಯಿತು - ದಿಲ್ಲಿಗೆ ಓಡಿದರು. ಅದು ಕೇವಲ ಈಗ ಬಂದ ಅವರ'ಹಿಮಾಲಯ ದರನ' ತನ್ನ 
ಸಾತ್ವಿಕವಾದ ತುಡಿತ . ದಿವಾಕರರು ಬಿಹಾರದ ಸಮಗ್ರತೆಯ ದೃಷ್ಟಿಯಿಂದ ಒಂದು ಅಪೂರ್ವ 
ರಾಜ್ಯಪಾಲರಾದರು ಅಲ್ಲಿಗೆ ಓಡಿದರು. ಅವ ಗ್ರಂಥವಾಗಿದೆ. ಪಠ್ಯ ಪುಸ್ತಕಗಳಲ್ಲಿ ಬರುವ 
ರಿಗೆ ನೂರಾರು ಅಖಿಲ ಭಾರತೀಯ ನಾಯಕರ , ಭೂಗೋಲದ ತಪ್ಪು ಪಾಠಗಳಿಂದ ಇವರು ಕೆರ 
ಸಾಧುಸಂತರ, ಮಠಾಧಿಪತಿಗಳ ಮತ್ತು ಲಕಾ ಳುತ್ತಾರೆ. ಗಂಗೋತ್ರಿ- --- ಜ ಮನೂ ತ್ರಿಗಳು 
ಧೀಶರ ನಿಕಟ ಪರಿಚಯವಿದೆ. ಆದರೆ ಅವರೆಂದಿ ಗಂಗಾ ಯಮುನಾ ನದಿಗಳ ಉಗಮಸ್ಥಳಗಳಲ್ಲ. 
ಗೂ ಬಾಲಬಡಕರಾಗಿಲ್ಲ. ರಾಧಾಕೃಷ್ಣ ನರಿ೦ದ ಎಂಬುದನ್ನು ಬಿಂಬಿಸಲು ಆಕಾಶ - ಪಾತಾಳ 
ಸ್ವಾಮಿ ಶಿವಾನಂದರವರೆಗೆ ಎಲ್ಲರೆದುರೂ ಇವರು ಒಂದು ಮಾಡಿದ ಒಂದು ಸಂದರ್ಭ ನೆನಪಿಗೆ 
ಖಡಾಖಂಡಿತವಾಗಿಯೆ ಮಾತಾಡುವರು. ಬರುತ್ತದೆ. ವಿದ್ಯಾ ಖಾತೆಯವರ ಮುಂದೆ ದೂರಿ 
- ಕರ್ನಾಟಕದ ಬಗ್ಗೆ ಅವರಿಗೆ ತುಂಬ ಕೊಂಡರು . ರೇಡಿಯೋದಲ್ಲಿ ಒದರಿಕೊಂಡರು . 
ಅತೃಪ್ತಿ . ಇಲ್ಲಿ ಔದಾರ ಕಡಿಮೆ ; ಪ್ರಾಮಾಣಿ ಭಾರತ ಸರಕಾರದ ಸರ್ವೆ ಖಾತೆಯವರನ್ನೂ 
ಕತೆ ಕಡಿಮೆ ; ಸಾಹಸವಿಲ್ಲ. ಆಲಸ್ಯ ಎಂದು ಕಂಡು ಹೇಳಿದರು . ಅವರದು ಸ್ವಾನುಭವ 
ಯಾವಾಗಲೂ ದೂರುತ್ತಾರೆ. ಇವರದು ಬಹಳ ವಲ್ಲವೆ ? ಮಾಕ ಮಹೋನ್ ಗೆರೆಯ ಸಾಧಕ 
ಅತೃಪ್ತ ಜೀವ. ಈಗಲೂ ಗಾಂಧಿ ನಿಧಿಯ ಬಾಧಕಗಳನ್ನು ಗೋಸಾವಿಯವರಂತೆ ಯಾರು 
ಕಾಠ್ಯಕ್ರಮವೆಂದು ಪೂರ್ವ ಗಡಿಯ ಶಾಂತಿ ಅರಿತಿದ್ದಾರು ? ಆ ಸಾಹೇಬನಿಗೆ ಅದು ಸರ 
ಸೇನೆ ಸೇರಿ ಬಂಗಾಲ ದಾಟಿ ಹೋಗಿ ಕುಳಿತಿ ಕಾರೀ ಕೆಲಸ, ಈ ಮಹಾನುಭಾವನಿಗೆ ಅದು 
ದ್ದಾರೆ. ಅಲ್ಲಿ ಅವ್ಯವಸ್ಥೆಯಂತೆ ! ಬೇದಾದ್ ತನ್ನ ದೇ ಕೆಲಸ. 
ಬಹದ್ದೂರರೆಂದು ಅವರನ್ನೂ ಬೈಯುತ್ತಾರೆ. ಇವರ ' ಹಿಮಾಲಯ ದರ್ಶನ' ಹಿಂದಿಯಲ್ಲಿ 
ವಿನೋಬಾ ಪಾದಯಾತಾ ಶಿಬಿರವೂ ಅವರನ್ನು ಅನುವಾದವಾಗಿ ಡಾ . ರಾಧಾಕೃಷ್ಣ ನರ ಮು 
ಸೆಳೆದಿತ್ತು. ಇಂಥ ಯಾವೊಂದು ತ್ಯಾಗ- ಸೇವೆ ನ್ನು ಡಿಯೊಡನೆ ಬೆಳಕಿಗೆ ಬರಲಿದೆ. ಅಂಥ ಪುಸ್ತಕ 
ಗಳೂ ಅವರನ್ನು ಸೆಳೆಯುವುದು ಸಹಜ. ಆದರೆ ಹಿಮಾಲಯ ಸಾನ್ನಿಧ್ಯದಲ್ಲಿರುವ ಪ್ರದೇಶ ಭಾಷ 
ಎಲ್ಲೆಲ್ಲೂ ಹದಿನಾರಾಣೆ ನಿಷ್ಟೆ ಕಾಣದೆ ಇವರು ಗಳಲ್ಲೂ ಇಲ್ಲ . ಅದನ್ನು ಬರೆಯಲು ಕನ್ನಡಿಗ 
ಕಾಲು ಕೀಳುತ್ತಾರೆ. ಹಿಮಾಲಯ ದುರ್ಗಮ ನೊಬ್ಬನ ನಾಲತ್ತು ವರ್ಷದ ಪರಿಶ್ರಮವೇ 
ವಾಗಿದ್ದಾಗ, ಚಳಿ - ಮಳೆಯ ದಿನಗಳಲ್ಲಿ ಇವರು ಬೇಕಾಗಿತ್ತು . ಇಂದು ನಮ್ಮ ಪವಿತ್ರ ಹಿಮಾ 
ಬಯಲಿಗೆ ಬಂದು ಮನಸ್ಸು ಹಿಡಿಸದೆ ಮತ್ತೆ ಲಯದಲ್ಲಿ ಗುಂಡುಗಳ ಪ್ರತಿಧ್ವನಿ ಕೇಳಿಸುತ್ತಿ 
ನೀರುನ್ ಬರುತಲೆ ಹಿಮಾಲಯಕ್ಕೆ ಓಡಿ ರುವಾಗ ಈ ಪುಸ್ತಕಕ್ಕೆ ಮಹತ್ರ ಬಂದಿದೆ. 
ತಪಸ್ಸು ಮಾಡುತ್ತಾರೆ. ಕಾಲ ಪರಿವರ್ತನೆ ಗೋಸಾವಿಯವರಿಗೆ ಇನ್ನೆ೦ಥ ಸಾರ್ಥಕತೆ 
ಯಿಂದ ಹಿಮಾಲಯ ಮತ್ತು ತಾನು ಇವೆರಡೇ ಇದ್ದೀತು? ಕನ್ನಡಿಗರ ಕೊಡು ಹಿಮಾಲ 
ಬದಲಾಗಿರದ ಅಂಶಗಳು ಎನ್ನುತ್ತಾರೆ. ಯದ ಶಿಖರಗಳ ಜತೆಗೆ ಇನ್ನೆಂತು ಸ್ಪರ್ಧಿ 
ಬಹಳ ಹಿಂದೆ ಇವರ ' ನನ್ನ ಹಿಮಾಲಯ ಸಿಯಾವು ? 


ಬಾಯಿಯ ದುರ್ಗಂಧವನ್ನು 
ಕಾಲೇಟಿನಿಂದ ತೋಲಗಿಸಿರಿ 
ದಲಿತ ಯುದನ್ನು ಅವರಿಸಿರಿ ? 


ಅದರೊಂದಿಗೆ ದಿನವಿಡೀ 


ಏಕೆಂದರೆ : ಕಾಲೇಟ್ ಡೆಂಟಿಲ್ ಕ್ರೀಮ್ನೊಂದಿಗೆ 
ಒಮ್ಮೆ ಹಲ್ಲುಜ್ಜುವುದರಿಂದ ಬಾಯಿಯಲ್ಲಿ ದುರ್ಗಂಧ 
ವನ್ನುಂಟುಮಾಡುವ ಹಾಗೂ ಹಲ್ಲುಗಳನ್ನು ಕ್ಷಯಿ 
ಸುವ ಶೇಕಡ 85ರಷ್ಟು ಕ್ರಿಮಿಗಳು ನಾಶವಾಗುತ್ತವೆ 
ಊಟವಾದೊಡನೆ ಕಾಲೇಜ್ ನಿಂದ ಹಲ್ಲುಜ್ಜುವುದರಿಂದ 
ಚಂತಮಂಜನಗಳ ಇತಿಹಾಸದಲ್ಲೇ ಹಿಂದೆಂದೂ ಆಗದಷ್ಟು 
ಅಧಿಕ ಜನರ ದಂತಕ್ಷಯವನ್ನು ಅಧಿಕ ಪ್ರಮಾಣದಲ್ಲಿ ಕಡೆ 
ಗಟ್ಟಲು ಸಾಧ್ಯವಾಗುತ್ತದೆ. ಇದಲ್ಲದೆ ಕಾಲೇಟ್ ನಿಂದ 16 
ರಲ್ಲಿ 7 ಸಂದರ್ಭಗಳಲ್ಲಿ ಬಾಯಿಯ ದುರ್ಗಂಧವು ಕೂಡಲೆ 
ನಿವಾರಿಸಲ್ಪಡುತ್ತದೆ. ಈ ಎರಡು ಪ್ರಮಾಣಗಳನ್ನು 
ಕಾಲೇಟ್ ವೈಜ್ಞಾನಿಕ ಪರೀಕ್ಷೆಗಳ ಮುಖೇನ ಸಿದ್ದಗೊಳಿಸಿ 
ರುತ್ತದೆ ಕಾಲೇಟಿಗೆ ಮಾತ್ರ ಈ ಪ್ರಮಾಣವಿದೆ ! 
ಊಟವಾದ ಮೇಲೆ ಬರೇ ಬಾಯಿ ಮುಕ್ಕಳಿಸುವುದರಿಂದ 
ಪ್ರಯೋಜನವಾಗಲಾರದು ಪ್ರತಿಊಟದ ಮೇಲೆ ಕಪ್ಪದೆ 
ನಿಮ್ಮ ಹಲ್ಲುಗಳನ್ನು ಕಲ್ಲೇಟಿನಿಂದಉಜ್ಜಿ ಇದರ ಪ್ರಭಟ 
ವಾದ, ಸಂದು ಸಂದುಗಳಿಗೆ ಒಳನುಗ್ಗುವ ನೊರೆಯು ಅಗೊ 
ಚರವಾದ ಹಲ್ಲುಗಳ ನಡುವಿನ ಸಂದುಗಳಿಗೆ ಹೊಕ್ಕು ನಿಮ್ಮ 
ಬಾಯಿಯ ಮಗ೦ಧಕ್ಕೂ , ಹಲ್ಲುಗಳ ಕೆಯಿಸುವಿಕೆಗೂ 
ಕಾರಣವಾದ ಆ ಕೊಳೆಯುತ್ತಿರುವ ಆಹಾರ ಕಣಗಳನ್ನು 

ನಿವಾರಿಸಿ ಸ್ವಚ್ಛಗೊಳಿಸುವುದೊ 
ಮಕ್ಕಳಿಗೆ ಕಾಲೇಟಿನಿಂದ 
ಹಲ್ಲುಜ್ಜುವುದೆಂದರೆ ತುಂಬಾ 

ಪ್ರೀತಿ ದೀರ್ಘಕಾಲ 
COLGATE 

ಉಳಿಯುವ ಅದರ ನೆಚ್ಚಿನ 
ಪೆಪರ್ ಮಿಂಟ್ ಸ್ವಾದವು 
ಇದರಲ್ಲಿ ಕೂಡಿರುತ್ತದೆ. 


DENTAL 
CREAM 


ವಿಶುಗಿ ಹೆಣ್ಣು ಹೆಚ್ಚು ಇಚ್ಚಿ ಭಾಗಿದ್ದರೆ 
ಅಲ್ಲಾ ಪ್ರಯೋಜನಗಳನ್ನು ಕಾಲೇಜ್ ಲಿಂಕ್ 

ಡರ್‌ವಿಂದಲೂ ಪಡೆಯಿರಿ... ಒಂದು ರಟ್ಟಿ 
ಹತ್ತುತಿಳಿಯುವರೆಗೆ ಹಾಳಾಗುವುದು # 


TOOTM 
POWDER 


COLGATE 


ಕಾಲೇಜಿನಿಂದ ತೆಪ್ಪದೆ ಹಲ್ಲುಜ್ಜುವುದರಿಂದ 
ಈ ಬಾಯಿಯ ದುರ್ಗಂಧವು 

ನಿವಾರಿಸಲ್ಪಡುತೈತೆ 
ಈತಕ್ಷಯವನ್ನು 

ವಿರೋಧಿಸಲಾಗುವುದು 
ಆ ಹಲ್ಲುಗಳು ಪರಿಶುಭ್ರವಾಗಿ 

ಉಳಿಯುವವು . 
ತಾಯಿಯ ದುರ್ಗಂಧವನ್ನು ನಿವಾರಿಸಲು ಮತ್ತು ಹಲ್ಲುಗಳು ಶುಭ್ರವಾಗಿರಲಹೆಚ್ಚಿಗೆ ಜನರು 
ಪ್ರಪಂಚದ ಇನ್ನಿತರ ಚಟಲ್ ಕ್ರೀಮ್‌ಗಳಿಗಿಂತ ಅಧಿಕವಾಗಿ ಕಲ್ಲೇಟನ್ನೇ ಕೊಂಡುಕೊಳ್ಳುತ್ತಾ 


DENTAL CREAM 


81 - 3 


10 


- T.KRAO 


ಹಳ್ಳಿಯ ಹೆಣ್ಣು ತನ್ನ ಮಾವನ ವಿರುದ್ದ ಸತ್ಯವನ್ನೆತ್ತಿ ಹಿಡಿದಳು 


ಸತ್ಯಮೇವ ಜಯತೇ 


ಆರ್ . ನಾರಾಯಣ ಅಯ್ಯರ್ 


Oಳೆದ ಅಕ್ಟೋಬರ್ ೨೧ ನೆಯ ತಾರೀಖು ಆ ಸ್ವಾರಸ್ಯ ಮಯ ಸತ್ಯ ಕಥೆಯನ್ನೇ ಇಲ್ಲಿ 
ಭಾನುವಾರ ಪಂಜಾಬಿನ ಮುಖ್ಯ ಮಂತ್ರಿ ತಿಳಿಸಲಾಗಿದೆ. 
ಪ್ರತಾಪ ಸಿಂಗ ಕೈರಾನರು ಬಟಾಲಾ ಎಂಬ 
ಗ್ರಾಮದ ಮಹಿಳಾ ಸಮಾಜದ ಆರಂಭೋತ್ಸವ - ಸಣ್ಣದೊಂದು ತೋಟ, ಸೊಗಸಾದ ಗೋ 
ದಲ್ಲಿ ಮಹಿಳೆಯರ ಸಭೆಯನ್ನು ಉದ್ದೇಶಿಸಿ ದಿಯ ಬೆಳೆಯನ್ನು ಕೊಡುತ್ತಿದ್ದ ಐದಾರು ಬಿಘ 
ಭಾಷಣ ಮಾಡುತ್ತಿದ್ದರು. ಆಗ್ಗೆ ಮಹಿಳಾ ಜಮೀನು, ಇಷ್ಟೆ ರಾಮಶರಣ ಸಿಂಗನ ಆಸ್ತಿ . 
ಸರಪ೦ಚಳೊಬ್ಬಳು ಒಂದು ಪ್ರಕರಣದಲ್ಲಿ ಆದರೂ ತನ್ನ ಗ್ರಾಮದಲ್ಲಿ ಆತನು ಧನಿಕನೆಂದೇ 
ಆದರ್ಶ ರೀತಿಯಲ್ಲಿ ಅತ್ಯಮೂಲ್ಯವಾದ ಸದ್ದು ಣ ಪರಿಗಣಿಸಲ್ಪಟ್ಟಿದ್ದನು. 
ಗಳನ್ನು ತೋರಿಸಿದ ಪ್ರಸಂಗವೊಂದನ್ನು ಅವರು ಒಂದು ದಿನ ರಾಮಶರಣನು ಎಂದಿಗಿಂತಲೂ 
ವರ್ಣಿಸಿದರು . 

ಹೆಚ್ಚು ಕಾಲ ತೋಟದಲ್ಲಿ ದುಡಿದು ಮನೆಗೆ 


ಸತ್ಯಮೇವ ಜಯತೇ 
ಬಂದನು, ತುಂಬ ದಣಿದಿದ್ದರೂ ಪ್ರತಿವರ್ಷ “ ಸೆರೆ ಕುಡಿಯುವ ಚಟದಿಂದಾಗಿ, ಹೆಂಡ 
ಕ್ಕಿಂತಲೂ ಆ ವರ್ಷದ ಫಸಲು ಅತ್ಯುತ್ತಮ ತಿಯು ಧಾರ್ಮಿಕ ಚಿತ್ರವೊಂದನ್ನು ನೋಡುವು 
ವಾಗಿದ್ದ ಕಾರಣ, ಆತನ ಮನಸ್ಸಿನಲ್ಲಿ ಅಪೂ - ದಕ್ಕೂ ಅಡ್ಡಿ ಬರುವ ಧರ್ಮ ಲಂಡ ' ಎಂದು 
ರ್ವವಾದ ತೃಪ್ತಿಯು ತುಂಬಿದ್ದಿತು. ಮನೆಗೆ ಹೆಂಡತಿ ಗಂಡನನ್ನು ದೂರಿದಳು . 
ಬಂದ ಕೂಡಲೆ , ಹೆಂಡತಿಯು ಕೈ ತೊಳೆಯಲು ಮಾತಿಗೆ ಮಾತು ಬೆಳೆದು ಒಂದು ಗಂಟೆ 
ಬಿಸಿ ನೀರನ್ನು ಕೊಟ್ಟು, ತಿನ್ನಲು ಸೊಗಸಾದ ಯಾದರೂ ಅವರ ಚರ್ಚೆಯು ಮುಗಿಯಲೇ 
ಪೂರಿಪಲ್ಯಗಳನ್ನು ಬಡಿಸಿ, ಎಂದಿಗಿಂತಲೂ ಇಲ್ಲ. ಚಿತ್ರಮಂದಿರಕ್ಕಾಗಲಿ, ಜಾತ್ರೆಗಾಗಲಿ, 
ಹೆಚ್ಚಾಗಿಯೇ ಉಪಚರಿಸಿದಾಗ ಆತನ ತೃ . ಹೊರಡಲು ಕಾಲವೂ ಮಿರಿಹೋಯಿತು. 
ಪ್ರಿಯ ಭಾವನೆಯು ದ್ವಿಗುಣವಾಯಿತು. ಇನ್ನು ಚರ್ಚೆಯನ್ನು ಮುಂದುವರಿಸಿ ಫಲ 

ಇಂತಹ ಆನಂದದ ದಿನವನ್ನು ಹಬ್ಬದಂತೆ ವೇನು ? 
ಆಚರಿಸಬೇಕೆಂದೆನ್ನಿಸಿ, ನೆರೆಯ ದೂರದ ಹಳ್ಳಿ ಹೆಂಡತಿಯ ವಾಕೃಹಾರಗಳಿಂದ ಮತ್ತಷ್ಟು 
ಯಲ್ಲಿ ನಡೆಯುತ್ತಿದ್ದ ಜಾತ್ರೆಯೊಂದಕ್ಕೆ ಹೋಗ ಬಳಲಿದ್ದ ರಾಮಶರಣನು ತೆಪ್ಪನೆ ಎದ್ದು , ತನ್ನ 
ಬೇಕೆಂದು ಆತನು ಆಲೋಚಿಸಿದನು . ಅಲ್ಲಿ ಕೊಠಡಿಗೆಹೋಗಿ, ಚಿಲಕವನ್ನು ಹಾಕಿಕೊಂಡು 
ಗೆಳೆಯರೊಡನೆ ಸೆರೆ ಕುಡಿದು, ಇಸ್ಪೇಟಿನ ಆಟ ಹಾಸಿಗೆಯ ಮೇಲೆಉರುಳಿದನು . 
ದಲ್ಲಿ ಇಡೀ ರಾತ್ರಿಯನ್ನು ಕಳೆಯುವುದೇ ಆತನ ಪತಿಯ ಪ್ರೀತಿಯ ಮಾತುಗಳಿಂದ ವಂಚಿತ 
ಅಭಿಪ್ರಾಯದಲ್ಲಿ ಸಂತಸದ ದಿನಾಚರಣೆಯ ಳಾಗಿದ್ದ ಹೆಂಡತಿಯು, ಭಾರವಾದ ಹೃದಯ 
ಸರಿಯಾದ ಕ್ರಮವಾಗಿದ್ದಿತು. 

ದಿ೦ದ ಅಡಿಗೆಯ ಮನೆಯಲ್ಲಿಯೇ ಕುಸಿದು 
ಆದರೆ ಆತನ ಹೆಂಡತಿಯ ಅಭಿಲಾಷೆಯು ಕುಳಿತುಬಿಟ್ಟಳು. 
ಇದಕ್ಕೆ ತದ್ವಿರುದ್ದವಾಗಿದ್ದಿತು. ಗ್ರಾಮಕ್ಕೆ ಹೊರಗೆ ತಿರುಗಾಡಲು ಹೋಗಿದ್ದ ಮಕ್ಕಳು 
ಬಂದಿದ್ದ ಟೂರಿಂಗ್ ಟಾಕೀಸಿನಲ್ಲಿ, ಆ ದಿನವೇ ಮತ್ತು ಸೊಸೆ, ಹಿಂತಿರುಗಿ ಮನೆಗೆ ಬಂದಾಗ 
ಕೊಟ್ಟಕೊನೆಯ ಪ್ರದರ್ಶನವೆಂದು ಪ್ರಚುರಪ ಅವರ ಊಟಉಪಚಾರ, ಅವರೊಡನೆ ಮಾತು 
ಡಿಸಲಾಗಿದ್ದ ಧಾರ್ಮಿಕ ಚಲನ ಚಿತ್ರವನ್ನು ಕಥೆಗಳಲ್ಲಿ ಆಕೆಯು ತನ್ನ ದುಃಖವನ್ನು ಮರೆ 
ನೋಡಲು ಪತಿಯು ತನ್ನನ್ನು ಕರೆದುಕೊಂಡು ತಳು . ಗಂಡನೊಡನೆ ಅಷ್ಟು ಕಟುವಾಗಿ 
ಹೋಗಬೇಕೆಂದು ಆಕೆಯು ಆಶಿಸಿದ್ದಳು. ವಾದಿಸಿ, ಆತನ ಮನನೋಯಿಸಿದುದಕ್ಕಾಗಿ 
ಅಂತೆಯೇ , ಮನೆಗೆಲಸವನ್ನು ಬೇಗ ಮುಗಿಸಿ, ಪಶ್ಚಾತ್ತಾಪಪಟ್ಟಳು. 
ಅಲಂಕೃತಳಾಗಿ ಹೊರಹೊರಡಲು ಆಕೆ ಸಿದ್ದ “ ಇನ್ನು ಎಂದೆಂದಿಗೂ ಇಂತಹ ಕಹಿ ವಾತಾ 
ಳಾಗಿದ್ದಳು. 

ವರಣದ ಪುನರಾವರ್ತನೆಗೆ ಅವಕಾಶವನ್ನು 
ದಂಪತಿಗಳ ಈ ವಿರುದ್ಧ ಆಕಾಂಕ್ಷೆಗಳೆರಡೂ ಕೊಡೆನು” ಎಂದು ಆಕೆಯು ಮನಸ್ಸಿನಲ್ಲಿಯೇ 
ಏಕಕಾಲದಲ್ಲಿ ನೆರವೇರುವುದಾದರೂ ಹೇಗೆ ಶಪಥ ಮಾಡಿದಳು . 
ಸಾಧ್ಯ ? ಸರಿ ! ಅವರಿಬ್ಬರ ನಡುವೆ ವಾಗ್ಯುದ್ದ ಆದರೆ ರಾತ್ರಿಯ ಊಟಕ್ಕೂ ಬಾರದೆ, 
ವಾರಂಭವಾಯಿತು. 

ಚಿಲಕವನ್ನು ಹಾಕಿಕೊಂಡು , ಇಡೀ ರಾತ್ರಿ 
“ ದಿನಪೂರ್ತಿತೋಟದಲ್ಲಿ ದುಡಿದು, ದಣಿದು ಕೊಠಡಿಯಲ್ಲಿಯೇ ಒಂಟಿಯಾಗಿ ನಿದ್ರೆಯಿಲ್ಲದೆ 
ಬಂದ ಗಂಡನಿಗೆ ಅಲ್ಪ ಮನರಂಜನೆಗೂ ಅವ ಕಾಲವನ್ನು ಕಳೆದ ರಾಮಶರಣನ ಮನಸ್ಸಿನ 
ಕಾಶ ಕೊಡದ ಸ್ವಾರ್ಥಿ” ಎಂದು ಗಂಡನು ಕಹಿಯು ಕಡಿಮೆಯಾಗಲು ಅವಕಾಶವೇ ಆಗ 
ಹೆಂಡತಿಯನ್ನು ದೂಷಿಸಿದನು. 


೨೦ 


ಕಸ್ತೂರಿ, ಮೇ ೧೯೬೩ 
ಮಾರನೆಯ ದಿನ ಪ್ರಾತಃಕಾಲ ಎ೦ಟು ಅಪ್ರತಿಭನಾದನು, ಅದೂ ತನ್ನ ಹೆಂಡತಿಯ 
ಗಂಟೆಯ ಸಮಯ . “ ಸಹಕಾರ ಸಂಘದ ಎದುರಿನಲ್ಲಿಯೇ ಈ ಅಪಮಾನವೇ ? ಆದರೂ 
ಗೋದಾಮಿಗೆ ಗೋಧಿಯ ಮೂಟೆಗಳನ್ನು ಪ್ಯಾರೆಲಾಲನು ಅಪೂರ್ವ ಸಂಯಮದಿಂದ, 
ಒಯ್ಯಲು ಹೇಳಿದ್ದೆನು. ಕೂಲಿಯ ಆಳು “ ವ್ಯತ್ಯಾಸವೇನೂ ಇಲ್ಲ ಧಣಿಯರೆ, ಕತ್ತೆಯ 
ಇನ್ನೂ ಬರಲಿಲ್ಲವೆ ?” ಎ೦ದು ರಾಮಶರಣನು ಮೂಟೆಯನ್ನು ಹೊರುತ್ತದೆ, ನಾನೂ ಮೂಟೆ 
ಗಟ್ಟಿಯಾಗಿ ಕೂಗಿಕೇಳಿದನು. 

ಯನ್ನು ಹೊರುತ್ತೇನೆ! ” ಎಂದು ಮಾತು 
“ ಪ್ಯಾರೆಲಾಲನೆ ? ಅವನು ರಾತ್ರಿಯ ತೇಲಿಸಿ, ನಗುತ್ತಾ ನನ್ನತೆಯಿಂದಲೇ ನುಡಿ 
ಜಾತ್ರೆಗೆ ಹೋಗುವುದಾಗಿ ತಿಳಿಸಿದ್ದನು. ದನು. 
ಇನ್ನೇನು ಬರಬಹುದು' ಎಂದು ರಾಮಶರಣನ ಈ ಪ್ರಸಂಗವು ಇಷ್ಟ ಕೈ ಮುಗಿದು ಹೋಗು 
ಹೆಂಡತಿ ಮರುನುಡಿದಳು. 

ತಿದ್ದಿತೋ ಏನೋ . ಆದರೆ , ಅದೇ ಸಮಯ 
ಒಬ್ಬ ಹರಿಜನ ಕೂಲಿಯ ಆಳಿಗೆ ಜಾತ್ರೆಗೆ ದಲ್ಲಿ ಅಲ್ಲಿಗೆ ಬಂದಿದ್ದ ರಾಮಶರಣನ ಚುರುಕು 
ಹೋಗಲು ಇದ್ದ ಅವಕಾಶವು ತನಗೆ ಒದಗಿ ಬುದ್ಧಿಯ ಮೊಮ್ಮಗನು , “ ತಾತ, ಮೂಟೆಯು 
ಬರಲಿಲ್ಲವೆಂದು ರಾಮಶರಣನ ಮನದಲ್ಲಿ ಮತ ಇನೂ ನಿನ್ನ ಭುಜದ ಮೇಲೆಯೇ ಇರುವುದು . 
ರದ ಭಾವನೆ ಬಂದಿತು. 

ಆದ್ದರಿಂದ ನೀನೇ ಈಗ ಒ೦ದು ಕ......! ” 
“ ಹರಿಜನ ಕೂಲಿಯ ಆಳಿಗಿಂತಲೂ ಕೀಳು ಎಂದು ನುಡಿದು , ಗಟ್ಟಿಯಾಗಿ ನಕ್ಕು ಚಪ್ಪಾಳೆ 
ವ್ಯಕ್ತಿಯಾಗಿ ನಾನೊಬ್ಬನು ಇರುವೆನಲ್ಲ, ದುಡಿ ತಟ್ಟಿ ಕುಣಿದನು. 
ಯಲು. ನಾನೇ ಮೂಟೆಗಳನ್ನು ಹೊತ್ತು ಕೊಂಡು ರಾಮಶರಣನ ಮಂದ ಬುದ್ದಿಗೆ ಆಗ ಹೊಳೆ 
ಹೋಗುತ್ತೇನೆ,” ಎಂದು ರೋಷದಿ೦ದ ಕಿರುಚಿ , ಯಿತು, ಕೇವಲ ಕೂಲಿಯ ಆಳೊಬ್ಬನು 
ಆತನೇ ಮೂಟೆಯನ್ನು ಹೊತ್ತು ಸರಸರನೆ ತನ್ನನ್ನು ಪರೋಕ್ಷವಾಗಿ ಕತ್ತೆ ಎಂದು ಕರೆದಂ 
ಗೋದಾಮಿನ ಕಡೆಗೆ ಹೊರಟನು. 

ತಾಯಿತೆಂದು. 
- ಹೀಗೆ ಆರನೆಯ ಮೂಟೆಯನ್ನು ಹೊತ್ತು ಕೂಡಲೆ ಅವನುಕೊಧದಿಂದ ಕೆಂಡವಾಗಿ , 
ಹೊರಬರುವ ಸಮಯಕ್ಕೆ ಸರಿಯಾಗಿ ಪ್ಯಾರೆ ಮೂಟೆಯನ್ನು ನೆಲಕ್ಕೆ ಒಗೆದನು . ಮೂಲೆ 
ಲಾಲನು ತನ್ನ ಹೆಂಡತಿ ಮುನ್ನಿ ಯೊಡನೆ, ಧಣಿ ಯಲ್ಲಿದ್ದ ಬಡಿಗೆಯನ್ನು ತೆಗೆದುಕೊಂಡು, 
ಗಳಿಗೆ ಕೊಡಲೆಂದು, ಜಾತ್ರೆಯಿಂದ ತಂದಿದ್ದ ಪ್ಯಾರೆಲಾಲನನ್ನು ಚೆನ್ನಾಗಿ ಹೊಡೆದನು. ಮುನ್ನಿ 
ದೇವರ ಪ್ರಸಾದ, ಹೂವುಹಣ್ಣುಗಳನ್ನು ಬುಟ್ಟಿ, ಯು ಅಳುತ್ತಾ ಪತಿಯ ರಕ್ಷಣೆಗೆಂದು ಅಡ್ಡ 
ಯಲ್ಲಿ ಹೊತ್ತು ಎದುರಿಗೆ ಬಂದನು . ಬಂದಾಗ, ಅಕಸ್ಮಾತ್ತಾಗಿ ಆಕೆಗೂ ಒ೦ದೇಟು 

*ಮೂಟೆಯನ್ನು ಕೆಳಗೆ ಹಾಕಿರಿ, ಧಣಿಯರೆ. ತಗುಲಿತು. ಗಲಭೆಯನ್ನು ಕೇಳಿ, ರಾಮಶರಣನ 
ನಾನು ಎಲ್ಲವನ್ನೂ ಐದು ನಿಮಿಷಗಳೊಳಗೆ , ಹೆಂಡತಿ, ಸೊಸೆ, ಮಕ್ಕಳು ಎಲ್ಲರೂ ಹೊರಗೆ 
ಗೋದಾಮಿಗೆ ಹಾಕಿ ಬರುವೆನು, ” ಎಂದು ಬಂದರು. ಹಳ್ಳಿಯ ಜನರ ಸಣ್ಣದೊಂದು 
ನುಡಿದನು . 

ಗುಂಪೇ ನೆರೆಯಿತು. 
ರಾಮಶರಣನ ಪಿತೃ ವಿನ್ನೂ ಇಳಿದಿರಲಿಲ್ಲ. ಪ್ಯಾರೆಲಾಲ ಮತ್ತು ಇತರ ಹಳ್ಳಿಗರ ಸ್ವಾಭಿ 
" ಎಲವೋ ಕತ್ತೆ ! ಕತ್ತೆಗೂ ನಿನಗೂ ಇರುವ ಮಾನವನ್ನು ಕೆಣಕಿದಂತಾಗಿದ್ದಿತು. ಪಂಚಾ 
` ವ್ಯತ್ಯಾಸವೇನೊ ?” ಎಂದು ಆತನು ಕಿರುಚಿದನು. ಯಿತಿ ಸಭೆಯಲ್ಲಿ ನ್ಯಾಯ ತೀರ್ಮಾನವಾಗಬೇ 

ತನ್ನ ತಪ್ಪು ಯಾವುದೂ ಇಲ್ಲದಿದ್ದರೂ ಕೆಂದು ಅವರೆಲ್ಲರೂ ಹಟಹಿಡಿದರು. ರಾಮಶರ 
ಹೀಗೆ ಧಣಿಯು ತನ್ನನ್ನು ಬೈದುದರಿಂದ ಅವನು ಣನ ಸೊಸೆಯೇ ಸರಪಂಚಳು. ಆಕೆಯ 


ಸತ್ಯಮೇವಜಯತೇ 
ಸಮ್ಮುಖದಲ್ಲಿಯೇ ಈ ಅನ್ಯಾಯವುಜರಗಿದ್ದಿತು. ನ್ಯಾಗಿ ಮಾಡುವುದೇ ? 
ಆಕೆಯೇ ತನ್ನ ಮಾವನ ಬಗ್ಗೆ , ಈ ಕಟ್ಟಳೆಯ ಹೀಗೆ ಚಿಂತಿಸುತ್ತಾ ಆಕೆಯು ಇಡೀ ರಾತ್ರಿ 
ವಿಚಾರಣೆಯನ್ನು ನಡೆಯಿಸಬೇಕಾಗಿದ್ದಿತು. ಯನ್ನು ನಿದ್ರೆಯಿಲ್ಲದೆ ಕಳೆದಳು. 
ಅಬ್ಬ !! ಎಂತಹ ಸಂದಿಗ್ಧ ಪರಿಸ್ಥಿತಿ! ಕಟ್ಟಳೆಯು ಸರಪ೦ಚಳ ಎದುರಿಗೆ ಬಂದಾಗ , 
“ ನಾನು ಪ್ಯಾರೆಲಾಲನನ್ನು ಹೊಡೆದೆನೆಂದು ಆ ದಿಟ್ಟತನದ ಮಹಿಳೆಯು ಹೆದರದೆ ಹರಿ 
ಸಾಕ್ಷಿ ನುಡಿಯಕೂಡದು. ನನ್ನ ಪರವಾಗಿಯೇ ಜನರ ಪರವಾಗಿಯೇ ತೀರ್ಪನ್ನಿತ್ತಳು. 
ತೀರ್ಮಾನವನ್ನು ತಿಳಿಸಬೇಕು. ಇಲ್ಲದೆ ಹೋ - “ ಗ್ರಾಮಾಡಳಿತದಹೊಣೆನನ್ನದು. ಸತ್ಯವು 
ದರೆ ನಿನಗಾಗಲಿ, ನನ್ನ ಮಗನಿಗಾಗಲಿ, ಆಸ್ತಿ ಪ್ರತಿಪಾದಿಸಲ್ಪಡಬೇಕು. ನ್ಯಾಯವನ್ನು ದೊರ 
ಯಲ್ಲಿ ಒಂದು ನಯಾಪೈಸಾವನ್ನೂ ಕೊಡುವು ಕಿಸಿಕೊಡಬೇಕು. ನನ್ನ ಮಾವನು ಮಾಡಿದ 
ದಿಲ್ಲ,” ಎಂದು ರಾಮಶರಣನು ಸೊಸೆಗೆ ಬೆದರಿಕೆ ತಪ್ಪಿಗೆ ಐದು ರೂಪಾಯಿಗಳ ದಂಡವನ್ನಿತ್ತು , 
ಹಾಕಿ ನುಡಿದನು. 

ಊರ ಹಿರಿಯರ ಮುಂದೆ ಕ್ಷಮೆಯನ್ನು ಬೇಡ 
ಆಸ್ತಿಯಲ್ಲಿನ ತನ್ನ ಪಾಲು ಸೊನ್ನೆಯಾಗ ಬೇಕು,” ಎಂದು ತೀರ್ಪಿತ್ತಳು ಆಕೆ. 
ಬಹುದೆಂಬ ಬೆದರಿಕೆಯನ್ನು ಕೇಳಿದ ಕೂಡಲೇ “ ಸರ್ಕಾರವು, ಸರಪ೦ಚಳ ಕರ್ತವ್ಯ ನಿಷ್ಟೆ , 
ಮಗನೂ ತನ್ನ ಹೆಂಡತಿಗೆ ಎಚ್ಚರಿಕೆಯನ್ನಿತ್ತನು. ಸತ್ಯಸಂಧತೆ ಮತ್ತು ನ್ಯಾಯಪರತೆಯನ್ನು 

ಆಕೆಯ ಮನಸ್ಸಿನಲ್ಲಿ ದೊಡ್ಡ ಹೋರಾಟವೇ ಮೆಚ್ಚಿ , ಆಕೆಗೆ ೫೦೦೦ ರೂಪಾಯಿಗಳ ನಗದು 
ಎದ್ದಿತು. ಹಿರಿಯನಾದ ಮಾವ ಮತ್ತು ಪ್ರೀ - ಬಹುಮಾನ ಮತ್ತು ತಿಂಗಳಿಗೆ ಸುಮಾರು ೨೫೦ 
ತಿಯ ಪತಿ, ಇವರಿಬ್ಬರ ಮಾತನ್ನೂ ಕೇಳುವುದೆ ? ರೂಪಾಯಿಗಳ ಆದಾಯವು ಬರಬಹುದಾದ 
ಕೇಳಿ, ಕರ್ತವ್ಯಚ್ಯುತಳಾಗುವುದೇ ? ಸತ್ಯದ ಬಸ್ ಸರ್ವಿಸನ್ನು ನಡೆಸಲು ಪರ್ಮಿಟ್ಟನ್ನೂ 
ಕೊಲೆಯನ್ನು ಮಾಡುವುದೆ ? 

ಮಂಜೂರು ಮಾಡಿತು. 
ಅಥವಾ, ಸತ್ಯನ್ಯಾಯಗಳನ್ನು ಪ್ರತಿಪಾದಿಸಿ “ ಸತ್ಯಮೇವಜಯತೆ!” 
ತನ್ನ ಮಾವ ಮತ್ತು ಪತಿಯ ವಿರೋಧಕ್ಕೆ ಎಡೆ - ಎಂದು ಹೇಳಿ ಪ್ರತಾಪ ಸಿಂಗ ಕೈರಾನರು 
ಕೊಡುವುದೆ ? ತನ್ನ ಮಕ್ಕಳ ಪಾಲಿನ ಆಸ್ತಿಗೆ ತಮ್ಮ ಉದ್ಘಾಟನ ಸಮಾರಂಭದ ಭಾಷಣ 
ಕಲ್ಲು ಹಾಕಿ, ಅವರನ್ನು ಬೀದಿಯ ಭಿಕಾರಿಗಳ ವನ್ನು ಮುಕ್ತಾಯಗೊಳಿಸಿದರು . 


ಉತ್ತಿಷ್ಠ ಕ್ಷಣಮೇಕವು ದೈಹ ಸಖೇ ದಾರಿದ್ರಭಾರಂ ನನು | 
ಶ್ರಾಂತ ಸ್ವಾ ನದಹಂ ತಿ ರಾತ್ಮರಣಜಂ ಸೇನೇ ಇದೀಯಂ ಸುಖಂ || 
ಇತ್ಯುಕ್ತಂ ಧನವರ್ಜಿತಸ್ಯ ವಚನಂ ಶ್ರುತ್ವಾ ಸ್ಮಶಾನೇ ಶನಃ| 
ದಾರಿದ್ರಾನ್ಮರಣ೦ ವರ೦ ವರಮಿತಿಜ್ಞಾನತೂಷ್ಟ್ರೀ೦ ಸ್ಥಿತಃ|| 
“ ಗೆಳೆಯನೇ ಎದ್ದೇಳು! ನನ್ನ ದಾರಿದ್ರದಹೊರೆಯನ್ನು ಒಂದು ಕ್ಷಣ ಹೊತ್ತು ಕೆ . 
ಮರಣದ ವಿಶ್ರಾಂತಿಯನ್ನು ನನಗೆಕೊಡು ” ಬಡವನ ಈ ನುಡಿಯನ್ನು ಕೇಳಿ ಸ್ಮಶಾನ 
ದಲ್ಲಿರುವ ಶವವು. “ ದಾರಿದ್ರಕ್ಕಿಂತ ಮರಣವೇ ಲೇಸು” ಎಂದು ತಿಳಿದು ಸುಮ್ಮಗೆ 
ಮೌನವಾಗಿ ಉಳಿದುಕೊಂಡಿತು . 

– ಸಂಗ್ರಹ: “ ಕೃಷ್ಣ ” 


ಇದು ಬೇಗನೆ ಬರಲಿರುವ ಘೋರವಿಪತ್ತನ್ನು ಸೂಚಿಸುವುದೇ ? 


ಇಷ್ಟೇಕೆ ಭೂಕಂಪಗಳು ? 


ರಾಧಾಕೃಷ್ಣ ರಾವ್ 


Qಟ್ಟಾ , ಬಿಹಾರ್ , ಆಸಾಮ್ ; ಗ್ರೀಸ್, ಅಗ ಇತಿಹಾಸ ಕಾಲದಲ್ಲಿ ಎಂದೂ ಇಷ್ಟು ಮಟ್ಟಿಗೆ 
ಪ ದೀ‌ , ಇರಾಣ, ಚಿಲಿ; ಪುನಃ ಇರಾಣ; ಇಷ್ಟು ಕಾಲಾವಧಿಯೊಳಗೆ ಪೃಥ್ವಿಯ ಮೇಲ್ಪ 
ಟ್ರಸ್ಟನ್ ಡ ಕುನ್ಹಾ , ಈಗ ಬಾಲಿ ; ಮತ್ತೆ ದರದಲ್ಲಿ ಉತ್ಪಾತಗಳಾಗಿಲ್ಲವೆಂದು ಬಲ್ಲವರು 
ಇದೀಗ ಉತ್ತರ ಏಶಿಯದ ವಿಸ್ತಾರ ಪ್ರದೇಶ ಹೇಳುತ್ತಿದ್ದಾರೆ. 
ದಲ್ಲಿ ಪುನಃ ಪುನಃ ಭೂಕಂಪಗಳು ಈಚೆಗಿನ ಜನರು ಕರುಣ ದೃಷ್ಟಿಯಿಂದ ವಿಜ್ಞಾನಿಗಳ 
ಹಲ ವರ್ಷಗಳಿಂದ ಸಾವಿರಗಟ್ಟಳೆಯಲ್ಲಿ ಸಾವು ಕಡೆನೋಡುತ್ತಿದ್ದಾರೆ. ಈ ಅನಾಹುತಗಳನ್ನು 
ನೋವುಗಳನ್ನುಂಟು ಮಾಡಿವೆ. ಒಂದು ಕ್ಷಣ ನಿವಾರಿಸಲಾಗದಿದ್ದರೆ ಸಾಕಷ್ಟು ಮುಂಚಿತವಾಗಿ 
ಹಿ೦ದೆ ಜೀವನೋತ್ಸಾಹದಿಂದ ತುಂಬಿ ತುಳುಕು ಅವುಗಳ ಬರವನ್ನು ಊಹಿಸಿ ಪ್ರಾಣಧನ ಹಾನಿ 
ತಿದ್ದ ನಗರಗಳು ಮರುಕ್ಷಣದಲ್ಲಿ ನೆಲಸಮ ಗಳನ್ನಾದರೂ ಕಡಿಮೆ ಮಾಡಲಾಗದೆ ? 
ವಾಗಿ ಆರ್ತ ನಾದಗಳಿಂದ ತುಂಬಿಹೋಗಿವೆ. ಆದರೆ ವಿಜ್ಞಾನಿಗಳು ಮಾನವನನ್ನು ಗಗನ 
ನೆಲ ಬಾಯಿಟ್ಟು, ಇಡೀ ಹಳ್ಳಿ ಹಳ್ಳಿಗಳು ದಲ್ಲಿ ನೂರಾರು ಮೈಲು ಎತ್ತರಕ್ಕೆ ಹಾರಿಸಲು 
ಕಣ್ಮರೆಯಾಗಿವೆ. ಉತ್ತಾಲ ಸಮುದ್ರ ತರಂಗ ಸಮರ್ಥರಾಗಿದ್ದರೂ ತಮ್ಮ ಕಾಲ ಕೆಳಗೆ 
ಗಳು ಏರಿ ಬಂದು ದ್ವೀಪಗಳನ್ನು ಮುಳುಗಿ ಕೆಲವೇ ಮೈಲುಗಳಡಿಯಲ್ಲಿ ಏನು ನಡೆಯು 
ಸಿವೆ. 

ತಿದೆಯೆಂದು ಸರಿಯಾಗಿ ಹೇಳಲಾರದವರಾಗಿ 


೨೩ . 
ಇಷ್ಟೇಕೆಭೂಕಂಪಗಳು 
ದ್ದಾರೆ. ಭೂಗರ್ಭ ಶಾಸ್ತ್ರವು ಭೂಕಂಪಗಳ ಮೇಲಿನ ಹವಾಮಾನದ ಪಲ್ಲಟದ್ದು . ಭೂಗ 
ಮೂಲಕಾರಣದ ಬಗ್ಗೆಯೇ ಇನ್ನೂ ಖಂಡಿತ ಶೋಧನೆಯಿಂದ ಗತ ಕಾಲದಲ್ಲಿ ಕನಿಷ್ಠ ನಾಲ್ಕು 
ವಾಗಿ ಉತ್ತರ ಕೊಡಲು ಅಕ್ಷಮವಾಗಿದೆ. ಸಲವಾದರೂ ಪೃಥ್ವಿಯ ದೊಡ್ಡ ದೊಡ್ಡ ಪ್ರದೇ 

ಶಾಲಾ ಪುಸ್ತಕಗಳು ಈಗಲೂ ಭೂಮಿಯ ಶಗಳ ಮೇಲೆ ಭಾರಿ ಬರ್ಫದ ಹಾಳೆಗಳು ವಿಸ್ತ್ರ 
ಮೇಲಿನ ಪರ್ವತಾವಳಿಗಳ ಉತ್ಪತ್ತಿಯನ್ನು ರಿಸಿದ್ದವೆಂದು ಕಂಡುಬಂದಿದೆ. ಈ ಅವಧಿಗಳನ್ನು 
ಕುರಿತು ಹೇಳುತ್ತಿರುವುದು ಇದು : ಪೃಥ್ವಿಯು ಹಿಮಯುಗವೆನ್ನಲಾಗಿದೆ. ಕಾಲ ಕಾಲಕ್ಕೆ ಹೀಗೆ 
ಮೂಲತಃ ಒ೦ದು ಕುದಿಯುತ್ತಿರುವ ಗೋಲ ಬರ್ಫ ಸಾಮ್ರಾಜ್ಯ ಏಕೆ ಹಬ್ಬಿತು ಮತ್ತು ಏಕೆ 
ವಾಗಿತ್ತು . ಅದರ ಮೇಲ್ಪದರ ತಣ್ಣಗಾಗುತ್ತ ಹಿಂದೆ ಸರಿಯಿತು ಎಂಬ ಬಗ್ಗೆ ಐವತ್ತಕ್ಕೂ 
ಹೋದಂತೆ ಅದು ಸಾವಕಾಶವಾಗಿ ಕುಗ್ಗಿದ್ದ ಮೀರಿ ಊಹೆಗಳನ್ನು ಮಾಡಲಾಗಿದ್ದರೂ 
ರಿಂದ ಅಲ್ಲಲ್ಲಿ ಮಡಿಕೆಗಳು ಬಿದ್ದು ಪರ್ವತ ಯಾವುದೂ ಸಮರ್ಪಕವಾಗಿ ಕಂಡುಬಂದಿಲ್ಲ. 
ಗಳು ಹುಟ್ಟಿದವು. 

ಈ ಬರ್ಫ ಸಾಮ್ರಾಜ್ಯವು ಧ್ರುವಪ್ರದೇಶಗಳ 
- ಹಲಕಾಲದಿಂದ ವಿಜ್ಞಾನಿಗಳು ದೈತ್ಯದಿಂದ ಸುತ್ತಮುತ್ತ ವಿಸ್ತರಿಸುವುದು ಸಹಜ. ಆದರೆ 
ಈ ಸಿದ್ದಾಂತವನ್ನು ಮಂಡಿಸುತ್ತ ಬಂದಿದ್ದರು. ಹತ್ತು ಸಾವಿರ ವರ್ಷ ಹಿಂದೆ ಕೊನೆಗೊಂಡ 
ಆದರೆ ಈಗ ಇಡೀ ಕಲ್ಪನೆಯೇ ಸಂದಿಗ್ಧಕ್ಕೆ ನಾಲ್ಕನೆಯ ಹಿಮಯುಗದಲ್ಲಿ ಬರ್ಫದ ಕೇಂದ್ರ 
ಬಿದ್ದಿದೆ. ಅಮೆರಿಕದ ಭೂಗರ್ಭ ಶಾಸ್ತ್ರಿ ಕ್ಲರೆನ್ಸ್ ಪ್ರದೇಶ ಈಗಿನ ಉತ್ತರ ಧ್ರುವದಲ್ಲಿ ಇರದೆ 
ಡಟ್ಟನ್ನರು, ಪರ್ವತಗಳ ಉತ್ಪತ್ತಿ ಹೀಗಾಗಿ ಉತ್ತರ ಧ್ರುವದ ಎರಡು ಸಾವಿರ ಮೈಲು ದಕ್ಷಿ 
ದ್ದರೆ ಪರ್ವತಾವಳಿಗಳ ರೂಪ ಈಗಿರುವಂತೆ ಣಕ್ಕೆ , ಅಮೆರಿಕದಲ್ಲಿ ಇತ್ತೆಂದು ಸಿದ್ದವಾಗಿದೆ. 
ರಲು ಸಾಧ್ಯವಿಲ್ಲ ಎಂದು ತೋರಿಸಿಕೊಟ್ಟರು. ಅದಕ್ಕೂ ಹಿಂದಿನ ಒ೦ದು ಹಿಮಯುಗದಲ್ಲಿ 
ಪರ್ವ ತಾವಳಿಗಳ ರೂಪವನ್ನು ಪರೀಕ್ಷಿಸಿದರೆ ನಾವೀಗ ವಾಸಿಸುತ್ತಿರುವ ದಕ್ಷಿಣ ಭಾರತವನ್ನು 
ಅವು ಊರ್ಧ್ವ ಅಥವಾ ಅಧೋ ಮುಖ ಒತ್ತಡ ಭಾರಿ ಬರ್ಫದ ಹಾಳೆ ಮುಚ್ಚಿತ್ತು . ಈಗ ನಮಗೆ 
ದಿಂದ ಹುಟ್ಟಿ ರದೆ ಒಂದೇ ದಿಕ್ಕಿಗೆ ಬೀಳುತ್ತ ಬರ್ಫ ಅಥವಾ ಹಿಮ ಬಿಡಿರಿ, ಮಂಜು ಕೂಡ 
ಹೋದ ಪಾರ್ಶ್ವಿಕ ಒತ್ತಡದಿಂದ ಉಂಟಾದ ಅಪರೂಪವಾಗಿ ನೋಡಲು ಸಿಗುತ್ತದೆ. ಅಷ್ಟು 
ಹಾಗೆ ಕಾಣುತ್ತದೆ. ಡಟ್ಟನ್ನರ ಆಕ್ಷೇಪಕ್ಕೆ ಉಷ್ಣ ವಾಗಿದೆ ಹವೆ ಇಲ್ಲಿ. 
ಯಾರೂ ಸರಿಯಾಗಿ ಸಮಾಧಾನವನ್ನೂ ಹಾಗೆಯೆ ಇಂದು ತಾಳಲಾರದಷ್ಟು ಶೀತ 
ಹೇಳಿಲ್ಲ ; ಅವರು ಹೇಳುವಂತೆ ಪಾರ್ಶ್ವಿಕ ಹವೆಯುಳ್ಳ ಪ್ರದೇಶಗಳಲ್ಲಿ ಹಿಂದೊಂದು ಕಾಲ 
ಒತ್ತಡ ಬಿದ್ದಿದ್ದರೆ ಅದು ಹೇಗೆ ಬಿತ್ತೆಂದು ವಿವ ದಲ್ಲಿ ಉಷ್ಣ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವ 
ರಿಸಲೂ ಸಾಧ್ಯವಾಗಿಲ್ಲ . 

ಸಸ್ಯಗಳು ಸಮೃದ್ಧವಾಗಿದ್ದವೆಂದು ಭೂಗರ್ಭ 
- ಪೃಥ್ವಿಯ ಮೇಲೆ ಭೂಖಂಡ ಮತ್ತು ಸಾಗರ ಶೋಧನೆಯು ತೋರಿಸಿಕೊಟ್ಟಿದೆ. ಉತ್ತರ 
ಗಳು ಈಗಿರುವಂತೆ ಹೇಗುಂಟಾದವು ? ಈಗ ಧ್ರುವ ಸಾಗರದ ಬೇರ್ ದ್ವೀಪದ ಸಿಬ್ಬರ್ಗ 
ಬೇರೆ ಬೇರೆಯಾಗಿರುವ ಭೂಖಂಡಗಳು ದೂರ ನ್ ಸುತ್ತ ಮುತ್ತ ಹಾಗೆಯೆ ದಕ್ಷಿಣ ಧ್ರುವದಿಂದ 
ಗತಕಾಲದಲ್ಲಿ ಕೂಡಿ ಒಂದೇ ಆಗಿದ್ದವೆಂಬುದಕ್ಕೆ ಕೇವಲ ಇನ್ನೂ ರು ಮೈಲು ದೂರದಲ್ಲಿ ಇಂಥ 
ನಿಸ್ಸಂದಿಗ್ಧ ಪ್ರಮಾಣಗಳಿವೆ. ಹಾಗಾದರೆ ಕೆಲ ಅರಣ್ಯಗಳ ಅವಶೇಷಗಳು ದೊರಕಿವೆ. 
ವೆಡೆ ಭೂಖಂಡಗಳು ಮುಳುಗಿದವೇಕೆ ? ಕೆಲ ಭೂಮಧ್ಯ ರೇಖೆಯಿಂದ ಉತ್ತರೋತ್ತರಕ್ಕೆ 
ವೆಡೆ ಮೇಲೆದ್ದ ವೇಕೆ ? 

ಹೋದಂತೆ ಚಳಿ ಹೆಚ್ಚಾಗಿತ್ತೆಂದು ನಾವೀಗ 
ಇನ್ನೊಂದು ಕೂಟಪ್ರಶ್ನೆಯೆಂದರೆ ಪೃಥ್ವಿಯ ಎಣಿಸುತ್ತೇವೆ. ಆದರೂ ಕೇವಲ ಹತ್ತು ಸಾವಿರ 


ಕಸ್ತೂರಿ, ಮೇ ೧೯೬೩ 
ವರ್ಷ ಹಿಂದೆ ಉತ್ತರ ಏಶಿಯದ ದಕ್ಷಿಣ ಭಾಗ ವೆಂದರೆ ನಾವು ಸ್ಥಿರಾ', ' ಧರಾ' ಎಂದು ಕರೆ 
ದಲ್ಲಿ ಇನ್ನೂ ಹಿಮದ ಹಾಳೆ ಇದ್ದಾಗ ಅದಕ್ಕೂ ಯುವ ನಮ್ಮ ಕಾಲೆಳಗಿನ ನೆಲ ನಾವೆಣಿಸು 
ಉತ್ತರದಲ್ಲಿ ಸೈಬೀರಿಯದ ಉತ್ತರಕ್ಕಿರುವ ವಷ್ಟು ಸ್ಥಿರವಾಗಿಲ್ಲ. ಅದು ಸ್ಥಳಾಂತರ ಹೊ೦ 
ಧ್ರುವ ಸಾಗರದ ದಡದಲ್ಲಿ ಮಾನವ ವಸತಿಗ ದುತ್ತ ಬಂದಿದೆ, ಈಗಲೂ ಹೊಂದುತ್ತಿದೆ. 
ಇದ್ದವೆಂದೂ ಅಲ್ಲಿ ಸಾಗರ ಹೆಪ್ಪುಗಟ್ಟಿದ್ದಿಲ್ಲ | - ಇದೇನೂ ಹೊಸದಲ್ಲ. ಈಗ ಅರ್ಧ ಶತ 
ವೆಂದೂ ಈಚೆಗೆ ತಿಳಿದುಬಂದಿದೆ. 

ಮಾನದಿಂದ ಪೃಥ್ವಿಯ ಮೇಲ್ಪದರು ಸರಿಯುತ್ತಿ 
- ಇದರಲ್ಲಿ ವಿಶೇಷವೆಂದರೆ ಈ ಹವಾ ಬದಲಾ ದೆಯೆಂಬ ಕಲ್ಪನೆ ವಿಜ್ಞಾನಿಗಳಲ್ಲಿ ಅನೇಕರ 
ವಣೆಗಳು ಸಾವಕಾಶವಾಗಿ ಬಂದಿರದೆ ಕೆಲವೆಡೆ ಬೆಂಬಲ ಪಡೆಯುತ್ತಿದೆ. ಎರಡು ವರ್ಷಗಳ 
ಯಲ್ಲಂತೂ ಭೀಕರ ವೇಗದಿ೦ದ ಬ೦ದವು. ಹಿಂದೆ ಆಚರಿಸಲ್ಪಟ್ಟ ಅಂತಾರಾಷ್ಟ್ರೀಯ ಭೂ 
ಕೇವಲ ಹತ್ತು ಸಾವಿರ ವರ್ಷಗಳ ಹಿಂದೆ ಭೌತವರ್ಷದ ಕಾಲದಲ್ಲಿ ನಡೆಸಲ್ಪಟ್ಟ ಸಂಶೋ 
ಇಂದಿನ ಸೈಬೀರಿಯದಲ್ಲಿಯ ಅಲಾಸ್ಕದಲ್ಲಿ ಧನೆಗಳು ಈ ಕಲ್ಪನೆಗೆ ಹೆಚ್ಚು ಆಧಾರಗಳನ್ನೂ 
ಯೂ ಮಾ ಸದಾನ್ , ಆನೆಯಂಥ ಮ್ಯಾ ಮತ , ದಗಿಸಿವೆ . 
ದೈತ್ಯ ಬೀವರ್‌ , ಖಡ್ಗದಂತ ಹುಲಿ ಮೊದಲಾದ ಆದರೆ ಈ ಇಬ್ಬರು ವಿಜ್ಞಾನಿಗಳು ಹೀಗೆ 
ಭಾರಿ ಪ್ರಾಣಿಗಳು ಹಿಂಡು ಹಿಂಡಾಗಿದ್ದವು. ಭೂಖಂಡಗಳ ಸ್ಥಳಾಂತರ ಏಕಾಗುತ್ತಿದೆಯೆಂ 
ಆದರೆ ಹವಾ ಬದಲಾವಣೆ ಎಷ್ಟು ರಭಸದಿಂ ಬುದಕ್ಕೆ ಕೆಲ ಕಾರಣಗಳನ್ನು ಕೊಡುತ್ತಾರೆ. 
ದಾಗಿ ಈ ಪ್ರದೇಶಗಳಲ್ಲಿ ಅಸಾಧ್ಯ , ಚಳಿ ಹಬ್ಬಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 
ತೆಂದರೆ ಈ ಪ್ರಾಣಿ ಜಾತಿಗಳೆಲ್ಲ ಅದನ್ನು ತಾಳ ಮೊದಲು ನಮ್ಮ ಪೃಥ್ವಿಯ ಅಂತರಂಗ ಸ್ವರೂಪ 
ಲಾರದೆ ಹೇಳ ಹೆಸರಿಲ್ಲದಂತೆ ನಷ್ಟವಾಗಿ ವನ್ನರಿತುಕೊಳ್ಳಬೇಕಾಗುತ್ತದೆ. ಪೃಥ್ವಿಯ 
ಹೋದವು, ಅವುಗಳಿಗೆ ಹೆಚ್ಚು ಹಿತಕರ ಪ್ರದೇ ಕೊರಕವು ಕಬ್ಬಿಣ ಮತ್ತು ಕಲ್ಲಿನ ದೃಢ 
ಶಗಳತ್ತ ವಲಸೆ ಹೋಗುವುದಕ್ಕೂ ಅವಕಾಶವಿ ವಾದ ಮಿಶ್ರಣದಿಂದ ಮಾಡಲ್ಪಟ್ಟಿದೆಯೆಂದು 
ರಲಿಲ್ಲ. ಈಚೆಗೆ ನೆಲದಡಿ ಹುದುಗಿದ ಅವುಗಳ ನಂಬಲಾಗಿದೆ. ಅದರ ಸುತ್ತ ಘನವಾದ ಕಲ್ಲಿನ 
ಹೆಣಗಳನ್ನು ಅಗೆದಾಗ ಮಾಂಸ ಕೊಳೆತು ಪದರ ಮುಚ್ಚಿದೆ. ಅದರ ಮೇಲೆ ದಪ್ಪವೂ ಜಿಗು 
ಕೂಡ ಇರಲಿಲ್ಲ. ಬರ್ಫದ ಪೆಟ್ಟಿಗೆಯಲ್ಲಿಟ್ಟ೦ತೆ ಟೂ ಆದ ದ್ರವರೂಪದ ಪದರವಿದೆ. ಇದು 
ಸುಸ್ಥಿತಿಯಲ್ಲಿತ್ತು . 

ಬಹಳ ಬಿಸಿಯಾಗಿದ್ದರೂ ನಿಜವಾಗಿ ' ದುಶ್ಚಲ' 
- ಹೀಗೆ ಒಮ್ಮೆಲೇ ಹವಾಮಾನ ಬದಲಾವಣೆ ವಾಗಿದೆ. ಇದರ ಮೇಲೆ ಇಪ್ಪತ್ತು - ನಲುವತ್ತು 
ಯೇಕಾಯಿತು ? ಚಾರ್ಲಸ್ ಹ್ಯಾಪ್ ಗುಡ್ ಮೈಲು ದಪ್ಪವಾದ ಹೊರಕವಚ ಹೆಚ್ಚಿದೆ. 
ಮತ್ತು ಜೇಮ್ಸ್ ಕ್ಯಾಂಬೆಲ್ ಎಂಬ ಇಬ್ಬರು ಈ ದ್ರವರೂಪಿ ದುರ್ಬಲ ಪದರದ ಮೇಲೆ, 
ಅಮೇರಿಕನ್ ವಿಜ್ಞಾನಿಗಳು ಈ ಬಗ್ಗೆ ಒಂದು ನಾವು ವಾಸಿಸುವ ಹೊರಕವಚವು ಸರಿಯುತ್ತಿ 
ಹೊಸ ಊಹೆಯನ್ನು ಮಂಡಿಸಿದ್ದಾರೆ. ಅದು ರುವುದೇ ಪೃಥ್ವಿಯ ಅನಾಹುತಗಳ ಮೂಲ 
ಕೌತುಕಪ್ರದವಾಗಿರುವಷ್ಟೆ ಭಯಪ್ರದವೂ ವೆಂದು ಹ್ಯಾಪ್‌ಗುಡ್ ಮತ್ತು ಕ್ಯಾ೦ಬೆಲ್ಲರ 
ಆಗಿದೆ. 

ಇವರಿಬ್ಬರೂ ಭೂಗರ್ಭ ಶಾಸ್ತ್ರಿಗಳಲ್ಲ . ಪೃಥ್ವಿಯು ಶುದ್ದ ಗೋಲಾಕಾರವಾಗಿತ್ತೆಂದು. 
ಹ್ಯಾಪ್ ಗಾಡ್ ಮನುಷ್ಯ ಶಾಸ್ತ್ರದ ಪ್ರೊಫೆಸರರು; ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿಗೂ ಗೊತ್ತಿದೆ. 
ಕ್ಯಾ೦ಬೆಲ್ ಗಣಿತಶಾಸ್ತ್ರ ಮತ್ತು ರಸಾಯನ ಅದು ಉತ್ತರ ದಕ್ಷಿಣ ಧ್ರುವಗಳ ಬಳಿ ತುಸು 
ಶಾಸ್ತ್ರದ ತಜ್ಞರು. ಅವರ ಒಂದು ವಿಶ್ವಾಸ ಚಪ್ಪಟೆಯಾಗಿರುವುದರಿಂದ ಪೃಥ್ವಿಯ ವ್ಯಾಸವು. 


ಇಷ್ಟೇಕೆ ಭೂ ಕಂಹಗಳು ? 
ಭೂಮಧ್ಯ ರೇಖೆಯಲ್ಲಿರುವುದಕ್ಕಿಂತ ಧ್ರುವ ಹೆಚ್ಚು ಮುಳುಗುತ್ತದೆ. ಹೀಗೆ ಒತ್ತಲ್ಪಟ್ಟ 
ದಿಂದ ಧ್ರುವಕ್ಕೆ ಇಪ್ಪತ್ತಾರು ಮೈಲು ಕಡಿಮೆ ಬಿಸಿ ರಸವು ಕವಚದಲ್ಲಿರುವ ದುರ್ಬಲ ಸ್ಥಾನಗ 
ಇದೆ. ಹೀಗಿರುವಾಗ ಪೃಥ್ವಿಯ ಹೊರಕವಚವು ಇನ್ನು ಭೇದಿಸಿ ಹೊರಹೊಮ್ಮಲು ಯತ್ನಿಸು 
ಸರಿಯುತ್ತಿರುವುದೇ ನಿಜವಾದರೆ ಏನೇನಾಗುವು ದೆ. ಆಗಾಗ್ಗೆ ಆಗುವ ಈ ಬದಲಾವಣೆಗಳು 
ದೆಂದು ನೋಡೋಣ. ಕವಚದ ಯಾವು ಭೂಕಂಪ ಮತ್ತು ಜ್ವಾಲಾಮುಖಿಗಳನ್ನು 
ದೊ೦ದು ಅ೦ಶವು ಧ್ರುವದತ್ತ ಸರಿದರೆ ಅದು ಉಂಟು ಮಾಡುತ್ತವೆ. 
ಚಪ್ಪಟೆ ಪ್ರದೇಶಕ್ಕೆ ಬಂದಂತೆ ಹೆಚ್ಚು ವಿಶಾಲ ಇ೦ಥ ಒ೦ದು ಜ್ವಾಲಾಮುಖಿ ಪರಂಪರೆಯ 
ವಾದ ಕವಚವು ಕಡಿಮೆ ವಿಶಾಲವಾದ ತಳದ ಹತ್ತು ಸಾವಿರ ವರ್ಷಗಳ ಹಿಂದಾದ ಆಕಸ್ಮಿಕ 
ಮೇಲೆ ನಿಲ್ಲಬೇಕಾಗುವುದರಿಂದ ಸ್ವಲ್ಪ ಸ್ವಲ್ಪ ಹವಾಮಾನ ಬದಲಾವಣೆಗೆ ಕಾರಣವೆಂದು 
ಅಮುಕಿದಂತಾಗಿ ಅಲ್ಲಲ್ಲಿ ಉಬ್ಬಿ ಮಡಚಿ ಈ ವಿಜ್ಞಾನಿಗಳ ಮತ, ಜ್ವಾಲಾಮುಖಿಗಳು 
ದಂತಾಗುವುದು. ಹೀಗಾಗಿಯೆ ಪರ್ವತ ಶ್ರೇಣಿ ಆಕಾಶಕ್ಕೆ ತೂರುವ ಧೂಳಿಯು ಸೂ ಯ್ಯನನ್ನು 
ಗಳಾದದ್ದು ಮತ್ತು ಸಮುದ್ರದಿಂದ ನೆಲ ಮರೆ ಮಾಡಿ ಅವನಿಂದ ಬರುವ ಉಷ್ಣತೆಯನ್ನು 
ಹೊರಗೆ ಹಣಕಿದ್ದು . 

ತಡೆದು ಬಿಡುತ್ತವೆ. ೧೯೧೨ ರಲ್ಲಾದ ಅಲಾ 
ತದ್ವಿರುದ್ಧವಾಗಿ, ಧ್ರುವಪ್ರದೇಶದ ಮೇಲಿನ ಸ್ವಾದ ಕಟಮಾಯಿ ಜ್ವಾಲಾಮುಖಿ ಸ್ಫೋಟ 
ಕವಚದ ಒಂದಂಶವು ಭೂಮಧ್ಯರೇಖೆಯತ್ತ ದಲ್ಲಿ ಹೊಮ್ಮಿದ ಧೂಳಿಯ ತಾತ್ಕಾಲಿಕವಾಗಿ 
ಜಾರತೊಡಗಿದರೆ ಕಡಿಮೆ ವಿಶಾಲವಾದ ಕವ ಇಡೀ ಪೃಥ್ವಿಗೆ ಸೂರನಿಂದ ಬರುವ ಉಷ್ಣ 
ಚವು ಹೆಚ್ಚು ವಿಶಾಲ ಪ್ರದೇಶವನ್ನು ವ್ಯಾಪಿಸ ತೆಯ ಕಾಲಂಶವನ್ನು ತಡೆದುಹಾಕಿತು. ಹತ್ತು 
ಬೇಕಾಗಿ ಬಂದು ಅದು ನೀಡಿ, ಕೆಳಗೆ ಸಗಿ , ಸಾವಿರ ವರ್ಷಗಳ ಹಿಂದೆ ಅ೦ಥ ಅನೇಕ 
ಅಲ್ಲಲ್ಲಿ ಬಿರುಕು ಬಿಡಬಹುದು. ಆಗ ಸಮುದ್ರ ಜ್ವಾಲಾಮುಖಿಗಳು ಬೆನ್ನು ಬೆನ್ನಿಗೆ ಉದ್ಭವಿಸಿ 
ಗಳು ನೆಲ ವನ್ನು ಆಕ್ರಮಿಸುವವು; ಮತ್ತು ಅವುಗಳ ಧೂಳಿಯ ಸೂರನನ್ನು ಮುಚ್ಚಿ 
ಬಿರುಕು ಬಿಟ್ಟಲ್ಲಿ ಉದ್ದಕ್ಕೂ ಜ್ವಾಲಾಮುಖಿ ಉಷ್ಣತೆಯನ್ನು ಬಹಳ ಮಟ್ಟಿಗೆ ಇಳಿಸಿ ಬಿಟ್ಟ 
ಗಳು ತಲೆಯೆತ್ತಬಹುದು. ಹೀಗೆ ಪೃಥ್ವಿಯ ದ್ದಲ್ಲದೆ, ಆ ಕೋಟ್ಯಂತರ ಧೂಳಿಕಣಗಳ 
ಹೊರ ಕವಚವು ಸ್ಥಳಾಂತರ ಹೊಂದುವುದ ಸುತ್ತ ಮಳೆಹನಿಗಳೂ ಹಿಮ ಕಣಗಳೂ 
ರಿಂದ ಪೃಥ್ವಿಯ ಹೊರ ಸ್ವರೂಪವೇ ಬದಲಾ ಹೆಪ್ಪುಗೊ೦ಡು ಕೆಲವೆಡೆ ಪ್ರಲಯಂಕರ 
ವಣೆ ಹೊಂದಿ ಹವಾಮಾನ ವ್ಯತ್ಯಾಸಗೊಳ್ಳು ಮಳೆಯೂ ಕೆಲವೆಡೆ ಅಗಾಧ ಹಿಮವೃಷ್ಟಿ ಯೂ . 
ವುದು ಸ್ವಾಭಾವಿಕವೆಂದು ಮನಗಾಣಲು ಭಾರಿ ಒದಗಿತು . ಈ ಹಿಮವೃಷ್ಟಿಯಲ್ಲಿ ಅಲಾಸ್ಕಾ , 
ಬುದ್ದಿಶಾಲಿಯೇ ಬೇಕಿಲ್ಲ. 

ಸೈಬೀರಿಯಗಳ ದೈತ್ಯ ಪ್ರಾಣಿಗಳು ಏಕಾಏಕಿ 
ಪೃಥ್ವಿಯ ಹೊರಕವಚವು ಹೀಗೆ ಅದರ ಕೆಳ ನಾಶಹೊಂದಿರಬೇಕು. 
ಗಿರುವ ಕುದಿಯುವ ದ್ರವದಮೇಲೆ“ ತೇಲುತ್ತಿದೆ” ಹ್ಯಾಪ್ ಗುಡ್ ಮತ್ತು ಕ್ಯಾಂಬೆಲ್ಲ ರು ಇಂಥ 
ಎನ್ನಬಹುದು. ಜ್ವಾಲಾಮುಖಿ , ಭೂಕಂಪ ಇನ್ನೊ೦ದು ಘೋರಉತ್ಸಾತ ಬಹು ಬೇಗನೆ 
ಗಳಿಗೆ ಇದೊಂದೇ ಕಾರಣವಲ್ಲ. ಕವಚದ ಬರಬಹುದೆಂದು ಎಚ್ಚರಿಕೆ ಕೊಡುತ್ತಾರೆ. ಅವರ 
ಯಾವುದಾದರೊಂದು ಭಾಗದ ಮೇಲೆಕೆಸರು ಅಭಿಪ್ರಾಯದಲ್ಲಿ ಪೃಥ್ವಿಯ ಹೊರ ಕವಚದಲ್ಲಿ 
ಅಥವಾ ಹಿಮವು ಶೇಖರಗೊ೦ಡರೆ ಅದರ ಇದೀಗ ಪುನಃ ಭಾರಿ ಸ್ಥಿತ್ಯಂತರಗಳು ಆಗಲಿವೆ. 
ತೂಕವು ಕವಚವನ್ನು ಕೆಳಗೊತ್ತುತ್ತದೆ. ಆಗ ದಕ್ಷಿಣ ಧ್ರುವ ಸಾಗರದಲ್ಲಿ ಅದ್ಭುತ ಬರ್ಫ 
ಅದು ಕೆಳಗಿರುವ ಬಿಸಿಯಾದ ದ್ರವದಲ್ಲಿ ಹೆಚ್ಚು ರಾಶಿ ಕೂಡಿಬಿದ್ದಿದೆ. ಅರುವತ್ತು ಲಕ್ಷ ಚದರ 
81 - 4 


೨೬ 

ಕಸೂರಿ, ಮೇ ೧೯೬೩ 
ಮೈಲು ಪ್ರದೇಶದಲ್ಲಿ ಸರಾಸರಿ ಒ೦ದು ಮೈಲು ಮಾರ್ಧ ಗೋಲವು( ಎರಡೂ ಅಮೇರಿಕಗಳು) 
ದಪ್ಪಕ್ಕೆ ಬಿದ್ದಿರುವ ಈ ಬರ್ಫದ ತೂಕ ೨೫೦ ದಕ್ಷಿಣಾಭಿಮುಖವಾಗಿ ಸರಿಯುವವು ಮತ್ತು 
ಕೋಟಿಕೋಟಿ ( ೨೫ ರ ಮುಂದೆ ಹದಿನೈದು ನಮ್ಮ ಪೂರ್ವಾರ್ಧಗೋಲವು ಉತ್ತರಾಭಿ 
ಶೂನ್ಯ ) ಟನ್ ಆಗುವುದು . ಈ ಹಿಮರಾಶಿಯ ಮುಖವಾಗಿ ಹೊರಡುವುದು. ಸೈಬೀರಿಯದ 
ಕೇಂದ್ರವು ದಕ್ಷಿಣ ಧ್ರುವದ ೩೦೦ ಮೈಲು ಮೇಲೆ ಭಾರಿ ಹಿಮರಾಶಿ ಕೂಡಿ ಬೀಳುವುದು . 
ದೂರದಲ್ಲಿದೆ. 

ಭಾರತವು ಶೀತ ಪ್ರದೇಶವಾಗಿ ಪರಿವರ್ತಿಸು 
ಇಷ್ಟು ಭಾರವಾದ ಹಿಮರಾಶಿ ಒಂದೆಡೆ ಇರುವುದು. ಅಲ್ಲಿನ ಅನೇಕ ಪ್ರಾಣಿಗಳಿಗೆ ಬೆಚ್ಚನ್ನ 
ವುದೇ ನೆಲವನ್ನು ತೋಲಗೆಡಿಸಲು ಸಾಕು. ನಾಡುಗಳಿಗೆ ಹೋಗಲು ಅವಕಾಶ ಸಿಕ್ಕದೆ 
ಆದರೆ ಧ್ರುವದಿಂದ ಅದಿರುವ ದೂರವು ಅದರ ಅವು ನಾಶಹೊಂದುವವು: ದಕ್ಷಿಣಕ್ಕೆ ಸರಿದ 
ಭಯಾನಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಉತ್ತರ ಅಮೆರಿಕದ ಹವೆ ಉಷ್ಣವಾಗುವುದು . 
ಇದಕ್ಕೆ ಹ್ಯಾಪ್‌ಗುಡ್ ಯಂತ್ರ ಶಾಸ್ತ್ರದ ಅದರ ನೆಲ ಪ್ರಸರಣ ಹೊಂದುವುದರಿಂದ ಅದರ 
ಒಂದು ಉದಾಹರಣೆ ಕೊಡುತ್ತಾರೆ. ಒಂದು ಸರಾಸರಿ ಮಟ್ಟ ಸುಮಾರು ಒಂದು ಸಾವಿರ 
ತೋಲಚಕ್ರದ ( 

ಫೈಲ್ ) ಅಕ್ಷವು ಸರಿ ಅಡಿ ಕೆಳಗಿಳಿದು ಸಮುದ್ರವು ಅನೇಕ ಪ್ರದೇಶ 
ಯಾಗಿ ಅದರ ಕೇಂದ್ರದಲ್ಲಿರುವಂತೆ ಏUಡಿಸಲು ಗಳನ್ನು ವ್ಯಾಪಿಸಬಹುದು. 
ತಪ್ಪಿದರೆ ಚಕ್ರ ರಭಸದಿಂದ ತಿರುಗುತ್ತಿರುವಾಗ 
ಒಂದು ಪಾರ್ಶ್ವದಲ್ಲಿ ಎಷ್ಟು ಬಲವಾದ ತಳ್ಳಿಕೆ ಆದರೆ ಈ ಸ್ಥಲಾಂತರಗಳಿಗಿಂತ ಅವುಗಳ 
ಉತ್ಪನ್ನವಾಗಬಹುದೆಂದರೆ ಆ ಚಕ್ರವೇ ಒಡದು ಪೂರ್ವದಲ್ಲಿ ಉಂಟಾಗುವ ಭೂಕಂಪ ಜ್ವಾಲಾ 
ಹೋಗಬಹುದು . 

ಮುಖಿಗಳ ಅನರ್ಥವೇ ಹೆಚ್ಚಾದೀತು. ಬೆನ್ನು 
* ತಿತ್ತಿರಿ ತಿರುಗುವ ದಕ್ಷಿಣ ಧ್ರುವದ ಬರ್ಫ ಬೆನ್ನಿಗೆ ಜ್ವಾಲಾಮುಖಿಗಳ ಉತ್ಪಾತಗಳು ಹವಾ 
ರಾಶಿಯು ಇಂಥದೇ ಕೇ೦ದ್ರಭ್ರಷ್ಟ ಮಹಾಚಕ ಮಾನದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನುಂಟು 
ವಾಗಿದೆ, ಅದು ಉಂಟು ಮಾಡುವ ಪ್ರಚಂಡ ಮಾಡಬಹುದು. 
ಪಾರ್ಶ್ವಿಕ ತಳ್ಳಿಕೆಯು ಭೂಮಿಯ ಕವಚವನ್ನು ಈಚೆಗಿನ ಭೂಕಂಪ ಜ್ವಾಲಾಮುಖಿಗಳ 
ಎಂದೂ ಸ್ಥಿರವಾಗಿರಲು ಬಿಡದು. ಅದರ ಭೀಕರತೆಯನ್ನು ನೋಡಿದರೆ ಪೃಥ್ವಿ ಕವಚದ 
ತೂಕ, ಶಕ್ತಿ ಮತ್ತು ಗಾತ್ರಗಳು ಸೇರಿ ಪೈ - ಚಲನೆ ಬೇಗನೆ ಪ್ರಾರಂಭವಾಗಲಿದೆಯೆಂದು 
ದ್ವಿಯ ಕವಚದಲ್ಲಿ ಇನ್ನೂ ಮೈ ಚಲನೆಯನ್ನು ಸೂಚಿತವಾಗುತ್ತಿರಬಹುದು. ಹಾಗಿದ್ದರೆ ಶೀ 
ಪ್ರೇರಿಸಲು ಸಾಕು. 

ತಲ ಯುದ್ದದ ಕಚ್ಚಾಟವನ್ನು ತಡೆ ಹಿಡಿದು 
ಹಾಗಾದರೆ ಏನಾಗುವುದೆಂದು ಹ್ಯಾಪ್‌ಗುಡ ದಕ್ಷಿಣ ಧ್ರುವದ ಮಹಾ ಬರ್ಫರಾಶಿಯ ಸಮ 
ಮತ್ತು ಕ್ಯಾಂಬೆಲ್ಲರು ಚಿತ್ರವತ್ತಾಗಿ ವರ್ಣಿಸಿ ಸೈಯ ಕಡೆ ಮಹಾ ರಾಷ್ಟ್ರಗಳು ಗಮನವಿ 
ದ್ದಾರೆ. ಅವರ ಲೆಕ್ಕಾಚಾರ ಪ್ರಕಾರ ಆಗ ಪಶ್ಚಿ ಯುವುದೊಳಿತು. 

ಹಾಲಾಹಲಂ ನೈವ ನಿಷಂ ವಿಷಂ ರವಾ ಜನಾಃ ಪರಂ ವ್ಯತ್ಯಯವುತ್ರ ಮನ್ಯತೇ | 
ನಿತೀಯ ಜಾಗರ್ತಿ ಸುಖೇನ ತಪ್ಪಿನ : ಓಶ೩ ವಾಂ ಮುಹ್ಯತಿ ನಿದ್ರಯಾ ಹರಿಃ|| 

ಹಾಲಾಹಲವು ವಿಷವಲ್ಲ , ಲಕ್ಷ್ಮಿಯು( ಸಂಪತ್ತು ) ವಿಷಯುಕ್ತಳು. ಜನರು ಮಾತ್ರ 
ಇದನ್ನು ಅದಲು - ಬದಲಾಗಿ ತಿಳಿಯುತ್ತಾರೆ. ಹಾಲಾಹಲವನ್ನು ಕುಡಿದ ಶಿವನು ಸುಖವಾ 
ಗಿಯ ಜಾಗರೂಕನಾಗಿಯೂ ಇದ್ದಾ ನೆ. ಆದರೆ ಲಕ್ಷ್ಮಿ ಯ ಸ್ಪರ್ಶ ಮಾತ್ರದಿಂದಲೇ 
ಹರಿಯು 'ಎಚ್ಚರವಿಲ್ಲದೆ ನಿದ್ರಿಸುತ್ತಾನೆ! 

- - ಕೆ. ಎಮ್ . ಕೃಷ್ಣ ಭಟ 


ಇದು ಮಾನವನ ಹಿರಿಮೆಯ 
ದ್ಯೋತಕವಾಗಿದೆ 


9 ಹಸ್ತ ಸೌಭಾಗ್ಯ 


2 


ಮೂಲ: ಇವಾನ್ ಮ್ಯಾ ಕಲಿಯೋಡ್ ವೈಲಿ 


ಅನುವಾದ : 
ಕೆ . ಎಲ್ . ಶ್ರೀನಿವಾಸಮೂರ್ತಿ 


Wಯಿಯ ಅಂಧಕಾರ ಗರ್ಭದಲ್ಲಿ, ಒಂದು ಎಳೆ ಮರಿಯ ಪುಟ್ಟ ಬೆರಳುಗಳು ಬಹಳ ವೇಗ, 
ಚಿಕ್ಕ ಹಸ್ತಿದಂತ ವರ್ಣದ ಭೂಣ, ಜೀವನದ ದಿ೦ದ ಹಿಗ್ಗಿ ಕುಗ್ಗುತ್ತಿರುತ್ತವೆ. ಒಂದು ಮಾನವ 
ನಾಲ್ಕನೆಯ ವಾರದಲ್ಲಿ ಪ್ರವೇಶಿಸುತ್ತದೆ. ಬಿಗಿ ಹಸ್ತ ಆಗಲೇ ಸಿದ್ದವಾಗಿದೆ. 
ಯಾಗಿ ಮುದುಡಿಕೊಂಡ ಕೇವಲ ಎರಡು ಕೆಲವು ತಿಂಗಳುಗಳ ನಂತರ ಮಗು ಹುಟ್ಟಿ, 
ಅಂಗುಲಗಳಷ್ಟು ಉದ್ದವಾದ ಆ ನಿಶ್ಚಲ ಮಾಂ ದಾಗ ಈ ಚಿಕ್ಕ ಬೆರಳುಗಳು ಸೂಲಗಿತ್ತಿಯ 
ಸದ ಮುದ್ದೆಯಲ್ಲಿ ಲಕ್ಷಾಂತರ ಜೀವಕಣಗಳು ಕೈಯನ್ನು ಬಿಟ್ಟೂಬಿಡದೆ ಅಮುಕಿ ಎಳೆದಾಡು 
ಅಮಿತ ವೇಗದಲ್ಲಿ ಉತ್ಪತ್ತಿಯಾಗುತ್ತಿರುತ್ತವೆ. ಇವೆ. ಆ ಕ್ಷಣದಿಂದ, ಮೆದುಳಿನ ನಿರ್ದೆಶನ 
ಕುತ್ತಿಗೆಯ ಭಾಗದ ಪಕ್ಕದಿಂದ ಒಂದು ಜತೆ ದಂತೆ ವರ್ತಿಸುವ ಈ ಕೈಗಳೇ , ಭೂಮಿಯ 
“ಮೊಗ್ಗು ” ಗಳು ಮೊಳೆಯುತ್ತವೆ. ಬಹಳ ಎಲ್ಲ ಜೀವಜಂತುಗಳಿಗಿಂತ ಈ ಜೀವಿಯು 
ಬೇಗನೆ ನಿಡಿದಾಗಿ ಬೆಳೆದು ಅವುಮೂರು ಭಾಗ ಭಿನ್ನವಾಗಿದೆಯೆಂಬುದನ್ನು ತೋರಿಸಿಕೊಡು 
ಗಳಾಗಿ ರೂಪುಗೊಳ್ಳುತ್ತವೆ. ಕೊನೆಯ ಭಾಗವು ಇವೆ. 
ಒಂದು ಸಣ್ಣ ಹುಟ್ಟಿನಾಕೃತಿಯನ್ನು ತಾಳುತ್ತದೆ. ಆ ಮನುಷ್ಯನ ನಡೆವಳಿಕೆಗೂ ಮಾನವ 
ಆ ಹುಟ್ಟಿನಾಕೃತಿಯ ತುದಿಯಲ್ಲಿ ಐದು ಎಲೆಗ ಹಸ್ತಕ್ಕೂ ಇರುವ ನಿಕಟ ಸಂಬಂಧ ಬೇರಾವ 
ಇಂತಹ ಆಕೃತಿಗಳು ತಲೆದೋರಲು ಆರಂಭ ಅ೦ಗಳೂ ಇಲ್ಲ . ಈ ಹಸ್ತಗಳಿಂದಲೇ ನಾವು 
ವಾಗುತ್ತವೆ. ಮಾಂಸ ಖಂಡಗಳು , ಮೃದ್ವಸ್ಥಿ ಕೆಲಸ ಮಾಡುತ್ತೇವೆ; ಆಡುತ್ತೇವೆ, ಪ್ರೀತಿಸು 
ಗಳು, ನರತಂತುಗಳು ಬೆಳೆಯುತ್ತವೆ. ಗರ್ಭ ತೇವೆ, ಕಲಿಯುತ್ತೇವೆ, ಸಂತೈಸುತ್ತೇವೆ; ನಮ್ಮ 
ಧಾರಣೆಯಾದ ಮೂರನೆಯ ತಿಂಗಳಿನಲ್ಲಿ, ಆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ; ನಮ್ಮ 

* ಟುಡೇಸ್ ಹೆಲ್ ” ನಿಂದ 


೨೭ 


ಕಸ್ತೂರಿ, ಮೇ ೧೯೬೩ 
ನಾಗರಿಕತೆಗಳನ್ನು ಕಟ್ಟುತ್ತೇವೆ; ಹಾಗೂ ಚುರುಕಾದ ರಜ್ಜು ಮತ್ತು ನರತಂತುಗಳಿ೦ದ 
ಕಲೆಯ ಆವಿಷ್ಕಾರ ಮಾಡುತ್ತೇವೆ. ನಮ್ಮ ನಿರಿತವಾದ ಒ೦ದು ಕುಶಲ ಇಂಜನಿಯರಿಂಗ್ 
ಭಾವನೆಗಳು ಹಾಗೂ ಹಸ್ತಗಳು ಎಷ್ಟು ನಿಕಟ ಉಪಕರಣವೇ ಹಸ್ತವೆನ್ನಬಹುದು. ಅದು ಸಾವಿ 
ಸಂಬಂಧ ಹೊಂದಿವೆಯೆಂದರೆ ಪ್ರಪಂಚದ ಬಹು ರಾರು ಕೆಲಸಗಳನ್ನು ಕರಾರುವಾಕ್ಕಾಗಿ ನಿರ್ವ 
ತರ ಜನಾಂಗಗಳಲ್ಲಿ ಎರಡು ಹಸ್ತಗಳ ಮಿಲ ಹಿಸಬಲ್ಲದು. ಕೇವಲ ಬೆರಳುಗಳನ್ನು ಮಡಿ 
ನವು ಸ್ನೇಹ, ಸೌಹಾರ್ದ, ಪ್ರೀತಿ, ನಂಬಿಕೆ ಸುವ ಒಂದು ಸಣ್ಣ ಕಾವ್ಯವನ್ನು ಮಾಡಬೇಕಾ 
ಗಳನ್ನೂ ಬಿಗಿ ಮುಷ್ಟಿಯು ಮಾನವ ಶಕ್ತಿ ದರೆ, ಭುಜದಿಂದ ಹಿಡಿದು ಬೆರಳುಗಳ ವರೆಗಿನ 
ಹಾಗೂ ಮನೋ ನಿರ್ಧಾರವನ್ನೂ ಸ್ಪಷ್ಟವಾಗಿ ಅನೇಕ ಮಾಂಸಖಂಡಗಳು , ಮಣಿಕೀಲುಗಳು , 
ಸೂಚಿಸುವುದರ ಪ್ರತೀಕವೆಂದು ಭಾವಿಸಲ್ಪಡು ಹಾಗೂ ನರತಂತುಗಳ ಸಮೂಹವೇ ಕಾರೊ 
ತದೆ. 

ನ್ಮುಖವಾಗುತ್ತವೆ. ಒಂದು ಚಮಚ ಸಾರನ್ನು 
ಜೀವವಿಕಾಸದ ಯಾವ ಕಾಲದಲ್ಲಿ ಮತ್ತು ಕುಡಿಯಬೇಕಾದಲ್ಲಿ , ಸುಮಾರು ೩೦ ಮಣಿ 
ಯಾವ ರೀತಿ ಮಾನವನ ಈ ಅಪೂರ್ವ ಅ೦ಗವು ಕೀಲುಗಳು ಹಾಗೂ ೫೦ ಮಾಂಸಖಂಡಗಳ 
ನಿರ್ಮಿತವಾಯಿತು ? 

ನೆರವು ಬೇಕಾಗುತ್ತದೆ. 
ಆಶ್ಚತ್ಯವೆಂದರೆ , ಮೀನಿನ ಪಕ್ಕ ಅಥವಾ ಹಸ್ತವು ಅಸ್ಥಿಗಳಿಂದ ತುಂಬಿದ ಒಂದು ಪಂ 
ಮತೃಪಕ್ಷ , ಮಾನವ ಹಸ್ತದ ಪೂರ್ವಜ ಎನ್ನ ಜರ ಎನ್ನಬಹುದು. ಮಣಿಕಟ್ಟಿನಲ್ಲಿ ( ಮುಂಗೈ ) 
ಬಹುದು. ಮೀನುಗಳು ಸಮುದ್ರದಿಂದ ಹೊರ ಎ೦ಟು, ಅಂಗೈಯಲ್ಲಿ ಐದು, ಹಾಗೂ ಒಂದು 
ಬಂದು ಗಾಳಿ ಸೇವಿಸುವ ಉಭಯಚರ ಪ್ರಾಣಿಗ ಕೈಯ ಬೆರಳುಗಳಲ್ಲಿ ಹದಿನಾಲ್ಕು ಅಸ್ಥಿಗ. 
ಇಾದ ಮೇಲೆ, ಅವುಗಳ ಮುಂದಿನ ಪಕ್ಕಗಳು ಇವೆ. ದಾರದಂಥ ಪದಾರ್ಥದಿಂದ ನಿರ್ಮಿತ 
ಹರಿದಾಡಲು , ತೆವಳಲು,ಹಿಡಿಯಲು ಅನುಕೂಲ ವಾದ ಹಗ್ಗಗಳಂತಿರುವ ಅಸ್ಥಿ ಬಂಧನಗಳು ಈ 
ವಾಗುವ ಸಾಧನಗಳಾಗಿ ಪರಿವರ್ತನೆ ಹೊಂದಿ ಎಲ್ಲ ಮೂಳೆಗಳನ್ನು ಕೀಲುಗಳಲ್ಲಿ ಬಿಗಿಯಾಗಿ 
ದವು. ಈ ಪರಿವರ್ತನೆಯಾದ ನಂತರ ಲಕ್ಷಾ೦ ಹಿಡಿದಿರುತ್ತದೆ. ಬೆರಳುಗಳ ಚಲನೆಯನ್ನು 
ತರ ವರ್ಷಗಳು ಕಳೆದರೂ ಅವುಗಳ ಚತು ನಿಯಂತ್ರಿಸುವವು ರಜ್ಜುಗಳು . ಇವು ಗಡುಸಾದ 
ಷ್ಯಾದ ಆಕೃತಿ ಹಾಗೆಯೇ ಉಳಿಯಿತು. ಜಲ ಎಳೆಗಳಿಂದ ನಿರ್ಮಿಸಲ್ಪಟ್ಟಿವೆ. ಅವೇ ಹಸ್ತ 
ಜಂತುಗಳನ್ನು ಸಾಕುವ 7ಾಜಿನ ಪಾತ್ರೆಯಲ್ಲಿ ಮತ್ತು ಮಣಿಕಟ್ಟಿನ ಅಸ್ಥಿಗಳನ್ನು ಪ್ರೇರಿಸು 
ಗೋಲ್ಡ್ ಫಿಶ್‌ನ್ನು ( ಹೊಂಬಣ್ಣದ ಮತ್ಸ ) ಇವೆ. ಮತ್ತು ಆ ಅಸ್ಥಿಗಳನ್ನು ಚಲಿಸುವ 
ಗಮನಿಸಿ, ತನ್ನ ಚಲನೆಯನ್ನು ಸ್ತಿಮಿತದಲ್ಲಿ ಮಾಂಸಖಂಡಗಳಿಗೆ ಜೋಡಿಸುತ್ತವೆ. 
ಡಲು ಮೀನು ತಲೆಯ ಹಿಂದೆ ಇರುವ ಪಕ್ಕ ಇತರ ನಾಲ್ಕು ಬೆರಳುಗಳಿಗಿಂತ ಸ್ವತಂತ್ರ 
ಗಳನ್ನು ಮೃದುವಾಗಿ ಬಡಿಯುತ್ತದೆ. ಈ ಚಲನೆ ವಾಗಿ ನಡೆಯುವ ಹೆಬ್ಬೆರಳು ಅತ್ಯಂತ ಪ್ರಾಮು 
ಯನ್ನು ನಿಯಂತ್ರಿಸುವ ಮಾಂಸಖಂಡಗಳು ಖ್ಯವನ್ನು ಹೊಂದಿದ, ವಿಶ್ರಾಂತಿಯಿಲ್ಲದೆ ಕೆಲಸ 
ನಮ್ಮ ಕೈಗಳ ಮೂಲ ಮಾಂಸಖಂಡಗಳ ಮಾಡುವ, ಹಸ್ತದ ಭಾಗವಾಗಿದೆ. ಹೆಬ್ಬೆರಳು 
ಆದ್ಯ ರೂಪವಾಗಿಯೆ ಇವೆ. 

ಸುಲಲಿತವಾಗಿ ಓಡಾಡಿ , ಇತರ ಯಾವುದೇ 
ನಮ್ಮ ಇಡೀ ಶರೀರದ ಅತ್ಯಂತ ತೊಡ ಬೆರಳಿನೊಂದಿಗೆ ಸಂಪರ್ಕವನ್ನು ಹೊಂದುವ 
ಕಾದ ಭಾಗಗಳಲ್ಲಿ ಹಸ್ತವು ಒ೦ದು , ಮಾಂಸ | ವಿಶೇಷ ಗುಣವನ್ನು ಪಡೆದಿರುವುದರಿಂದ, ನಾವು 
ಖಂಡಗಳು , ಕೊಬ್ಬು, ನರಗಳು, ಅಸ್ಥಿ ಮೃ - ಹೆಬ್ಬೆರಳೊಂದಿದ್ದರೆ ಉಳಿದವುಗಳಲ್ಲಿ ಒಂದೇ 
ದ್ವಸ್ಥಿಗಳು ಹಾಗೂ ಬಹು ಸೂಕ್ಷ ಹಾಗೂ ಬೆರಳು, ಅಥವಾ ಅದರ ಮೊಟಕಾದರೂ 


ಹಸ್ತ ಸೌಭಾಗ್ಯ 
ಇದ್ದರೂ ಕೆಲಸ ಸಾಗಿಸಿಕೊಂಡು ಹೋಗ “ ಸ್ಪರ್ಶದಿಂದ ಅವುಗಳ ಬಗ್ಗೆ ಅನೇಕ ವಿಷಯ 
ಬಲ್ಲೆವು. . 

ಗಳನ್ನು ಸಂಗ್ರಹಿಸುತ್ತೇವೆ. ಕಾರಣ ಇಷ್ಟೇ 
ಇತರ ಬೆರಳುಗಳು ಬಲದಲ್ಲಿ ಒಂದೇ ತೆರ ಕೈಯ ಚರ್ಮ, ಶರೀರದ ಇತರ ಯಾವುದೇ 
ನಾಗಿಲ್ಲ, ಸಾಮಾನ್ಯವಾಗಿ ಮಧ್ಯದ ಬೆರಳು ಭಾಗದ ಚರ್ಮಕ್ಕಿಂತ ಭಿನ್ನವಾಗಿದೆ. ಬಹಳ 
ಬಹಳ ಬಲಶಾಲಿ , ನಂತರ ತೋರುಬೆರಳು , ಒರಟಾಗಿ ಕಂಡರೂ , ಅದು ಆಶ್ಚರ್ಯವೆನಿಸು 
ಅನಾಮಿಕ ( ನಾಲ್ಕನೆಯ ಬೆರಳು) ವನ್ನು ವಷ್ಟು ಸ್ಥಿತಿಸ್ಥಾಪಕತೆಯನ್ನೂ ನಂಬಲಾರ 
ಸಂಗೀತ ಹಾಗೂ ಟೈ ಪರೈಟಿಂಗ್ ಉಪಾಧ್ಯಾ ದಷ್ಟು ಸೂಕ್ಷ್ಮಗ್ರಾಹಕತೆಯನ್ನೂ ಹೊಂದಿದೆ. 
ಯರು, ಅದರ ಸಹಜ ಸ್ನಾಯು ನಿರ್ಬಲತೆಯ ನೀವು ಯಾವುದಾದರೂ ವಸ್ತುವನ್ನು ಬಿಗಿ 
ಕಾರಣದಿಂದ ಅಭ್ಯಾಸಕ್ಕೆ ಕನಿಷ್ಠ ಸಹಕಾರಿ ಯಾಗಿ ಹಿಡಿದಾಗ ಅಥವಾ ಹಿಂಡಿದಾಗ ನಿಮ್ಮ 
ಯೆಂದು ಪರಿಗಣಿಸಿದ್ದಾರೆ. ಕಿರಿಬೆರಳು ಎಲ್ಲ ಹಿಂಗೈಯ ಚರ್ಮ ಸಮಾರು ಅರ್ಧ ಇಂಚಿ 
ಬೆರಳುಗಳಿಗಿಂತ ದುರ್ಬಲವಾಗಿದೆ. ನಷ್ಟು ಹಿಗ್ಗುತ್ತದೆ, ಜತೆಯಲ್ಲಿಯೇ ಅಂಗೈಯ 

ಒಬ್ಬನ ಹಸ್ತದ ಗಾತ್ರದಮೇಲೆಅವನ ಹಿಡಿ ಭಾಗದ ಚರ್ಮ ಅಷ್ಟೇ ಕುಗ್ಗುತ್ತದೆ. ಅಂಗೈಯ 
ತದ ಬಿಗಿ ಆಗಲಿ, ಆತನ ಕೈಯ ಶೀಘ್ರತನ ದಪ್ಪ ಚರ್ಮದ ಒಳಭಾಗದಲ್ಲಿ ಒಂದು ವಿಧ 
ನಿದಾನ , ಪಟುತ್ವ ದಡ್ಡತನವೇ ಆಗಲಿ , ಅವ ವಾದ ಕೊಬ್ಬಿನ ಪದರವಿದೆ. ಈ ಕೊಬ್ಬು 
ಲಂಬಿಸಿಲ್ಲ . ಜೀವನೋಪಾಯಕ್ಕಾಗಿ ಬೆರಳುಗ ಹಸ್ತದ ರಕ್ತನಾಳಗಳನ್ನು ಮತ್ತು ಮಹತ್ವದ 
ಇನ್ನೇ ಅವಲಂಬಿಸಿರುವ ಸಂಗೀತಗಾರರು , ಶಸ್ತ್ರ ರಜ್ಜುಗಳನ್ನು ರಕ್ಷಿಸುತ್ತದೆ. ಹೀಗಾಗಿ ಬಿಗಿ 
ವೈದ್ಯರು, ಕಲೋಪಾಸಕರು ಹಾಗೂ ಕ್ರೀಡಾ ಯಾದ ಹಿಡಿತ, ಹಿಂಡುವಿಕೆ ಹಾಗು ಕೆರೆಯು 
ಪಟುಗಳ ಬೆರಳುಗಳಲ್ಲಿ ಅನೇಕ ವಿಧಗಳನ್ನು ವಿಕೆ ಮುಂತಾದ ಕಾರಗಳಿಂದ ಉಂಟಾಗುವ 
ಕಾಣುತ್ತೇವೆ. ಅವರಲ್ಲಿ ಕೆಲವರಿಗೆ ದಪ್ಪ ಬೆರ ಪ್ರಚಂಡ ಘರ್ಷಣೆಯು ಹಸ್ತದ ಹೊರಮೈಯ . 
ಭುಗಳೂ ಕೆಲವರಿಗೆ ಕೃಶ ಮತ್ತು ನೀಳವಾದ ಇಷ್ಟೆ ಪೀಡಿಸುತ್ತದೆ ಹೊರತು ಒಳಗಿನ 
ಬೆರಳುಗಳೂ ಕೆಲವರಿಗೆ ದೊಡ್ಡ ಮತ್ತೆ ಕೆಲವ ಸೂಕ್ಷಾಂಗಗಳು ಧಕ್ಕೆಗೊಳ್ಳುವುದಿಲ್ಲ. 
ರಿಗೆ ಚಿಕ್ಕ ಹಸ್ತಗಳೂ ಇವೆ. 

ಅಂಗೈ , ಅದರಲ್ಲಿಯೂ ಬೆರಳಿನ ತುದಿಗಳು 
ನಾವು ಬೆರಳುಗಳಿಗೆ ತರಬೇತಿ ಕೊಟ್ಟು ವಿಶೇಷ ಸೂಕ್ಷ್ಮಗ್ರಾಹಿ ನರತಂತುಗಳನ್ನು 
ಆಶ್ರಕರ ಕೆಲಸಗಳನ್ನು ಮಾಡಿಸಬಹುದು. ಹೊ೦ದಿವೆ. ಒಂದು ಅಂಚೆ ಚೀಟಿಗಿಂತಲೂ 
ಕುಶಲ ಪಿಯಾನೋ ಸಂಗೀತಗಾರನ ಧಾವಿ ಕಿರಿದಾದ ಬೆರಳಿನ ಚರ್ಮದ ಚೂರಿನಲ್ಲಿ 
ಸುವ ಬೆರಳುಗಳು ಸೆಕೆಂಡಿಗೆ ೧೨೦ ಸ್ವರಗಳನ್ನು ಕೊಟ್ಯಂತರ ನರಕೋಶಗಳಿರುತ್ತವೆ. ಚರದ 
ಹೊರಡಿಸುತ್ತವೆ. ಅನೇಕ ವರ್ಷಗಳ ಸತತ ಮೇಲ್ಬಾಗದಲ್ಲಿರುವ ಗೆರೆಗಳು ಮೊಡವೆಗಳಂಥ 
ಪ್ರಯತ್ನದಿಂದ, ಒಬ್ಬ ಸರ್ಕಸ್ ಆಟಗಾರನು ರಚನೆಗಳಾಗಿವೆ. ಈ ಮೊಡವೆಗಳಲ್ಲಿರುವ 
ಕೇವಲ ಹೆಬ್ಬೆರಳಿನ ಮೇಲೆ ತನ್ನ ಶರೀರವನ್ನು ಕೋಟ್ಯಂತರ ರಂಧ್ರಗಳೂ ನರಾಂತಗಳೂ 
ನಿಲ್ಲಿಸುವ ಸಾಹಸವನ್ನು ತೋರಿಸಬಲ್ಲ. ಕೇವಲ ನಾವು ಸ್ಪರ್ಶಿಸುವ ಯಾವುದೇ ಪದಾರ್ಥದ 
ಎರಡು ಬೆರಳುಗಳಿಂದ ಒಬ್ಬ ಕುಶಲ ವೈದ್ಯ ಉಷ್ಣತೆ ಹಾಗೂ ರಚನೆಯನ್ನು ಕೂಡಲೇ 
ಮಾನವ ಹೃದಯದಒಳಭಾಗದಲ್ಲಿ ಹೊಲಿಗೆಯ ಗೊತ್ತು ಹಚ್ಚುತ್ತವೆ. ( ಈ ಉಬ್ಬಿರುವ ಭಾಗ 
ಗಂಟುಗಳನ್ನು ಹಾಕಬಲ್ಲ. 

ಗಳಿಂದ ಉಂಟಾದ ಬೆರಳಿನ ಮಂಡಲದ ಗುರು 
ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ತುಗಳು, ಯಾವ ಇಬ್ಬರಲ್ಲಿಯೂ ಪರಸ್ಪರ 
ನಾವು ವಸ್ತುಗಳನ್ನು ಮುಟ್ಟಿ ಕೇವಲ ಅವುಗಳ ಹೊಲದಿರುವುದರಿಂದಲೇ , ಹೆಬ್ಬೆಟ್ಟಿನ ಗುರು 


೩೦ 

ಕಸ್ತೂರಿ, ಮೇ ೧೯೬೩ 
ತುಗಳಿಂದ ಅಪರಾಧಿಗಳ ಶೋಧನೆ ನಡೆಸಲು ಬಲು ಕ್ಲಿಷ್ಟವಾದ ನರಗಳ ಹಾಗೂ ಮಾಂಸ | 
ಸಹಾಯವಾಗಿದೆ.) 

ಖಂಡಗಳ ವಿಶೇಷ ವ್ಯವಸ್ಥೆಯುಳ್ಳ ಹಸ್ತಕ್ಕೆ 
ಮಾನವ ಹಸ್ತದ ಮಹತ್ತಮ ಸಹಜ ವೈರಿ ಗಾಯಗಳಿಂದ ಅಪಾಯ ಸಂಭವವುಂಟು. 
ಯೆಂದರೆ ಶೈತ್ಯ . ಏಕೆಂದರೆ ಬೆರಳುಗಳ ಬಹು ಔದ್ಯೋಗಿಕ ಅಪಘಾತಗಳಲ್ಲಿ , ಸುಮಾರು ಅಲ್ಲ 
ಭಾಗವು ರಕ್ತರಹಿತವಾದ ಕೀಲುಗಳಿಂದಲೇ ಕೂ ಹೆಚ್ಚಿಗೆ ಅಪಘಾತಗಳು, ' ಮಣಿಕಟ್ಟಿಗೆ, 
ಕೂಡಿದೆ; ರಕ್ತಪೂರಿತವಾದ ಮಾಂಸಖಂಡಗಳ ಬೆರಳುಗಳಿಗೆ ಹಾಗೂ ಹಸ್ತಗಳಿಗೆ ಸಂಭವಿಸಿರು 
ಗಿಂತ ಇವುಗಳಲ್ಲಿ ಶೈತ್ಯದಿಂದ ಬೇಗನೆ ಉಷ್ಣತೆ ಇವೆ. ನಾವು ಸ್ಪರ್ಶಿಸುವ ಪದಾರ್ಥಗಳ ಮೇಲೆ 
ಇಳಿದುಬಿಡುತ್ತದೆ. ನಿಮ್ಮ ಮುಖ ಬಿಸಿ ರಕ್ತ ವಿಷಾಣು ಜೀವಿಗಳು ಕಿಕ್ಕಿರಿದಿರುವುದರಿಂದ 
ಯಾವಾಗಲೂ ಹರಿಯುತ್ತಿರುವ ಮಾಂಸಖಂಡ ಹಸ್ತದ ಗಾಯಗಳ ಬಗ್ಗೆ ಅತ್ಯಂತ ಎಚ್ಚರಿಕೆ 
ಗಳಿಂದ ಕೂಡಿದೆ. ಆದ್ದರಿಂದ ಮುಖವನ್ನು ಶೀತ ವಹಿಸದಿದ್ದರೆ ಇವು ತೀರ ಅಪಾಯಕಾರಿಯಾಗಿ 
ದಿಂದ ರಕ್ಷಿಸಲು ಬೇಕಾಗುವ ಪದಾರ್ಥಗಳಿಂದ ಪರಿಮಿಸಬಹುದು. ಹಸ್ತದ ಒರಟು ಚರ್ಮ 
ಮರೆಮಾಡದೆಯೇ , ದಿನವೆಲ್ಲಾ ಹಿಮದಮೇಲೆ ಈ ವಿಷಾಣುಗಳಿಗೆ, ಪ್ರವೇಶವಿಲ್ಲದಂತೆ ನಿರ್ಬ೦ 
ಆಟವಾಡಬಹುದು. ಆದರೆ ನಿಮ್ಮ ಹಸ್ತವನ್ನು ಧಿಸುವ ರಕ್ಷಣಾ ಗೋಡೆಯಾಗಿದೆ. ಆದರೆ 
ಕೈಚೀಲ ( 

ಗ್ರೂಪ್ಸ್) ಗಳಿಂದ ಮುಚ್ಚಿಕೊ ಒ೦ದು ಕಡೆ ಗಾಯ ಅಥವಾ ರಂಧ್ರವಾಗಿ ವಿಷ 
ಇದೆ ಇದ್ದರೆ, ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕ್ರಿಮಿಗಳಿಗೆ ಪ್ರವೇಶ ದೊರೆತರೆ ರೋಗರಭಸ. 
ಬೆರಳುಗಳು ಮರಗಟ್ಟುತ್ತವೆ. ನಾವು ಬೆರ ದಿಂದ ಹರಡಬಹುದು 
ಇನ್ನೊ ಕೈಯನ್ನೂ ಮಡಿಸುವ ಈ ಕ್ರಿಯೆ 
ಸರಾಗವಾಗಿ ಆಗುವಂತೆ ದೇಹದ ಇತರ ಭಾಗದ , ಆದ್ದರಿಂದ ನಮ್ಮ ಹಸ್ತಗಳ ಬಗ್ಗೆ ಅತ್ಯಂತ 
ಕೀಲುಗಳ ಹಾಗೆ ಬೆರಳಿನ ಕೀಲುಗಳೂ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಕಲಿಯಲು, 
ವಿಧವಾದ ವರ್ಣರಹಿತವಾದ, ಅಂಟಿನಂತಿರುವ ಕೆಲಸ ಮಾಡಲು ಹಾಗೂ ಸಂಪರ್ಕ ಕಲ್ಪಿಸಲು 
ನುಣ್ಣನ್ನ ದ್ರವದಿಂದ ಆವರಿಸಿರುತ್ತವೆ. ಈ ಸಾಧನವಾದ ಅವುಗಳನ್ನು , ಮಾನವ ವಿಚಾರ 
ದ್ರವಕ್ಕೆ ಸೈನೋವಿಯಾ ( Synovia ) ಎನ್ನು ಗಳ ಮೂಲವಾಹನವೆಂದೂ ಪ್ರಾಣಿಗಳ ಗುಂಪಿ 
ತಾರೆ. ಈ ದ್ರವಕ್ಕೆ ಶೀತ ತಗುಲಿದರೆ ಅದು ನಿಂದ ಅವನನ್ನು ಬೇರೆಯಾಗಿಸುವುದರಲ್ಲಿ ಮೆದು 
ಗಟ್ಟಿಯಾಗುವುದರಿಂದ, ಬೆರಳುಗಳು ಕಡ್ಡಿ ಇನೊಡನೆ ಅದೂ ಸಮಭಾಗಿಯೆಂದೂ ಪರಿಗ 
ಯಂತೆ ಮೊರಟಾಗುತ್ತವೆ. 

ಣಿಸಬಹುದಾಗಿದೆ. 
By permission of “ Readers Digest ” Pleasantville , New York ( July 1962 ) 

ದೃಷ್ಟಿ ಭೇದ 
ನಾನು ಆನೆ' ಯನ್ನು ಮೊದಲ ಬಾರಿ ಕಂಡಾಗ ಎನ್ನುವುದನ್ನೇ ಕೆಲ ಮಂದಿ , 
' ಆನೆ', ನನ್ನನ್ನು ಮೊದಲ ಬಾರಿ ಕಂಡಾಗ ಎನ್ನುತ್ತಾರೆ, 
0 ವೇದ, ಗೀತೆ, ರಾಮಾಯಣಗಳ ಕುರಿತಾಗಿ ರಸವ ತಾಗಿ ಭಾಷಣ ಬಿಗಿ ಯುವ 
ಮಹನೀಯರ ಮನೆಯಲ್ಲಿ, ಅವರ ಪತ್ನಿ , ಪಾಪ, ಗಂಡನು ತರುವ ಅಡಿಗೆಯ 
ಸಾಮಗ್ರಿಗಾಗಿ ಕಾಯುತ್ತಿರುತ್ತಾಳೆ, 
4 “ಕೊಡುವ ಕೈ ಮೇಲೆ” – “ ಪಡೆದುಕೊಳ್ಳುವ ಕೈ ಕೆಳಗೆ ”, 'ಆದರೆ ಅದು 
ಕೂಡಾ ಕೆಲವೊಮ್ಮೆ ಬದಲಾಗುತ್ತದೆ, ನಶ್ಯ ಸ್ವೀಕರಿಸುವಾಗ, ಕೊಳ್ಳುವ ಕೈ 
ಮೇಲೆ ಕೊಡುವ ಕೈ ಕೆಳಗೆ, 

- ಬೈ ಪಾಡಿ ಚಂದ್ರಶೇಖರ ಜೈನ್ 


ಒಂದು ಜರ್ಮನ್ ಕಥೆ : 


ವಿಷದ 


- ವ್ಯಾಪಾರಿ 


TK 
KA0 


ರೂಪಾಂತರ : ದುಷ್ಯಂತ 


ಈ ಮಿಸ್ಟ್ ಎಂಡ್ ಡ್ರಗಿಸ್ಟ್ ' ಎಂದು ಮೇಲೆಲ್ಲ ಔಷಧ ಬಾಟಲಿಗಳು ತುಂಬಿದ್ದವು. 
ಬೋರ್ಡನ್ನು ಹಾಕಿದ್ದ ಒಂದು ಹಳೆಯ ಸಣ್ಣ ಕೋಣೆಯ ಮಧ್ಯದಲ್ಲಿ ಒಂದು ಚಿಕ್ಕ ಮೇಜು. 
ಅಂಗಡಿಯೊಳಗೆ ಅವನು ಪ್ರವೇಶಿಸಿ 

ಅದಕ್ಕೆ ಎದುರುಬದುರಾಗಿ, ಎರಡು ಕುರ್ಚಿ 
“ ನಾನೊಂದು ಸುದ್ದಿ ಕೇಳಿದ್ದೆ . ನಿಮ್ಮ ಗಳು . ಆ ಮೇಜಿನ ಮೇಲೆಯೇ ಹಲವಾರು 
ಹತ್ತಿರ _ ” 

ಔಷಧ ಸೀಸೆಗಳು , 
ಮುಂದೆ ಹೇಳುವ ಮುನ್ನ ಆಗಂತುಕನು ಆ ಸಕ್ಕರೆ, ಹಾಲು ಇತ್ಯಾದಿ ಸಿದ್ಧವಾಗಿತ್ತು . 
ದನಿ ಇಳಿಸಿ ಕೇಳಿದನು : 

ಆಗಂತುಕನನ್ನು ಕೂಡಗೊಳಿಸುತ್ತ , “ನೀವು. 
“ ನಿಮ್ಮ ಹತ್ತಿರ, ಯಾರಿಗೂ ಗೊತ್ತಾಗದ ಯಾರು ? ಎಲ್ಲಿ ಕೆಲಸಕ್ಕಿದ್ದೀರಿ ?” ಎಂದು 
ಹಾಗೂ ಪ್ರಾಣವನ್ನು ಹೀರಬಲ್ಲ ವಿಷವು ಮಾರ ? ಅಂಗಡಿಯವಕೇಳಿದನು . 
ಲಿಕ್ಕೆ ಸಿಗುತ್ತದಂತೆ ನಿಜವೆ ? ” 

* ಅವನ ದನಿಯಲ್ಲಿ ಒಂದು ಬಗೆಯ ಆತ್ಮೀ 
ಮಾಲಕನು ಆಗಂತುಕನನ್ನು ನೋಡಿದನು. ಯತೆ ಅನಿಸಿತಾದರೂ ಈ ವ್ಯಕ್ತಿಗೆ ಹೇಳ 
ಎತ್ತರವಾದ ಆಳು. ವಯಸ್ಸು ೩೫ ಇರಬಹು ಬೇಕೋ ಬೇಡವೋ ಎಂದು ಯೋಚಿಸುತ 
ದೇನೆ . ಆದರೆ ಮುಖವು ಆ ವಯೋಮಾನ ಆಗಂತುಕ ಅವನನ್ನು ನೋಡಿದನು . ತನಗಿಂತ 
ಕ್ಕಿಂತ ಹೆಚ್ಚೇ ಇಳಿತರವಾಗಿತ್ತು . ಕಣ್ಣುಗಳು ಕುಳ್ಳನೂ ವಯಸ್ಸಾದವನೂ ಜೀವನದಲ್ಲಿ 
ಕೆಂಪಾಗಿದ್ದು , ಯಾವಾಗಲೂ ಹೀಗೆಯೇ ಎಂಬ ಕಷ್ಟ - ಸುಖಗಳನ್ನು ಸಾಕಷ್ಟು ಕ೦ಡು ಅದ 
ಭಾವನೆ ಬರುವಂತಿದ್ದಿತು. 

ರಿಂದ ಮಾಗಿದ ಮನಸ್ಸುಳ್ಳವನೂ ಆಗಿ ಆತನು 
- “ ಒಳಗೇ ಬನ್ನಿರಿ, ನಾನೀಗ ಚಹ ತೆಗೆದುಕೊ ತೋರಿದನು. ಏನಿದ್ದರೂ ಹೆಸರುದೆಸೆ ಹೇಳದೇ 
ಳ್ಳುವವನಿದ್ದೆ. ಅಲ್ಲಿಯೇ ಮಾತನಾಡುವಾ" ಇಂಥ ಔಷಧವನ್ನು ಕೊಡಲಾರ ಎಂದು 
ಎನ್ನು , ಅಂಗಡಿಯ ಹೊರಬಾಗಿಲನ್ನು ಅರ್ಧ ಕೊಂಡು, 
ಮುಚ್ಚಿ ಅವನನ್ನು ಒಳಗೆ ಕರೆದೊಯ್ದ ನು . . “ ನಾನು ನೇವಿ ಯಲ್ಲಿ ಇದ್ದೇನೆ” ಎಂದು 
- ಆ ಕೋಣೆಯು ಅ೦ಗಡಿಯ ಹೊರಗಿ ಹೇಳಿ ತನ್ನ ಗುರುತಿನ ಚೀಟಿಯನ್ನು ಕೊಟ್ಟನು. 
ನದಕ್ಕಿಂತ ಚಿಕ್ಕದು. ಅಲ್ಲಿಯ ಶೆಟ್ಟುಗಳ “ ಸರಿ , ಇನ್ನು ಹೇಳಿ, ಈ ಔಷಧ ಯಾರಿಗಾಗಿ ? 


ಕಸ್ತೂರಿ, ಮೇ ೧೯೬೩ 
ಅಂಥ ಪ್ರಸಂಗವೇನು ಬಂದಿದೆ ? " 

ಬಹಳವಾದರೆ ತನ್ನಿ೦ದ ಹೆಚ್ಚು ಹಣ ಸುಲಿಯ 
“ ಅದನ್ನೆಲ್ಲ ಹೇಳಬೇಕೇನು ? ನೀವುಬೇಡಿ ಬಹುದು. ಯಾರಿಗೂ ಗೊತ್ತಾಗದಂತೆ ವಿಷ. 
ದಷ್ಟು ಹಣ ಕೊಟ್ಟರೆ ಸಾಲದೆ ? 

ಪ್ರಯೋಗ ಮಾಡುವರೆ ಅದು ಅನಿವಾರವೇ 
* ಹಾಗಲ್ಲ, ಇಂಥ ಕೆಲಸದಲ್ಲಿ ಪಾಲುಗಾರ ಎಂದು ಮಾತ್ರ ಎಣಿಕೆ ಹಾಕಿದ್ದ . ಅದಕ್ಕಾಗಿ 
ನಾಗಲು ನನಗೂ ಒ೦ದು ನೈತಿಕ ಧೈಶ್ಯ ಹೆಚ್ಚು ಹಣವನ್ನು ತಂದೂ ಇದ್ದ . ಆದರೆ ಈತ 
ಬೇಕಲ್ಲ. ಹೇಳಿರಿ, ” 

ತನ್ನ ಮೇಲೆಯೇ ತಿರುಗಿಬಿದ್ದನಲ್ಲ ! ಆ ಅಧಿ 
“ ಆಗಲಿ, ಅದು ನನ್ನ ಹೆಂಡತಿಗಾಗಿ ಬೇಕಾ ಕಾರಿಯ ತಲೆ ತಿರುಗಿತು. ಕೂಡಲೇ ಪಿಸ್ತೂ 
ಗಿದೆ.” 

ಲನ್ನು ಹೊರತೆಗೆದ. 
“ ಸರಿ , ಕಾರಣ ? " 

ಆಗ ಆ ಕೆಮಿಸ್ಸನು ವಿಶೇಷ ಗಾಬರಿಯಾ 
“ ಯಾಕೆಂದರೆ ಆಕೆ ನಮ್ಮ ನೆರೆಮನೆಯಲ್ಲಿ ದಂತೆತೋರಗೊಡದೆ - “ ನನ್ನನ್ನು ಗುಂಡಿಕ್ಕಿದರೆ 
ರುವ ” ಎಂಬುದಾಗಿ ಅವನು ತನ್ನ ನಿಲ್ದಾರದ ಏನೂ ಪ್ರಯೋಜನವಿಲ್ಲ. ಈ ವಿಷದಿಂದ ಪಾ 
ಹಿನ್ನೆಲೆಯ ಕತೆಯನ್ನು ಹೇಳತೊಡಗಿದಾಗ, ರಾಗಿ ಮತ್ತೆ ಬದುಕುವುದು ಬೇಡವಾಗಿದ್ದರೆ, 
ಇತ್ತ ಕೆಮಿಸ್ಟನು, ಒಳಗಿದ್ದ ಇನ್ನೊ೦ದು ಖಾಲಿ ನನ್ನನ್ನು ಕೊಲ್ಲಿರಿ. ಇಲ್ಲಿ ರುವನೂರಾರು ಔಷಧ 
ಕಪ್ಪುಬಸಿಯನ್ನು ಹೊರತೆಗೆದು ಚಹವನ್ನು ಸಿದ್ದ ಬಾಟಲಿಗಳಲ್ಲಿ ಆ ಪ್ರತ್ಯೇಷಧ ಯಾವುದೆಂದು 
ಗೊಳಿಸಿ, ಒಂದು ಕಪ್ಪನ್ನು ಆಗಂತುಕನ ಮುಂದೆ ನೀವುಹೇಗೆ ತಾನೆ ಕಂಡುಹಿಡಿಯುವಿರಿ? ಯಾಕೆ 
ಸರಿಸಿದ, ಚಹ ಕುಡಿಯುವಾಗಲೂ ಅವನ ಕತೆ ನಾನು ಹೇಳುವುದು ನಿಜವೆನಿಸುವುದಿಲ್ಲವೆ ? ಬಿಡಿ 
ಮುಂದುವರಿದು ಮುಗಿಯಿತು. 

ಹಾಗಿದ್ದರೆ, ಇನ್ನೊಂದು ಮೂರು ತಾಸು ತಡೆ 
“ ಸರಿ , ನಾನು ವಿಷವನ್ನು ಮಾರುವುದು ನಿಜ , ಯಿರಿ. ವಿಷವು ಕ್ರಮೇಣ ನಿಮ್ಮ ಮೈ ಯನ್ನು 
ಅದಕ್ಕಾಗಿ ನಾನು ಹಣ ತೆಗೊಳ್ಳುವುದಿಲ್ಲ. ಆವರಿಸತೊಡಗಿದಾಗ ಗೊತ್ತಾಗುತ್ತದೆ.” 
ಯಾರೊಬ್ಬರಕೊಲೆಯು ಸಮರ್ಥನೀಯವೆಂದು “ಎಲ್ಲಿದೆ ಆ ಪ್ರತ್ಯೇಷಧ, ಏನು ಅದರ ಬೆಲೆ ? ” 
ಕ ೦ ಡು ಬ೦ ದ ರೆ ನಾನು ಪುಕ್ಕಟೆಯಾಗಿಯೇ “ ಹೆಚ್ಚಲ್ಲ. ೫೦೦ ರೂಪಾಯಿ ಮಾತ್ರ ! ನಿಮ್ಮ 
ಕೊಟ್ಟುಬಿಡುತ್ತೇನೆ. ಹೀಗೆ ನಾನು ತುಂಬಾ ಜೀವದ ಬೆಲೆ ಅದಕ್ಕೂ ಹೆಚ್ಚು ಎಂಬುದನ್ನು 
ಜನ ಕೊಲೆಗಾರರಿಗೆ ನೆರವಾಗಿದ್ದೇನೆ.” ಬಲ್ಲೆ . ಕೊಲೆಯಾಗುವುದನ್ನು ತಪ್ಪಿಸಿದೆ ಎಂಬ 

“ ಹೀಗೊ ? ಬಹಳ ಒಳ್ಳೆಯದಾಯಿತು. ಒಣ ಸಮಾಧಾನದಿಂದ ನನಗೇನು ಪ್ರಯೋ 
ನನಗೂ ಕೊಟ್ಟುಬಿಡುವಿರಾ ? ಹೋಗುವೆ. ” ಜನ ? ನಾನು ಹೇಳಿಕೇಳಿ ವ್ಯಾಪಾರಸ್ಥ , ಹಣ. 
“ ನಿಮಗೆ ಈಗಾಗಲೇ ಕೊಟ್ಟಾಗಿದೆ.” ಸಂಪಾದಿಸುವುದೇ ನನ್ನ ಉದ್ಯೋಗ ಅಲ್ಲವೆ ? " 
“ ಯಾವಾಗ ? " | 

- ತಾನು ಆ ಕ್ಷಣಕ್ಕೆ ಒಪ್ಪದೇ ಅನ್ಯ ಗತಿಯಿಲ್ಲ 
“ನೀವು ಚಹ ಕುಡಿಯುವಾಗ! ನಿಮ್ಮ ಕತೆ ಎಂದು ಆ ಅಧಿಕಾರಿಗೆತೋಚಿತು . ಪಿಸ್ತೂಲನ್ನು 
ಕೇಳುವಾಗ ನೀವೀ ಕೊಲೆಯಾಗಲಿಕ್ಕೆ ಯೋ - ಒಳಗಿರಿಸಿ, ತನ್ನ ಪಾಕಿ ಟಿನಿಂದ ಹಣವನ್ನು 
ಗರು ಎಂದು ನನಗೆ ಕ೦ಡಿತು ! ಇದೀಗ ಹೇಳಿ ಎಣಿಸಿ ಮೇಜಿನ ಮೇಲೆ ಇಟ್ಟ . ಚಿ೦ತೆಯಿಲ್ಲ. 
ದಂತೆ ಪುಕ್ಕಟೆಯಾಗೇ ಕೊಟ್ಟಿದ್ದೇನೆ. ಹಾಂ ! ಈ ಆ ಪ್ರತ್‌ ಷಧಿ ಮೊದಲು ದೊರೆಯಲಿ, ಆ 
ವಿಷದ ಪ್ರತ್ಯೇಷಧವೂ ಬೇಕಾದರೆ ನನ್ನಲ್ಲುಂಟು. ಮೇಲೆ ಒಂದು ಕೈ ನೋಡುತ್ತೇನೆ, ಎಂದು 
ಅದಕ್ಕಾಗಿ ಮಾತ್ರ ಹಣ ತಗೊಳ್ಳುತ್ತೇನೆ.” ಕೊಂಡನು. 

ಆ ಅಧಿಕಾರಿಯ ಮುಖ ವಿವರವಾಯಿತು. ಆದರೆ ಆ ' ಹೇಳಿಕೇಳಿ' ವ್ಯಾಪಾರಿ ಹಣ 
ಎಂಥ ಮೋಸ! ಇವನು ಹೇಳಿಕೇಳಿ ವ್ಯಾಪಾರಿ ತೆಗೆದುಕೊಳ್ಳುವುದಕ್ಕೆ ಆತುರವನ್ನು ತೋರಿ 


೩೩ 


ವಿಷದ ವ್ಯಾಪಾರಿ 
ಸದೆ - ಚಿ೦ತೆಯಿಲ್ಲ, ನಾನು ನಿಮಗೆ ಪ್ರತಿ ಅತ್ಯಂತ ತಪ್ತನಾದ ಆ ಅಧಿಕಾರಿಯು 
ಷಧಿಯನ್ನು ಕೊಡುವುದಕ್ಕೆ ಮುಂಚೆ ಇನ್ನೊ೦ದು ಕೆಮಿಸ್ಟನನ್ನು ದುರುಗುಟ್ಟಿ ನೋಡಿದ. 
ಕೆಲಸವಾಗಬೇಕಲ್ಲ ? ನೀವು ಬರೆದು ಕೊಡ “ವಿಚಾರ ಮಾಡಿ. ನಿಮಗೆ ಇನ್ನೊಬ್ಬರ 
ಬೇಕು.” 

ಜೀವ ತೆಗೆಯುವುದು ಹೆಚ್ಚ , ನಿಮ್ಮ ಸ್ವಂತದ 
“ ಏನನ್ನು ?” 

ಜೀವವನ್ನು ಉಳಿಸಿಕೊಳ್ಳುವುದು ಹೆಚೋ ? 

ಇನ್ನು ನೀವುಕೊಡುವ ೫೦೦ ರೂ . ಗಳಿಗೆ ನನ್ನ 
“ ಏನಿಲ್ಲ. ಒಂದು ಸಣ್ಣ ಹೇಳಿಕೆ. ಅದೇ ... ಪ್ರಾಣವನ್ನು ತೆರಲೆ ? ಹಣ ಕೊಟ್ಟ ಮಾತ್ರಕ್ಕೆ 
ನೀವು ನಿಮ್ಮ ಹೆಂಡತಿಯನ್ನು ವಿಷದ ಸಹಾಯ ನನ್ನ ಜೀವ ನಿಮ್ಮ ಕೈ ಕೆಳಗಿನದಾದೀತೆ ? ಯಾರ 
ದಿಂದ ಯಾರಿಗೂ ಗೊತ್ತಾಗದಂತೆ ಕೊಲೆ ಜೀವವನ್ನೇ ಆಗಲಿ ತೆಗೆಯುವುದಕ್ಕೆ ನಿಮಗೆ 
ಮಾಡಬೇಕೆಂದು ಮಾಡಿದ್ದೀರಿ ಎಂಬ ಮಾತು . ನಮಗೆ ಏನಧಿಕಾರವಿದೆ ಹೇಳಿರಿ ? ಹೂಂ 
... ಅಷ್ಟು ಬರೆದುಕೊಟ್ಟರೆ ಸಾಕು , ಇದು ಬೇಗ ಬರೆದು ಕೊಡಿರಿ. ನಾನೇನು ಹೆಚ್ಚು ವೇಳೆ 
ತಗೋ , ಕಾಗದ, ಪೆನ್ನು , ಗಾಬರಿಯಾಗಬೇಡಿ. ತಗೊಳ್ಳುವುದಿಲ್ಲ. ನಮ್ಮ ಅಂಗಡಿಯ ಎದುರಿಗೆ 
ನಾನಾಗಿ ನಿಮಗೆ ಯಾವ ಅನ್ಯಾಯವನ್ನೂ ಪೋಸ್ಟಿನ ಡಬ್ಬಿ ಇದೆಯಲ್ಲ, ಅದರಲ್ಲಿ ಹಾಕಿ 
ಮಾಡುವುದಿಲ್ಲ. ಸಿ . ಆರ್ . ಡಿ. ಖಾತೆಯಲ್ಲಿ ದವನೇ ಬಂದುಬಿಡುತ್ತೇನೆ. ಹಾಂ , ಇನ್ನೊ೦ದು 
ನನ್ನ ಒಬ್ಬ ಮಿತ್ರನಿದ್ದಾನೆ. ನೀವು ಆ ಹೇಳಿಕೆ ವಿಷಯ , ಅದೇನು ಕರಾರಲ್ಲ . ವಿಷಾರಿಯ 
ಬರೆದುಕೊಟ್ಟಿರೆಂದರೆ, ಅವನಿಗೆ ಅದನ್ನು ಪೋಸ್ಟ್ ಅಗತ್ಯವಿದ್ದ : ಮ್ಮ ಸ್ನೇಹಿತರಾದರೂ ಸಿಕ್ಕರೆ 
ಮೂಲಕ ಕಳಿಸಿಕೊಡುತ್ತೇನೆ. ನೀವೇನಾದರೂ ಅವರಿಗೂ ನನ್ನ ಅಂಗಡಿಯ ವಿಷಯ ಹೇಳು 
ನನ್ನ ಕೊಲೆಗೈದದ್ದಾದರೆ, ಪುರಾವೆಯೆಂದು ಆ ವಿರಾ ? ನನ್ನ ಸಲುವಾಗಿ ಪ್ರಚಾರ ಮಾಡಬೇ 
ಕಾಗದ ಅವನ ಬಳಿ ಇರುತ್ತದೆ.” 

ಕೆಂದೇನಲ್ಲ..." 


"" 111 ( /?ref / 11 


/ 


skanda 


ಪುಸ್ತಕ ಪ್ರಪಂಚ 
ಬ್ರಿಟಿಶ್ ಮಜಿಯನ್ನಿನಲ್ಲಿ ಎಷ್ಟು ಪುಸ್ತಕಗಳಿವೆಯೆಂಬುದು ನಿಶ್ಚಿತವಾಗಿ 
ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಸುಮಾರು ೫೦ ಲಕ್ಷ ಪುಸ್ತಕಗಳಿರ ಬಹುದೆಂದು ಅ೦ 
ದಾಜು ಮಾಡಲಾಗಿದೆ. ಹಾಗೂ ಆ ಪುಸ್ತಕಗಳ ೩ ೬ ಕಪಾಟುಗಳನ್ನು ಸಾಲಾಗಿ 
ಇಟ್ಟರೆ ಸುಮಾರು ೬೦ ಮೈಲು ಉದ್ದವಾಗಬಹುದು , ಲ್ಯಾಬ್ರೆರಿಯಲ್ಲಿಯ ಪುಸ್ತಕ 
ಗಳಸೂಚೀ ಪತ್ರ ತಯಾರುಮಾಡಲು ೧೯೩೧ ರಿಂದ ೨೩ ವರ್ಷ ಹಿಂದೇಸವನೆ ದುಡಿದ 
ನಂತರ ಅವರಿಗೆ, ತಮ್ಮ ಕೆಲಸ ಪೂರ್ಣ ವ ಜ ಸ ಲು ಕನಿಷ್ಠ ೫೨ ವರ್ಷಗಳಾದರೂ 
ಬೇಕೆಂದು ತಿಳಿಯಿತು. ಇ೦ದು ಅಲ್ಲಿ ನಡೆಯುತ್ತಿರುವ ಕಾರ್ಯನೋಡಿದರೆ, 
ಸೂ ಕೀತತ್ರ ತಯಾರಿಸುವ ಕಾರ್ಯ ೨೦೩೬ ರಲ್ಲಿ ಮುಗಿಯಬಹುದು . ಆ ವರೆಗೆ 
ಪುಸ್ತಕಗಳ ಕಪಾಟುಗಳನ್ನು ಸಾಲಾಗಿ ಇಟ್ಟರೆ ಆಗುವ ಉದ್ದ ೭೦ ಮೈಲುಗಳ 
ವರೆಗೆ ಆಗ ಬಹುದು . 

– ಯುನೆಸ್ಕೋ 
81 - 5 


ವ 


ವಿಚಿತ್ರ ಪ್ರೇಮ 


ಕನ್ನಡ ದ ಕ ಥಾ ಬ್ರಹ್ಮನ ಲೇಖನಿಯಿಂದ ಪ್ರೇಯಸಿಯಾಗಿದ್ದಳು. ಅದೆಷ್ಟೋ ವರ್ಷ , ಕೈ .. 
ವಿದೇಶಿ ಮಹಾಪುರು ಷನ ಜೀವನವನ್ನಾ - ಹಿಡಿದ ಗಂಡು ಗಂಡಸೇ ಅಲ್ಲ, ಚದುರನಾದ ಈ 
ಧರಿಸಿದ ಹೃದ್ಯ ಉದಾತ್ತ ಕಥೆ 

ಜಾಣನೇ ತನ್ನ ಗಂಡ ಎಂಬಂತೆ, ಇವನೊಡನೆ 
ವರ್ತಿಸಿ ಇವನ ಬಾಳನ್ನು ಬೆಳಗಿದ್ದಳು, ಜೀವನ 
ವನ್ನು ಸುಖದಿಂದ ತುಂಬಿದ್ದಳು. ಹಲವು ವರ್ಷ 
ಹೀಗೆ ನಡೆದು ಒಂದು ದಿನ ಆ ಒಲವನ್ನು 
ತೋರದೆ ನಿಂತಳು. ವಾಲ್ವೇರ್ ತು೦ಬ ದುಃಖ 
ಪಟ್ಟ ನು ; ಜೀವನದ ಊರೆ ತಪ್ಪಿದಂತೆ ದಿಕ್ಕು 
ಗೆಟ್ಟನು; ಒಲ್ಲದ ಹೆಣ್ಣಿನ ಬಳಿ ನಿಲ್ಲುವ ಅವಿ - 
ವೇಕಕ್ಕೆ ಮನಸ್ಸು ಒಪ್ಪಲಿಲ್ಲವಾಗಿ ಅವಳನ್ನು 

ಬಿಟ್ಟು ದೂರ ಸರಿದನು. 
ಶ್ರೀನಿವಾಸ 

ಸ್ವಲ್ಪದರಲ್ಲೇ ಅವನಿಗೆ ನಲ್ಲೆಯಾಗಿದ್ದ ವಳ 

ಈ ಅಸಡ್ಡಯ ಕಾರಣ ತಿಳಿಯಿತು. ತರುಣ 
ಬ್ರಿನ್ಸ್ ರಾಷ್ಟ್ರದ ಮಹನೀಯ ಸಾಹಿತಿ ಓರ್ವ , ಸೆಯಿ೦ಟ್ ಲ್ಯಾಂಬರ್ಟ್ ಎಂಬಾತ, 

ವಾಲ್ವೇರ್ ರಾಷ್ಟ್ರದ ಮುಖ್ಯ ನಗರ ಪ್ರಭುವಿಯ ಸ್ನೇಹಿತನಾಗಿ ಬಂದಿದ್ದನು. ಚೆಲುವೆ 
ವಾದ ಪ್ಯಾರಿಸ್ಸಿನಲ್ಲಿ ಒಂದು ಸಂಜೆ ಒ೦ದು ಆ ಚೆಲುವನನ್ನು ವರಿಸಿದ್ದಳು ತನ್ನನ್ನು ತೊರೆ 
ವಿನೋದಕೂಟದಲ್ಲಿ ಭಾಗವಹಿಸುತ್ತಿದ್ದ ವೇಳೆ, ದಿದ್ದಳು. 
ಬೇಹಿನವನೊಬ್ಬ ಅವನಿಗೆ ಮುಟ್ಟಿಸಲು ಏನೋ ಸೆಯಿ೦ಟ್ ಲ್ಯಾಂಬರ್ಟ್ ತರುಣ ; ಸ್ಪುರ 
ಸುದ್ದಿ ತಂದಿದ್ದಾನೆ ಎಂದು ಸೇವಕರು ಹೇಳಿ ದೂಪಿ, ತಾನು ತರುಣನೂ ಅಲ್ಲ ; ಸ್ಪುರದ್ರೂ 
ದರು. ವಾಲ್ವೇರ್ ಬಾಗಿಲಿಗೆ ಹೋಗಿ ಸುದ್ದಿ ಪಿಯೂ ಅಲ್ಲ. ಪ್ರಭುವಿ ಅವನ ರೂಪವನ್ನು 
ಏನೆಂದು ವಿಚಾರಿಸಿದನು. ಬೇಹಿನವನು, “ ಚಾಟ - ಮೆಚ್ಚಿ ಇವನ ಕುರೂಪವನ್ನು ಒಲ್ಲೆ ಎಂದದ್ದು 
ಲೈಟ್ ಮಹಾಪ್ರಭು 
ಸುದ್ದಿ ಕಳುಹಿದ್ದಾರೆ. 
ಅವರ , ದೇವಿ ಮಹಾ 
ಪ್ರಭುವಿಯವರಿಗೆ ನಿನ್ನೆ 
ಹೆರಿಗೆ ಆಯಿತು. ಅವರು. 
ತುಂಬಾ ಅಪಾಯದ 
ಸ್ಥಿತಿಇಲ್ಲಿ ಇದ್ದಾರೆ, 
ತಮ್ಮನ್ನು ನೋಡಬಯ 
ಸುತ್ತಾರೆ, ಎ೦ಧು ತಮ 
ಗೆ ತಿಳಿಸಹೇಳಿದ್ದಾರೆ, ” 
ಎ೦ದನು . 

ವಾಲ್ವೇರ್ ಎದೆ ಜ 
ಗೈ೦ದಿತು. ಚಾಟಲೈಟ್ 
ಪ್ರಭುವಿ ಎರಡು ವರ್ಷ 
ಗಳ ಹಿಂದೆ ಇವನ 


ವಿಚಿತ್ರ ಪ್ರೇಮ 

* ೩೫ 
ಆಶ್ಚರ್ಯ ವಲ್ಲ. ಆದರೆ ಅವಳು ಒಂದು ದಿನ ಮಾತನ್ನು ಆಡಿದ್ದಳು. ಇದನ್ನು ಬೆರೆ, ಅದನ್ನು 
ಇ ವ ನೆ . ನೂ , ರೂಪವಂತನಾಗಿರಲಿಲ್ಲವಲ್ಲ . ' ಬರೆ, ಎ೦ದು ಇವನಿಗೆ ಪ್ರೇರಣೆ ಮಾಡಿದ್ದಳು; 
ಆಗಲೂ ತಾನು ಕುರೂಪಿಯೇ . ರೂಪವಂತ ಬರೆದಾಗ ಆ ಬರಹವನ್ನು ಎಲ್ಲರಿಗಿಂತ ಮೊದಲು 
ತರುಣರು, ಪ್ರಭುಗಳು, ಎಷ್ಟೋ ಜನ ಇದ್ದರು. ಕೇಳಿ ಈ ಮಾತು ಸೇರಿಸು, ಆ ಮಾತು ಬಿಡು , 
ಇವಳು ತನ್ನನ್ನು ವರಿಸಿದಳೇಕೆ ? ಒಲಿಸಿದ ಎ೦ದು ಜಾಣಾಗಿ ಸೂಚಿಸಿದ್ದಳು . ಇವನು ನಡೆಸ 
ಲೇಕೆ ? ನಲಿಸಿದಳೆ ಕೆ ? ವರಿಸಿ, ಒಲಿಸಿ, ನಲಿಸಿ ಬಯಸಿದ ಭೌತಶಾಸ್ತ್ರ ಪ್ರಯೋಗಗಳಿಗಾಗಿ ಅರ 
ಹಲವು ವರುಷದ ದಿನ ಜೊತೆಗೆ ಬಾಳಿ ತಟ್ಟನೆ ಮನೆಯಲ್ಲಿ ಒಂದು ಪ್ರಯೋಗಶಾಲೆಯನ್ನು 
ಹಾಗೆ ತೊರೆದಳೇಕೆ ? 

ಒದಗಿಸಿದ್ದಳು. ಅದರಲ್ಲಿ ಇವನೊಂದಿಗೆ ತಾನೂ 
- ಆಗ ಅಷ್ಟು ನಿಷ್ಕರುಣೆಯಿಂದ ತನ್ನನ್ನು ಪ್ರಯೋಗಗಳನ್ನು ನಡೆಸಿದ್ದಳು. ಕೆಲವು ವೇಳೆ 
ನೋಯಿಸಿದ ಕಟುಕ ನಡೆಯ ಹೆಣ್ಣು ಈಗ ಇವನಿಗೆ ತೋರದ ಸಂಗತಿಗಳನ್ನು ತಾನು ಕಂಡು 
ತನ್ನನ್ನು ನೋಡಬಯಸುತ್ತಾಳೆ.ಹೋಗುವುದೆ? ಹಿಡಿದಿದ್ದಳು. ಇವರಿಬ್ಬರ ಜೀವನ ಬರಿಯ 
ಅವಳ ಗಂಡ ಅಲ್ಲೇ ಇರುತ್ತಾನೆ; ಅವನನ್ನು ಒಡಲ ಒಲವಿನದಾಗಿರಲಿಲ್ಲ. ಎರಡು ಮೈಯಲ್ಲಿ 
ಕಾಣುವುದೇ ? ಸೆಯಿ೦ಟ್ ಲ್ಯಾಂಬರ್ಟ್ ನಿಂತ ಆತನ ಎ೦ಬ೦ತೆ ಒ೦ದು ಜೀವನವಾಗಿ 
ಕೂಡ ಅಲ್ಲಿದ್ದರೂ ಇರಬಹುದು. ಅವನನ್ನೂ ಬೆರೆತೆ ನಡೆದಿತ್ತು . 
ಕಾಣುವುದೇ ? ಹೋದಮೇಲೆ ಇವರೆಲ್ಲರನ್ನೂ ಚಾಟಲೈಟ್ ಅರಮನೆಯನ್ನು ಸೇರಿದಾಗ 
ಮಾತನಾಡಿಸಬೇಕು, ಆ ಗಂಡನಿಗೆ, ಈ ನಲ್ಲ ಪ್ರಭು ಇವನನ್ನು ಎದುರುಗೊ೦ಡನು. ತುಂಬ 
ನಿಗೆ , ಬಾಡಿದ ನಲುಮೆಯ ಆ ಸಾಯುತ್ತಿರುವ ಇಷ್ಟನಾದ ಮಿತ್ರ ಎಂಬಂತೆ ಇವನನ್ನು ಬರ 
ನಲ್ಲೆಗೆ ಯಾವ ಮಾತುಗಳನ್ನು ಹೇಳುವುದು ? ಮಾಡಿಕೊಂಡು, ಪ್ರಭುವಿ ತೀರ ನಿತ್ರಾಣವಾಗಿ 

ಈ ಎಲ್ಲ ಯೋಚನೆ ಕ್ಷಣದಲ್ಲಿ ಮಿಂಚಿನ ದ್ದಾರೆ; ಉಳಿಯುವಂತಿಲ್ಲ, ಆದ್ದರಿಂದ ನಿಮ್ಮನ್ನು 
ವೇಗದಿಂದ ಮನಸ್ಸಿನಲ್ಲಿ ಹರಿದು ವಾಲ್ವೇರ್ ನೋಡಬಯಸಿದರು. ಆದ್ದರಿಂದಲೇ ನಾನು 
`ಬೇಹಿನವನಿಗೆ, “ ಸುದ್ದಿ ತಂದು ಉಪಕಾರ ಹೇಳಿ ಕಳುಹಿದೆ, " ಎಂದನು. ಅವನ ಮಾತಿ 
ಮಾಡಿದೆ. ನೀನು ಹಿಂತಿರುಗು. ಪ್ರಭುಗಳಿಗೆ ನಲ್ಲಿ , ಇವನು ನನ್ನ ಹೆಂಡಿರನ್ನು ನನ್ನಿ೦ದ ಕಸಿದ. 
ನನ್ನ ನಮಸ್ಕಾರ ತಿಳಿಸು. ನಾನು ನಿನ್ನ ಹಿಂದೆ- ದುಷ್ಟ , ಎಂಬ ಭಾವನೆಯ ಲವ ಇರಲಿಲ್ಲ, ದೇಶ 
ಯೇ ಬರುತ್ತಿದ್ದೇನೆ ಎಂದು ವಿಜ್ಞಾಪಿಸು,” ಇರಲಿಲ್ಲ. ತೀರ ಪತಿವ್ರತೆಯಾದ ಹೆಂಡತಿ ತೀರ 
ಎಂದನು. 

ಶುದ್ದ ಮನಸ್ಸಿನ ಒಬ್ಬ ಹತ್ತಿರದ ಬಂಧುವನ್ನು 
ವಿನೋದಕೂಟಕ್ಕೆ ಮತ್ತೆ ಹೋಗಿ ಸತ್ಯ ನೋಡಬಯಸಿದ್ದರೆ ಒಬ್ಬ ಗಂಡ ಹೇಗೆ ನಡೆಯ 
ರ್ತರ ಅನುಮತಿ ಪಡೆದು ತನ್ನ ನಿ ವಾ ಸ ಕ್ಕೆ ಬಹುದೊ ಅಂಥ ನಡೆ ಪ್ರಭುವಿನಲ್ಲಿ ಕಂಡಿತು . 
ಹೋದವನೆ ವಾಲ್ವೇರ್ ಆದಷ್ಟು ಬೇಗನೆ ಸಿದ್ದ . ವಾಲ್ವೇರ್ ಬಹು ತೆರನ ಜೀವನವನ್ನು 
ನಾಗಿ ಚಾಟಲೈಟ್ ದುರ್ಗವನ್ನು ಕುರಿತು ನೋಡಿದ್ದ ಜಾಣ. ತಾನು ಬಹು ತೆರನ ಬಾ 
ಪ್ರಯಾಣ ಮಾಡಿದನು. 

- ಇನ್ನು ಬಾಳಿದ್ದನು. ಮಾನವರ ವರ್ತನ ಅವ 
- ದಾರಿ ಹೋಗುತ್ತೆ ಅವನು ಆ ಪ್ರೇಯಸಿಯ ನಿಗೆ ಅಪರೂಪವಾಗಿ ಕಾಣುವುದು ಅಪರೂಪ. 
ಜೊತೆಯ ಜೀವನದ ನೆನಪನ್ನು ಮೆಲುಕುಹಾಕಿ ತನ್ನ ಪ್ರೇಯಸಿ ಪ್ರಭುವಿಯ ಪತಿಯಾದ ಈ 
ದನು. ಪ್ರಭುವಿ ಇವನಿಗೆ ಜೀವ ತಣಿಸಿದನಲ್ಲಿ ಪ್ರಭು ಈ ವೇಳೆ ತೋರಿಸಿದ ಸಮಾಧಾನ 
ಮಾತ್ರ ಆಗಿರಲಿಲ್ಲ . ಇವನ ಮಾತನ್ನು ಕೇಳಿ ವಾಲೈರಿಗೆ ತೀರ ಒ೦ದು ಸೋಜಿಗವಾಗಿ 
ಕೇಳಿ ಮೆಚ್ಚಿದ್ದಳು; ಮಾತಿಗೆ ಸರಿಯಾಗಿ ಜಾಣ - ಕ೦ಡಿತು. 


ಕಸೂರಿ, ಮೇ ೧೯೬೩ 
ಒಳಗೆ ಹೋದರೆ ಇವನು ನಿರೀಕ್ಷಿಸಿದ್ದಂತೆ “ ಅದನ್ನು ಹೇಳಲೂ ಸಂಕೋಚವೇ .” 
ಸಯಿ೦ಟ್ ಲ್ಯಾಂಬರ್ಟ್ ಕ೦ಡನು. ಪ್ರಭು “ ನನಗೆ ಆಕೆ ಉತ್ತರವಾಗಿ ಜೀವ ಸಾವ 
ಚಾಟಲೈಟ್ ಲ್ಯಾಂಬರ್ಟಿಗೆ, “ ಹಿರಿಯರು ದಯ ಇಲ್ಲ, ಸಾಯುವ ಚೆಲುವು ಸಾಯದ ಚೆಲುವಿಗೆ 
ಮಾಡಿಸಿದ್ದಾರೆ, ಸಮಯ ತಿಳಿದು ಒಳಗೆ ಕರೆದು ಮುತ್ತು ಕೊಡುತ್ತಿದೆ ಎನ್ನುತಿ ದ ರು . ಅದನ್ನು 
ಕೊ೦ಡು ಹೊ - ಗು ರಾ ?” ಎಂದನು. ಹೇಳಿದರೆ ? ” 
ಸೆಯಿಂಟ್ ಲ್ಯಾಂಬರ್ಟ್ ಮುಂದಕ್ಕೆ ಬಂದನು. “ಹೌದು. ತನ್ನ ನನ್ನ ಚೆಲುವು ಜೇಡಿಮ 
ವಾಲ್ವೇರ್ ತನಗಿಂತ ತುಂಬ ಹಿರಿಯ ಎನ್ನು ವು ಣ್ಣಿನ ಚೆಲುವು, ನಿಮ್ಮ ಚೆಲುವು ಅಮರ ಚೇತ 
ದನ್ನು ಸ್ಪಷ್ಟ ಪಡಿಸುವ ರೀತಿ ಬಾಗಿ ನಮಸ್ಕಾರ ನದ ಚೆಲುವು, ಎನ್ನುವುದು ಅವರ ಕ್ರಮ.” 
ಮಾಡಿದನು. 

“ ಆದರೂ ಆ ಚೆಲುವು ಈ ಚೆಲುವನ್ನು 
ವಾಲ್ವೇರ್ ಯುಕ್ತ ರೀತಿಯಲ್ಲಿ ಪ್ರತಿ ನಮ ಬಿಟ್ಟಿತು.” 
ಸ್ಕಾರ ಮಾಡಿ ಅವನ ಕೈಯನ್ನು ಹಿಡಿದನು. “ “ ಮರ್ತ್ಯಕ್ಕೆ ಮರ್ತ್ಯ ಹೇಗೊ ಹಾಗೆ ಅ 
“ ಸೌಖ್ಯವೇ ” ಎಂದನು . ಉತ್ತರ ನಿರೀಕ್ಷಿಸದೆ ಮರ್ತ್ಯ ಜೋಡಿ ಅಲ್ಲ. ನಾನು ನಿನ್ನ ಜೊತೆ 
ಪ್ರಭುವಿಯ ಸ್ಥಿತಿ ಹೇಗೆ, ಎಂದು ಕೇಳಿದನು. ಯಾಗಬಹುದು. ನಾನು ವಾಲ್ವೇರ್ ಜೋಡಿ 

ಇವರ ಮಧ್ಯೆ ಈ ವಿನಯಾರ್ಥ ನಡೆಯುತ್ತಿ ಅಲ್ಲ' ಎನ್ನುವರು.” 
ರುವಲ್ಲಿ ಪ್ರಭು ಹೊರಗೆ ಸಾಗಿದ್ದನು. ಸೆಯಿಂಟ್ ವಾಲ್ವೇರ್ ಏನೂ ಪ್ರತಿ ಹೇಳಲಿಲ್ಲ . ಪ್ರಭುವಿ 
ಲ್ಯಾಂಬರ್ಟ್, “ ಪ್ರಭುವಿ ಉಳಿಯುವ ಆಸ ತನ್ನ ವಿಷಯಕ್ಕೆ ಹೇಳಿದ ಎಲ್ಲ ಮಾತೂ ಅವಳ 
ಇಲ್ಲ. ಆದ್ದರಿಂದಲೇ ನಿಮ್ಮನ್ನು ನೋಡಬಯ ಮನಸ್ಸಿನ ದಿಟವಾದ ಚಿ೦ತೆ ಎಂದು ಅವನು 
ಸಿದ್ದು ," ಎಂದನು. 

ಬಲ್ಲನು. ಪ್ರಭುವಿ ಚೆಲುವೆ. ಆದರೆ ಅಷ್ಟೇ 
ವಾಲ್ವೇರ್, “ ನಾನು ಯಮರಾಯ ಅಲ್ಲ ?” ಚತುರೆ ; ಜೊತೆಗೆ ಅಷ್ಟೂ ಅಷ್ಟು ಧೀರೆ, ಪುಣ್ಯ 
ಎಂದು ಹೇಳಿ ನಕ್ಕನು. 

ನಂತರ ಮಗಳಾಗಿ ಹುಟ್ಟಿ , ಪುಣ್ಯವಂತನನ್ನು 
- ಸೆಯಿಂಟ್ ಲ್ಯಾಂಬರ್ಟ್, “ ಪ್ರಭುವಿ ಮದುವೆಯಾಗಿದ್ದಳು. ಗಂಡನಿಗೆ ಅವಳಿಗೆ 
ನಿಮ್ಮನ್ನು ಕುರಿತು ನೀವೇ ಹೇಳಿಕೊಳ್ಳುವ ಈ ವಯಸ್ಸಿನಲ್ಲಿ ಹೆಚ್ಚಿನ ಅಂತರ. ಇವರ ಸಮಾಜ 
ಮಾತನ್ನು ನೆನೆಸಿಕೊಂಡರು. ನೀವು ಹೇಳಿ ದಲ್ಲಿ ಈ ಸಂದರ್ಭದಲ್ಲಿ ಹೆಂಡತಿ ತನ್ನಿಷ್ಟದ ಪರ 
ದೈ೦ದು ಆಕೆ ಹಿಂದೆ ನನಗೆ ಹೇಳಿದ್ದ ಒಂದು ಪುರುಷನೊಂದಿಗೆ ಸಲಿಗೆ ಬೆಳಸುವುದು ಅನಪ 
ಮಾತನ್ನು ನಾವಿಬ್ಬರೂ ನೆನೆಸಿಕೊಂಡವು,” ರಾಧ , ಜನ ಕಂಡಂತೆ ಅವಿವೇಕವಾಗಿ ನಡೆಯ 
ಎಂದನು. 

ಬಾರದು ಅಷ್ಟೆ . ತಾನೆ ಕಂಡಂತೆ ಅವಳು ತನ್ನ 
“ ಏನು ಹೇಳಿದ್ದರು ?" 

ಗಂಡನಿಗೆ ಪ್ರೀತಿ ತೋರುತ್ತಾ ಅವನ ಪ್ರೀತಿ 
“ಹೇಳಲು ಸಂಕೋಚವಾಗುತ್ತದೆ.” ಯನ್ನು ಉಳಿಸಿಕೊಂಡಿದ್ದಳು. ಹೀಗಿರುತ್ತ 
“ ಸಂಕೋಚವೇಕೆ ? ಆಕೆ ನನಗೆ ಮುತ್ತಿ ತನ್ನನ್ನು ಒಲಿದು ಕೂಡಿದ್ದ ಇವನನ್ನು ಬಿಟ್ಟು 
ಕ್ಕಿದ ಒಮ್ಮೊಮ್ಮೆಯೂ ಜೀವ ಸಾವಿಗೆ ಮುತ್ತು ಈಗ ಸೆಯಿ೦ಟ್ ಲ್ಯಾಂಬರ್ಟಿಗೆ ಒಲಿದಿದ್ದಳು. 
ಕೊಡುತ್ತಿದೆ ಎಂದೇ ನನಗೆ ತೋರುತ್ತಿತ್ತು . ಈಗಲೂ ಗಂಡನ ಪ್ರೀತಿಯನ್ನು ಉಳಿಸಿಕೊಂಡಿ 
ಅದನ್ನು ನಾನು ಅವರಿಗೆ ಹೇಳುತ್ತಿದ್ದೆ . ಆ ದ್ದಳು. ಸತ್ಯವಾಗಿಯೂ ಅವಳು ಎಷ್ಟು ಚೆಲು 
ಮಾತನ್ನು ಆಡಿದ ? ” 

ವೆಯೋ ಅಷ್ಟೂ ಚತುರೆ , ಅಷ್ಟೂ ಧೀರೆ. 
“ಹೌದು. ” 

ಆಯಿತು; ತನ್ನನ್ನು ಬಿಟ್ಟು ವರ್ಷದ ಮೇಲೆ 
“ ಮತ್ತೇನು ಹೇಳಿದರು ? ” 

ಆಗುತ್ತ ಬಂದಿದೆ ತೆರೆದಿದ್ದ ತನ್ನನ್ನು ಈಗ 


| 


| 


೩೭ 


ವಿಚಿತ್ರ ಪ್ರೇಮ 
ಮರಳಿ ಬಳಿಗೆ ಕರೆದಿರುವಳೆಕೆ ? 

ಎ೦ದಳು . 
ವಾಲ್ವೇರ್ ಈ ಯೋಚನೆ ಮಾಡುತ್ತಾ ಕುಳಿ “ನೀನು ತಿಳಿದಿರುವಷ್ಟು ದೊಡ್ಡ ವಸ್ತು 
ತಿರುವಲ್ಲಿ ಸೆಯಿ೦ಟ್ ಲ್ಯಾಂಬರ್ಟ್ ಪ್ರಭು ಅಲ್ಲ ನಾನು. ಈ ಮುಖ ಎಷ್ಟು ಕುರೂಪ ಈ 
ವಿಯ ಕೋಣೆಯ ಬಾಗಿಲಿಗೆ ಹೋಗಿ ಚೆ ಟಿಗೆ, ಮನ ಅಷ್ಟು ವಿರೂಪ, ಬುದ್ದಿ ಒಂದಿಷ್ಟು 
“ದೇವಿಯರು ಎಚ್ಚೆತ್ತಾಗ ವಾಲ್ವೇರ್ ಮಹಾ ಚುರುಕು. ಆದರೆ ಅಷ್ಟರಿಂದ ಶುಭವೆಲ್ಲಾ ಸಿದ್ದಿ 
ಶಯರು ಬಂದಿದ್ದಾರೆಂದು ತಿಳಿಸು,” ಎಂದು ಸುವುದಿಲ್ಲ. ” 
ಹೇಳಿದನು . 

“ ಸರಿ . ಮುಖವೂ ಕುರೂಪು, ಮನವೂ 
ಪ್ರಭುವಿ ಎಚ್ಚರವಾಗಿಯೇ ಇದ್ದಳು, ಇವನ ವಿರೂಪು, ಬುದ್ದಿಯೂ ಮೊದ್ದು. ಇದು 
ಮಾತು ತಿಳಿದು, ಕ್ಷೀಣವಾದ ಸ್ವರದಲ್ಲಿ ಅತ್ಯಂತ ಲೋಕದ ಜನ , ಅದೃಷ್ಟಹೀನ ಈ ಲೋಕದಲ್ಲಿ 
ಸಂತೋಷವನ್ನು ಸೂಚಿಸಿ, “ ಬಂದರೆ ? ಒಡನೆ ನಿನ್ನ೦ಥ ಜನ ಬೆಳಕಿನ ಕಂಭ.” 
ಬರಹೇಳು,” ಎಂದು ದನಿಯೆತ್ತಿ ಹೇಳಿದಳು. “ ಆಯಿತು, ಈ ಹೊತ್ತು ನಿನಗೆ ಹೇಗಿದೆ ? ” 

ಚೇ ಟಿ ಬೇರೆಯಾಗಿ ಏನನ್ನೂ ಹೇಳಲಿಲ್ಲ. “ ಇನ್ನು , ಹೀಗೆ ಹಾಗೆ ಎನ್ನುವ ಮಾತಿಗೆ 
ಸೆಯಿಂಟ್ ಲ್ಯಾಂಬರ್ಟ್ ವಾಲ್ಟರ್ ಬಳಿ ಹೊತ್ತಿಲ್ಲ. ನೀನು ಬಂದೀಯಾ ಎಂಬ ನಿರೀಕ್ಷೆ 
ಬಂದು ಪ್ರಭುವಿಯ ಅಪೇಕ್ಷೆಯನ್ನು ತಿಳಿಸಿ ಯಲ್ಲಿ ಉಸಿರು ಒಂದು ದಿನ ಉಳಿದಿತ್ತು . ಇನ್ನು 
ದನು, ವಾಲ್ವೇರ್‌ ಒಳಕ್ಕೆ ಹೋದನು . ಅದರ ಕೆಲಸ ಮುಗಿಯಿತು. ” 
* ಪ್ರಭುವಿ ಮಲಗಿದ್ದ ಮಂಚದ ಬಳಿ ಇವನು “ ಛ, ಹೀಗೆ ಧೈರ್ಯ ಕೆಡುವುದುಂಟೇ ? " 
ಹೋಗುತ್ತಿದ್ದಂತೆಯೇ ಪ್ರಭುವಿ ತನ್ನ ಕಣ್ಣುಗ “ ಇಲ್ಲ ; ಧೈರ್ಯದ ಮಾತಲ್ಲ . ಸೆಯಿಂಟ್ 
ಳಿಂದ ಆದರವನ್ನು ಉಕ್ಕಳಿಸುತ್ತಾ , “ ಬಂದೆಯಾ ಲ್ಯಾಂಬರ್ಟ್ ಮುಖದಂತೆ ಮುಖವುಳ್ಳ ಒ೦ದು 
ಫ್ರಾಂಕಾಯ ', ಬೇಸರದಿ೦ದ ಬರಲಾರೆಯೆಂ ಮಗುವಿಗೆ ತಾಯಿ ಆಗೋಣ ಎಂದು ತೋರಿತು . 
ದೀಯೋ ಎಂದು ನನಗೆ ತುಸು ಭಯ ಇತ್ತು ,” ಮಗುವನ್ನು ಹೆತ್ತೆ . ಅದು ಸತ್ತು ಹೋಯಿತು. 
ಎನ್ನುತ್ತಾ ತನ್ನ ಎರಡು ಕೈಯನ್ನೂ ಅವನು ಇಷ್ಟು ದಿನ ಬಂಜೆಯಾಗಿದ್ದವಳು ಈ ವಯಸ್ಸಿ 
ಚಾಚಿದಳು. 

ನಲ್ಲಿ ತಾಯಿ ಪದವಿಯನ್ನು ಬಯಸಿದ್ದು ತಪ್ಪಾ 
ವಾಲ್ವೇರ್ ಅವಳ ಕ್ಷೀಣ ಸ್ವರವನ್ನು ಕೇಳಿ ಯಿತು. ಬಾಳು ನನಗೆ ಮರಣದಂಡನೆ ವಿಧಿ 
ಮರುಗಿದನು. ಕಂಚಿನಂಥ ಧ್ವನಿ; ಮಿಂಚುವ ಸಿದೆ ; ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ.” 
ಕಣ್ಣು ; ವಿಭ್ರಮದ ಹುಬ್ಬು ; ನಗೆ ತುಂಬಿದ ಪ್ರಭುವಿಯ ಈ ಮಾತನ್ನು ಕೇಳುತ್ತಿದ್ದ 
ತುಟಿ; ಪುಟನೆಗೆಯುವ ವ್ಯಕ್ತಿತ್ವ ; ಇದು ಅವನ ವಾಲ್ವೇರಿಗೆ ಅವಳು ತೀರ ಸತ್ಯವನ್ನು ನುಡಿಯು 
ಮನಸ್ಸಿನ ಪ್ರಭುವಿಯ ಚಿತ್ರ . ಆ ಚೇತನ ತ್ತಿದ್ದಾಳೆ ಎಂದು ನಿಶ್ಚಯ ಆಯಿತು. ಚೆಲು 
ಈಗ ಹೀಗೆ! ಹತ್ತಿರ ಹೋಗಿ ಕೈಗಳಿಗೆ ವಿಲ್ಲದ ಮನೆಯಲ್ಲಿ ನಿಂತ ಚೆಲುವ ಚೇತನಕ್ಕಾಗಿ 
ಮುತ್ತಿಕ್ಕಿ " ನೀನು ಹೇಳಿ ಕಳುಹಿದರೆ ನಾನು ಅವಳು ಇವನಿಗೆ ಹದಿನಾಲ್ಕು ವರ್ಷ ಆನಂದ 
ಬಾರದೆ ಇದ್ದೇನೆ?” ಎಂದನು. ಪ್ರಭುವಿ ಮಂಚದ ನೀಡಿದ್ದಳು ; ಇವನ ಜೀವನದಲ್ಲಿ ಆಹ್ಲಾದದ 
ಪಕ್ಕದ ಕುರ್ಚಿಯನ್ನು ತೋರಿ ಸನ್ನೆ ಮಾಡಿ ಹೊಳೆ ಹರಿಸಿದ್ದಳು. ಇವಳ ಚೇತನಕ್ಕೆ ಮುಚ್ಚು 
ದಳು. ಅವನು ಅದರ ಮೇಲೆಕುಳಿತನು. ಮರೆ, ಕಪಟ, ಕುಟಿಲ, ವಂಚನೆ, ತಂತ್ರ , 

ಪ್ರಭುವಿ, “ ಅದೂ ನನಗೆತೋಚಿತು , ನಿನ್ನ ಇಂಥ ದೋಷಗಳ ಸಂಪರ್ಕವೇ ಇಲ್ಲ . “ ಈ 
ಉನ್ನತ ಚೇತನಕ್ಕೆ ಲೋಕದ ಕ್ಷುದ್ರ ಮನೋ ಜೀವ ಎಷ್ಟು ಹಿರಿದು ಎಂದು ತಾನು ಕೂಡ 
ಧರ್ಮಕ್ಕೆ ಎಷ್ಟು ದೂರ, ನಾನು ಕಾಣೆನೇ ?” ಕಾಣದೆ ಹೋದೆ,” ಎಂದು ವಾಲೇರಿಗೆ 


೩೮ 

ಕಸರಿ, ಮೇ ೧೯೬೩ 
ತೋರಿತು. ಅವಳು ತನ್ನನ್ನು ಬಿಟ್ಟುಸೆಯಿ೦ಟ್ ಇಕೊ ' ' ಎ೦ದರು ; ಕೈ ಮೇಲೆ ಕೈ ಕಾಕಿದರು. 
ಲ್ಯಾಂಬರ್ಟನ್ನು ವರಿಸಿದಳೆಂಬಕೊಧದ ಅವ ನಾನು, 'ಒಪ್ಪುವಷ್ಟು ಸುಲಭವೇ ಇದನ್ನು ನಡೆ 
ಶೇಷ ಅವನ ಚೇತನದ ಒಳಪಾಯದಲ್ಲಿ ಅಲ್ಪಸುವುದು ?' ಎಂದೆನು. ಪ್ರಭು, ' ಸುಲಭವಲ್ಲ. 
ಸ್ವಲ್ಪ ಅದೆಷ್ಟು ಅಡಗಿತ್ತೋ , ಅದು ತಟ್ಟನೆ ದಿರ ಹುದು, ಆದರೆ ನಡೆಸುತ್ತೇನೆ,' ಎಂದು 
ಉದುರಿ ಬಿತ್ತು . ಅವನ ಮನಸ್ಸು ಹಗುರ ಮತ್ತೆ ಕೈ ಮೇಲೆ ಕೈ ಹಾಕಿದರು.' 
ಆಯ್ತು . 

“ ಇದನ್ನು ನೀನು ನನಗೆ ಎಂದೂ ಹೇಳಲಿಲ್ಲ 
ಇವಳು ತನ್ನನ್ನು ಒಲಿದಿದ್ದ ಹೆಣ್ಣು ಎನ್ನು ವಲ್ದಾ !” 
ವುದನ್ನು ಅವನ ಚೇತನ ಮರೆಯಿತು. ಬರಿಯ “ ನಿನು ಅವರ ಮಾತನ್ನು ಎತ್ತಲಿಲ್ಲ . ನಾನು 
' ಒ೦ದು ಹೆಣ್ಣು , ಚೆಲುವ ಚೆದುರ ಧೀರ ಚೇತನ, ಅದನ್ನು ಹೇಳಹೋಗಲಿಲ್ಲ." - 
ಹರೆಯ ಮುಗಿಯದೆ ಸಾವಿನ ಬಾಗಿಲನ್ನು “ನೀನು ಅಸಾಧಾರಣ ಮಹಿಳೆಯೆಂದು ನಾನು 
ಸಾರಿದೆ, ಎ೦ಬ ಮರುಕ ಅಷ್ಟೆ ' ಅವನ ಮನ ಎಂದೂ ಬಲ್ಲೆ . ಆದರೆ ಎಷ್ಟು ಅಸಾಧಾರಣ 
ಸ್ಪನ್ನು ತುಂಬಿ ತು . 

ಎನ್ನು ವುದನ್ನು ಈ ಕ್ಷಣದವರೆಗೆ ತಿಳಿದಿರಲಿಲ್ಲ . 
ಕ್ಷಣ ಬಿಟ್ಟು ಅವನು, “ ನಿನ್ನನ್ನು ಈ ಸ್ಥಿತಿ ಅಷ್ಟೇ ದಿಟವಾಗಿ ನಿನ್ನ ಪ್ರಭು ಎಂಥ ಅಸಾಧಾ 
ಯಲ್ಲಿ ನೋಡುವ ಪಾಡಿಗೆ ನನ್ನ ಸ್ನೇಕೆ ಬರ ರಣ ಗಂಡು ಎನ್ನುವುದನ್ನೂ ತಿಳಿದಿರಲಿಲ್ಲ. " , 
ಮಾಡಿದೆ ? ” ಎ೦ದನು. 

- “ ಅವರು ತೀರ ಅಸಾಧಾರಣ ಮನುಷ್ಯರು. 
* ಕಣ್ಣು ಮುಚ್ಚುವ ಮುನ್ನ ನನ್ನ ಜೀವನ ವರುಷದ ದಿನ ಜೊತೆಗೆ ಬಾಳಿ ತಮ್ಮ ದಳದೊ೦ 
ವನ್ನು ತಣಿಸಿದ್ದ ನಿಮ್ಮ ಮೂವರನ್ನೂ ಒಟ್ಟಿಗೆ ದಿಗೆ ಪ್ರವಾಸ ಹೋಗಬೇಕಾಗುತ್ತದೆ ಎಂದು 
ನೋಡೋಣಎಂದು.” 

ಕ ೦ ಡಾ ಗ , ತಾವೆ ಒ೦ದು ದಿನ ನಿನಗೆ 
“ ನಿನಗೆ ಎನ್ನಿಸಿತು ಸರಿ. ಆ ಮೂವರ ವಾಲ್ವೇರ್ ಎಂದರೆ ತುಂಬ ಪ್ರೀತಿ, ಬಂದು 
ಮಾತನ್ನು ಯೋಚಿಸಿದೆಯಾ ? " - 

ನಮ್ಮ ಅರಮನೆಯಲ್ಲಿ ಅತಿಥಿಯಾಗಿ ರು ಎಂದು 
“ಯೋಚಿಸಿದೆ. ನೀನು ಬುದ್ದಿಯ ಖಂಡ, ಹೇಳಿ ಕಳಿಸೋಣವೇ , ಎಂದರು . ಆ ಮಾತಿನ 
ನಿನಗೆ ಇದರಿಂದ ಪೋಟು ಕೋಟಲೆ ಇಲ್ಲ. ಮೇಲೆಯೇ ನಾವು ನಿನ್ನನ್ನು ಆಹ್ವಾನಿಸಿದ್ದು ; 
ಸೆಯಿ೦ಟ್ ಲ್ಯಾಂಬರ್ಟ್ ಹಸುಳೆಯಂಥ ನೀನು ಇಲ್ಲಿಗೆ ಬಂದು ನಿಂತದ್ದು , ತಿ೦ಗಳ ದಿನ 
ಮನುಷ್ಯ . ನನ್ನ ಇಷ್ಟ ಅವನಿಗೆ ಇಷ್ಟ , ಅವನ್ನ ನಿನ್ನ ಸತ್ಯ ರ್ತರಾಗಿ ನಡೆದು ಅವರು ದಳದೊಡನೆ 
ಮನಸ್ಸಿನಲ್ಲಿ ಸ್ವಾರ್ಥ ಇಲ್ಲ. ನನ್ನ ಪ್ರಭು ಹೋದರು . ನಾನು ಗಂಡನನ್ನು ವಂಚಿಸಿದ 
ಉದಾರ ಚೇತನರು . ಮದುವೆಯಾದ ದಿನ ಕುಲಟೆಯಲ್ಲಿ ಅವರು ಪತ್ನಿಯ ದುರ್ವತ್ರನ 
ನನಗೆ ಅವರು ಹೇಳಿದರು : ' ಹೆಂಡಿರಾದವಳು ವನ್ನು ಅಸಹಾಯರಾಗಿ ಸಹಿಸಿಕೊಂಡ ಪತಿ 
ಬಂದಿಯೆಂದು ನಾನು ತಿಳಿದಿಲ್ಲ . ಗಂಡ ಹೆಂಡಿರ ಅಲ್ಲ.” 
ಸಂಬಂಧದಲ್ಲಿ ಇವನಲ್ಲಿ ಸರಿ ಎನ್ನು ವ ನಡತೆ ಅವರನ್ನು ಕುರಿತ ಈ ಮಾತೆಲ್ಲಾ ನನಗೆ 
ಅವಳಲ್ಲಿಯೂ ಸರಿ : ಇದು ನಮ್ಮ ಅಜ್ಜಿ ಹೇಳು ಹೊಸತು ಎಂದರೆ ಹೊಸತು . ಈಗ ನನಗೆ 
ತಿದ್ದ ಒಂದು ಸೂತ್ರ. ಇದು ನನಗೆ ಒಪ್ಪಿಗೆ,' ಕಾಣುತ್ತಿದೆ,' ಗಳಿಗೆಯ ಹಿಂದೆ ನಾನು ಇಲ್ಲಿಗೆ - 
ಎಂದರು. ನಾನು , 'ಸತ್ರ ನ್ಯಾಯ ಎಂದು ಬಂದಾಗ ಅವರು ನನ್ನನ್ನು ಅಷ್ಟು ನಿಷ್ಕಲ್ಮಷ 
ಕಾಣುತ್ತದೆ. ಹೆಣ್ಣು ಹೇಳಿದ್ದು ಹೆಣ್ಣಿಗೆ ಬೇರೆ ವಾಗಿ ಬರಮಾಡಿಕೊಂಡದ್ದು ಹೇಗೆ, ಒಳಕೋಣೆ 
ಹೇಗೆ ಕಂಡೀತು ? ಆದರೆ ಗಂಡು ಇದನ್ನು ಒಪ್ಪ ಯಲ್ಲಿ ಸೆಂಟ್ ಲ್ಯಾಂಬರ್ಟ್ ಕುಳಿತಿದ್ದದ್ದು 
ಬಹುದೇ ?' ಎಂದೆನು. ಪ್ರಭು, ' ಒಪ್ಪಿದ್ದೇನೆ, ಹೇಗೆ ಎನ್ನು ವುದು.” 


ನಿಟಿ ತ್ರ ಪ್ರೇಮ . 
“ ಹೌದು, ನನ್ನ ಪ್ರಭು ಸಣ್ಣ ಮನಸ್ಸಿನ ಪ್ರಭುವಿ ಮತ್ತೆ ಎರಡು ಕೈಯನ್ನೂ 
ಮನುಷ್ಯನಾಗಿದ್ದರೆ ನನ್ನ ಜೀವನದ ರೀತಿ ಬೇರೆ ವಾರ್‌ಎಡೆಗೆ ಚಾಚಿದಳು . ಅವನ್ನು ಮತ್ತೆ 
ಯಾಗುತ್ತಿರಲಿಲ್ಲ, ಆದರೆ ನಾನು ಈ ಮನೆಯಲ್ಲಿ ಅವಕ್ಕೆ ಮುತ್ತಿಕ್ಕಿದನು. ಅವನ್ನು ಕಣ್ಣಿಗೆ ಒತ್ತಿ 
ಇರುತ್ತಿರಲಿಲ್ಲ.” 

- ಕೊಂಡನು... ಪ್ರಭುವಿ ಅಕ್ಕರೆಯಿಂದ ಅವನ 
* ಇರುತ್ತಿರಲಿಲ್ಲ ?” 

ಬತ್ತಿದ ಕೆನ್ನೆಗಳನ್ನು ಸವರಿದಳು. 
“ ಅವರು ನನ್ನನ್ನು ಹೊರಕ್ಕೆ ಅಟ್ಟುತ್ತಿದ್ದರು ಅವಳ ಅಕ್ಕರೆ ವಾಲ್ವೇರಿಗೆ ಕನಿಕರದ ಹೊನ 
ಎಂದಲ್ಲ ; ಅದಕ್ಕೂ ಮೊದಲು ನಾನು ಹೊರಕ್ಕೆ ಲಾಗಿ ಕಂಡಿತು. ಅವನು ಎದ್ದು ಕೋಣೆಯಿಂದ 
ನಡೆಯುತ್ತಿದ್ದೆ .” 

ಹೊರಗೆ ನಡೆದನು. ಪ್ರಭುವಿಯ ಮಾತು ಅವನ 
” “ ನಾನು, ಇದನ್ನು ನಂಬಬಲ್ಲೆ .” ಬುದ್ದಿಗೆ ಪ್ಲೇಟೋ ತನ್ನ .. ಆದರ್ಶ ರಾಷ್ಟ್ರದ - 

ನನಗೆ ಇದು ಸಂತೋಷ, ಮಾನವ ಜಾತಿಯ ಹಿರಿಯರಿಗೆ ಆರೋಪಿಸಿದ ಶ್ರೀ ವಿಷಯಕ 
ಸೀ ಮಾನವಿ , ನಾಯ ಜಾತಿಯ ಹೆಣ್ಣಲ್ಲ. ಮನೋಧರ್ಮವನ್ನು ನೆನಪಿಗೆ ತಂದಿತು. 
ಅವಳ ಸಲುವಾಗಿ ಪುರುಷರು ನಾಯಿಗಳಂತೆ 
ಕಚ್ಚಾಡು ವುದು ತರ ಅಲ್ಲ. ನೀನು ಒಮ್ಮೆ ಆ ರಾತ್ರಿ ಪ್ರಭುವಿ ತೀರಿಕೊಂಡಳು. 
ಹೇಳಿದ ಮಾತು ನನಗೆ ನೆನಪಿದೆ. ಎಲ್ಲ ಹೆಣ್ಣಿಗೆ ಮೊದಲೇ ಸುದ್ದಿ ಕಳುಹಿ ಬೆಳಗಿನ ವೇಳೆಗೆ - 
ಎಲ್ಲ ಗಂಡಿಗೆ ನೆನಪಿರಬೇಕು, ಇದ್ದರೆ ಬದುಕು ಹತ್ತಿರದ ಬಂಧುಗಳು - ಬಂದು ಸೇರಿದ್ದರು. 
ಬಹು ಚೆನ್ನ ಆದೀತು. ” 

- ಅ೦ದು ಅವಳ ದೇಹವನ್ನು ಮಣ್ಣು ಮಾಡುವು 
“ ಯಾವ ಮಾತು ಎನ್ನುತ್ತೀಯೆ?” ದೆಂದು ಏರ್ಪಾಡಾಯಿತು. ವಾಲ್ವೇರ್ ಅವಳ 
“ಒಲಿಯದ್ದು ನನಗೆ ಹೆಣ್ಣಲ್ಲ... ನಲಿಸದ್ದು ಅಂತಿಮ ಯಾತ್ರೆ ಅರಮನೆಯಿಂದ ಹೊರಡು 
ನಿನಗೆ ಗ೦ಡಲ್ಲ .” 

ವವರೆಗೆ - - ಪ್ರಭುವಿನೊಂದಿಗೆ ಸೆಯಿ೦ಟ್ 
“ ದಿಟ.” 

ಲ್ಯಾಂಬರ್ಟಿನೊಂದಿಗೆ ನಿಂತಿದ್ದನು. ಅದು 
“ ನನ್ನ ಉಸಿರು ಕುಗ್ಗುತ್ತಿದೆ. ನಾಳೆ ಬೆಳಗಿಗೆ ಹೊರಟ ಒಡನೆ ತಾನು ಪ್ಯಾರಿಸ್ ಕಡೆಗೆ 
ಮುನ್ನ ಇದರ ಕೆಲಸ ಮುಗಿಯುತ್ತದೆ. ಈ ದಿನ - ಪ್ರಯಾಣ ಮಾಡಿದನು . 
ಇರುವುದಾದರೆ ಇದ್ದು ಹೋಗು." 

ಹೊರಡುವ ಮುನ್ನ ಅವನು ಪ್ರಭುವಿಗೆ, 
. “ ಇರುತ್ತೇನೆ.” 

* ಪ್ರಭುವಿ ನೀವು ಅದೆಂಥ ಅಸಾಧಾರಣ 
“ ನಾನು ಬೇಗನೆ ತೀರಿಕೊಳ್ಳುತ್ತಿದ್ದೇನೆ ಎಂದು ಉದಾರಚೆತನರು ಎನ್ನುವುದನ್ನು ನನಗೆ ತಿಳಿಸಿ - 
ನನಗೆ ವ್ಯಥೆ ಇಲ್ಲ. ಹೆಣ್ಣು ಜೀವ ಬಯಸಬಹು ದರು ,” ಎ೦ದನು. - 
* ದಾದ ಒಳಿತನ್ನೆಲ್ಲ ನಾನು ಸವಿದು ಆಯಿತು.” ಪ್ರಭು, “ ಆಕೆ ಜಾಣೆ. ಈ ಉದಾರ ಎನ್ನು 
“ಹೌದೆ? ” 

ವುದು ಬರಿಯ ಸಭ್ಯ ವರ್ತನೆ. ಆಕೆ ನನ್ನನ್ನೂ 
* ಅಲ್ಲವೆ ? ನನ್ನ ಪ್ರಭು ನನಗೆ ಪದವಿ ಒಪ್ಪಿದ್ದರು. ಅದು ಔದಾರೆ ,” ಎಂದನು. ಕ್ಷಣ 
ಕೊಟ್ಟರು; ನೀನು ಜಾಣನ ಒಲವನ್ನು ಬಿಟ್ಟು , “ನೀವು ಆಕೆಯನ್ನು ಫ್ರಾನ್ಸ್ ರಾಷ್ಟ್ರದ 
ಕೊಟ್ಟಿ...." 

ಅತ್ಯಂತ ಬುದ್ದಿವಂತ.. ಮಹಾಪುರುಷ, ಆಕೆಯ 
ಆಮೇಲೆ ?" 

* ಏಕಮಾತ್ರ ದೋಷ ಹೆಣ್ಣಾಗಿದ್ದದ್ದು ಎಂದಿ 
“ ಹೇಳಿ ? ಸೆಯಿ೦ಟ್ ಲ್ಯಾಂಬರ್ಟ್ ರ೦ತೆ ” ಎಂದನು . ಮತ್ತೆ ಕ್ಷಣ ಬಿಟ್ಟು “ ಹೆಣ್ಣಾ 
ರೂಪಿನ ಅನುಭವವನ್ನು ನೀಡಿದ. ನಾನು ತೃಪ್ತಿ ಡದ್ದೇ ದೋಷ ಆಯಿತು,” ಎಂದು ಉಕ್ಕಿದ 
ಳಾಗಿದೇನೆ.” 

ಕಣ್ಣೀರನ್ನು ತಡೆದುಕೊಂಡು ಮುಖವನ್ನು 


೪೦ 

ಕಸ್ತೂರಿ, ಮೇ ೧೯೬೩ 
ಬೇರೆ ಕಡೆಗೆ ತಿರುಗಿಸಿದನು. 

ನನ್ನನ್ನು ಕ್ಷಮೆಯಿ೦ದ ಕ೦ಡರೆ ದೈವ ನನ್ನನ್ನು 
ವಾಲ್ವೇರ್ ಕಣ್ಣಲ್ಲಿ ನೀರು ಉಕ್ಕಿತು. ಕ್ಷಮೆಯಿಂದ ಕಾಣುವುದು ನಿಶ್ಚಯ. ನಿರ್ವ೦ 
ಅವನು ಅದನ್ನು ತಡೆದುಕೊಂಡನು . ಪ್ರಭು | ಚನೆಯಿಂದ ನಡೆದರೂ ನಾನು ನಿಮಗೆಲ್ಲ ಕಷ್ಟ , 
ವಿನ ಕೈಯನ್ನು ಹಿಡಿದು ನಾಲ್ಕು ಹೆಜ್ಜೆ ಕೊಟ್ಟೆ. ನಾನು ದೈವಕ್ಕೆ ಯಾವ ಕಷ್ಟವನ್ನೂ 
ಅತ್ತ ನಿಂತಿದ್ದ ಸೆಯಿಂಟ್ ಲ್ಯಾಂಬರ್ಟ್ ಕೊಟ್ಟಿಲ್ಲ. ಕಷ್ಟ ವುಂಡ ಜಾಣ ಮನುಷ್ಯನೇ 
ಬಳಿ ಬಂದನು. ಸೆಯಿಂಟ್ ಲ್ಯಾಂಬರ್ಟ್ ಅವ ನನ್ನನ್ನು ಕ್ಷಮೆಯಿಂದ ಕಾಣುವುದಾದರೆ ತಾಯಿ 
ನಿಗೆ “ನೀವು ಬಂದದ್ದು ತುಂಬ ಒಳ್ಳೆಯದಾ ತಂದೆ ಆದ ದೈವಕೋಪತೋರೀತೇ ಎಂದರು.” 
ಯಿತು; ಪ್ರಭುವಿ ಕಣ್ಮುಚ್ಚಿಕೊಳ್ಳುವಾಗ ತೀರ ವಾಲ್ವೇರ್: “ ಹಾಗೆಂದರೆ ? ಪ್ರಭುವಿ ಗಣಿತ 
ಸಮಾಧಾನವಾಗಿದ್ದರು,” ಎಂದನು. ಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು. ಆ ಬುದ್ದಿಗೆ 
“ ಹಾಗೆನ್ನು ತೀರಾ ?” | 

ತೋಚಿದ ಸಂಗತಿ ಸತ್ಯ ಇರಬೇಕು. ಆದರೆ 
“ಹೌದು. ನಿಮಗೆ ಹೇಳಿ ಕಳುಹುವಾಗಲೇ ಇದೇನು ನೀವು ಈ ಮಾತನ್ನು ಬಾಯಿಪಾಠ 
ಆಕೆ ನನಗೆ ಹೇಳಿದರು, ' ವಾಲ್ವೇರ್ ಬಂದರೆ ಒಪ್ಪಿಸುವಂತೆ ಗಟ್ಟಿ ಮಾಡಿದೀರಿ ?” 
ನನಗೆ ಒಂದು ಸಂಗತಿ ಖಚಿತವಾಗುತ್ತದೆ. “ ಆಕೆ ಈ ಮಾತನ್ನು ನಾಲ್ಕು ಸಲ ಹೇಳಿ 
ಲೋಕವನ್ನು ನಡೆಸುತ್ತಿರುವ ದೇವರು ಎನ್ನು ವ ದರು. ತಾನ ಪಾಠ ಆಯಿತು. ಅಲ್ಲದೆ ಇದು 
ಶಕ್ತಿ ಒ೦ದಿದೆ, ನಾನು ಬಲ್ಲೆ . ಅದು ಎಷ್ಟು ನನಗೆ ಬೇಕಾದ ಮಾತು.” 
ಶಕ , ಅಷ್ಟೂ ಕ್ಷಮೆಯ ಸತ್ಯ . ನನಗೆ ತಿಳಿದ “ ಅದು ಸರಿ, ಯಾರಿಗೂ ಬೇಕಾದ ಮಾತೇ . ” 
ಮಟ್ಟಿಗೆ ನಾನು ನಿರ್ವಂಚನೆಯಾಗಿ ನಡೆದಿದ್ದೇನೆ. ಹೀಗೆಂದು ವಾಲ್ವೇರ್ ಸೆಯಿ೦ಟ್ ಲ್ಯಾಂಬ 
ಸರಿಯಾಗಿ, ಎನ್ನಲಾರೆ . ಸಮಾಜ ಇದನ್ನು ಸರಿ ರ್ಮ್ನ ಕೈಯನ್ನು ಹಿಡಿದು ಆದರದಿಂದ ಒತ್ತಿ 
ಎನ್ನು ವುದಿಲ್ಲ. ಆದರೆ ಲೋಕವನ್ನು ಮಾಡಿರುವ ಅವನ ಅನುಮತಿ ಪಡೆದು ಪ್ಯಾರಿಸ್ಸಿಗೆ ಹೊರ 
ಶಕ್ತಿ ನಮ್ಮನ್ನು ಹೀಗೆ ಮಾಡಿದೆ. ಸಮಾಜದ ಟನು. ದೈವವನ್ನು ಕುರಿತ ಪ್ರಭುವಿಯ ಭಾವ 
ಸರಿ ಸಮಾಜಕ್ಕೆ ಸರಿ. ದೈವದ ಎದುರಿಗೆ ಒಂದೇ ನೆಯ ಮಾತು ಅವನ ಎದೆಯನ್ನು ತುಂಬ 
ಸರಿ ಸಾಧ್ಯ : ಅದು ನಿರ್ವಂಚನೆ, ವಾಲ್ವೇರ್ ತುಂಬಿತ್ತು . 

« ಜೀವನ ” ದಿ೦ದ 


* 


ಫ್ರೆಂಚ್ ಕಲಾಕಾರ ಡಫಿ ತನ್ನ ಪ್ರಮುಖ ಗಿರಾಕಿಯೊಬ್ಬನ ಭಾವ ಚಿತ್ರ 
ನನ್ನು ತೃಪ್ತಿಕರವಾದ ರೀತಿಯಲ್ಲಿ ಬಿಡಿಸಿ ಅವನ ಕೈಗೆ ಒಪ್ಪಿಸಿದಾಗ ಗಿರಾಕಿ ಸಿಟ್ಟ 
ಗೆದು , “ ಇದೇನು ? ಭಾವಚಿತ್ರ ನನ್ನ ಹಾಗೆ ಇಲ್ಲವಲ್ಲ ? ” ಎ೦ದು ಕೇಳಿದನು . 

ಅದಕ್ಕೆ ಈ ಫಿ ( ಸಮಾಧಾನ ಪಡಿಸುವಂತೆ) : - “ ಸರಿ , ಹಾಗಾದರೆ ಆ ಭಾವ 
ಚಿತ್ರದಂತೇ ಕಾಣಲು ಕೊಂಚ ಪ್ರಯತ್ನಿಸಿರಿ . ” 


ಒಬ್ಬ ಬ್ಯಾ೦ಕರನ ದೃಷ್ಟಿಯಲ್ಲಿ ಕಾಲದ ನಿರ್ವಚನೆ - ಅದು ಹೀಗಿದೆ : 
( ನಿನ್ನೆ ' ಎ೦ದರೆ ಹೊಡೆದು ಹಾಕಿದ ಚಕ್ಕಿನಂತೆ, 

ನಾಳೆ' ಎಂದರೆ ಪ್ರೊಮಿಸರಿ ನೋಟನಂತೆ, 
( ಇವತ್ತು ' ಎಂದರೆ ನಗದಿ ಹಣದಂತೆ - ಜೋಕೆಯಿಂದ ಖರ್ಚು ಮಾಡು. 


Khul> 


KK 


+ 4hdk1 


ವಾಯಿತು. ಮೊದಲೇ ನಿರ್ಧರಿಸಿದ್ದಂತೆ ಈ 
ಹಣವನ್ನು ರಾಷ್ಟ್ರೀಯ ರಕ್ಷಣಾನಿಧಿಗೆ ಕಳಿಸ 
ಲಾಯಿತು. 

ಪ್ರದರ್ಶನವಾದ ವಸ್ತು ಏನಿರಬಹುದೆಂದು 
ಈಗಾಗಲೇ ನಿಮ್ಮ ಕುತೂಹಲ ಕೆರಳಿರಬಹುದು. 
ಅದು ಬೇರೇನೂ ಆಗಿರದೆ ನಾಲ್ಕೂವರೆ ವರ್ಷದ 
ಒಬ್ಬ ಹುಡುಗ ಎಂದಾಗ ನಿಮಗೆ ಅತ್ಯಾಶ್ಚರ್ಯ 
ವಾಗದಿರದು. 
- ೨೬ ನೆಯ ನವೆಂಬರ್‌ ೧೯೬೨ ರಂದು ಪತ್ತೆ 
ಗಡದ ಎಸ್ . ಪಿ . ಶ್ರೀ ಭರತೇ೦ದು ಪ್ರಸಾದ 
ಸಿಂಹಲರ ಬಳಿ ಓ ಗುಪ್ತಚಾರ ಓಡಿ ಬಂದು, 
ನವಂಬರ್ ೨೫ ರಂದು ಫರೂಖಾಬಾದಿನಲ್ಲಿಯ 
ಒಬ್ಬ ಹುಡುಗನನ್ನು ದರೋಡೆಖೋರರು ಎತ್ತಿ 
ಕೊಂಡುಹೋಗಿ, ಐದುಸಾವಿರ ರೂಪಾಯಿ ಹಣ 
ನಗದು ಕೊಟ್ಟು ಬಿಡಿಸಿಕೊಂಡು ಹೋಗಬೇ 

ಕೆಂದು ಹುಡುಗನ ಮನೆಯವರಿಗೆ ಪತ್ರ ಬರೆದಿ 
ಪೋಲೀಸರ ದಕ್ಷತೆಯಿಂದ ಆತ ದ್ದಾರೆಂದು ಭಯದಿಂದ ನಡುಗುತ್ತಲೇ ತಿಳಿಸಿದ. 
ಬದುಕಿ ಬಂದ 

ರೂಪಾಯಿಗಳನ್ನು ತೆಗೆದುಕೊಳ್ಳುವ ಹಾಗು 
ಮಗುವನ್ನು ವಾಪಸು ಮಾಡುವ ಸ್ಥಾನ ಷಹಜ 
ಹಾನಪುರ ಜಿಲ್ಲೆಯ ಜಲಾಲಾಬಾದ್ ಬಳಿಯಿದ್ದ 
ಥಿಗರಿ ಎಂಬ ಹಳ್ಳಿಯಿಂದ ಒಂದು ಮೈಲು 
ಉತ್ತರದಲ್ಲಿರುವ ಅಡವಿಯಲ್ಲಿ ಒಂದು ಹಳೆಯ 
ಆಲದ ಮರದ ಬಳಿ ಎಂಬುದಾಗಿ ಸೂಚಿಸಲಾ 
ಗಿತ್ತು . 

ಆ ಹುಡುಗ ಫರೂಖಾಬಾದಿನ ಶ್ರೀ ಮೋಹನ 
ಸಾಧ ಎಂಬವರ ಮಗನಾಗಿದ್ದ . ಈ ಸಾಧ ಜನ 
ಕಬೀರ ಪಂಥದವರಾಗಿದ್ದು ಒಂದು ವಿಶೇಷ 

ಬಗೆಯ ದುಂಡನೆಯ ಟೊಪ್ಪಿಗೆ ಹಾಗು ಕೊರಳು 
ಮುಕಾ ರಾಜೆ ಮುಚ್ಚುವಂಥ ಕೋಟುಗಳನ್ನು ಧರಿಸುತ್ತಾರೆ. 

ಧೈರ್ಯಶಾಲಿಗಳೂ ಜನಸೇವಕರೂ ಆಧ 
ಜಲಾಲಾಬಾದಿನ ಪ್ರಮುಖ ಪೋಲೀಸ್ ಸಿಂಹಲ ಸಾಹೇಬರು ಆ ವಿಧದ ಉಡುಪನ್ನು 
ಕಚೇರಿಯಲ್ಲಿ ಒಂದು ಪ್ರದರ್ಶನ ಜರುಗಿತು . ಧರಿಸಿ ತಾವೇ ಆ ಹುಡುಗನ ತಂದೆಯಾಗಿ 
ಇದರ ಪ್ರವೇಶಕ್ಕೆ ಬರಿ ಹತ್ತು ನಯೆ ಪೈಸೆ ದರೋಡೆಖೋರರ ಬಳಿ ಹೋಗುವುದಾಗಿ 
ಟಿಕೆಟ್* ಇರಿಸಲಾಗಿತ್ತು . ಒಂದೇ ದಿನದ ಈ ನಿಶ್ಚಯಿಸಿದರು. ಶ್ರೀ ಮೋಹನ ಸಾಧರ ಒಬ್ಬ 
ಪ್ರದರ್ಶನದಲ್ಲಿ ಒಟ್ಟು ರೂ . ೧೭೫ - ೫೦ ಸಂಗ್ರಹ ಆಳಿನೊಂದಿಗೆ ಸಿಂಹಲರು ನವಂಬರ ೨೮ ರಂದು 

C ಧರ್ನುಯುಗ' ದಿಂದ 
81 - 6, 


ದರೋಡೆಖೋರರ ಕೈಲಿ 
ನಿಕಿ ದ ಹುಡುಗ. 


ಸಿ 


ಕಸ್ತೂರಿ, ಮೇ ೧೯೬೩ 
ವಿಶಾಲವಾಗಿ ಹಬ್ಬಿಕೊಂಡ ಆಲದ ಮರದ ಅಂದೇಕೆ ದರೋಡೆಖೋರರು ಅತ್ತ ಬರಲಿಲ್ಲ 
ಬಳಿ ಹೋಗಿ ನಿಂತುಕೊಂಡರು . ದೂರದೂರದ ವೆಂಬುದಕ್ಕೆ ನಂತರ ಕಾರಣವನ್ನು ಪತ್ತೆ 
ವರೆಗೆ ಕಬ್ಬು ಹಾಗು ಅವರೆ ಬೆಳೆಗಳಿಂದ ಹಚ್ಚಲಾಯಿತು. ೨೮ ರಂದು ಸಿ೦ಹಲ ಸಾಹೇ 
ತುಂಬಿದ್ದ ದೊಡ್ಡ ದೊಡ್ಡ ಹೊಲಗಳ ಮಧ್ಯ ಬರು ಸಾಧರ ವೇಷದಲ್ಲಿ ಆಲದ ಮರದ ಬಳಿ 
ಆ ಆಲದ ಮರ ಪ್ರೇತದಂತೆ ಬೆಳೆದು ನಿಂತಿತ್ತು . ಹೋದಾಗ ಸಂಗಡ ಸಾಮಾನ್ಯ ಜನರ ವೇಷದ 
ಮೂರು ಗಂಟೆ ಸುಮಾರಿಗೆ ಇಬ್ಬರು ಅವರೆ ಲ್ಲಿದ್ದ ಇಬ್ಬರು ಇನಸ್ಪೆಕ್ಟರರನ್ನು ಕರೆದು 
ಡೆಗೆ ಬಂದರು . ಅವರಲ್ಲಿ ಒಬ್ಬನಂತೂ ಪೋಲಿ ಕೊಂಡು ಹೋಗಿದ್ದರು. ಅವರು ಆಲದ ಮರ 
ಸರಿಗೆ ಸೂಚನೆ ಇತ್ಯ ಗುಪ್ತಚಾರನಾಗಿದ್ದ . ದಿಂದ ಸುಮಾರು ೨೦೦ ಗಜ ಅಂತರದಲ್ಲಿ 
ಇನ್ನೊಬ್ಬ ದರೋಡೆಖೋರ, ಅವನು ತಂದೆಯ ಸಿಂಹಲ ಸಾಹೇಬರಿಗೆ ದಕ್ಷಿಣೋತ್ತರವಾಗಿ ನಿಂ 
ವೇಷದಲ್ಲಿದ್ದ ಸಿಂಹಲ ಸಾಹೇಬರಿಗೆ ರೂಪಾಯಿ ತುಕೊಂಡು ಘಟನಾಸ್ಥಾನವನ್ನು ಈಕ್ಷಿಸತೊಡ 
ಗಳ ಷರನ್ನು ಪೂರೈಸಲು ಕೇಳಿದ, ಆಗ ಸಿಂಹಲ ಗಿದ್ದರು. ಇದಲ್ಲದೆ ಸುಮಾರು ೪ ಫಾಂಗ್ ದೂ 
ಸಾಹೇಬರು ಜೇಬಿನಿಂದ ೫ ಸಾವಿರ ರೂಪಾಯಿ ರದಲ್ಲಿ ಸಾಮಾನ್ಯ ಜನರ ವೇಷದಲ್ಲಿ ಇನ್ನೊಬ್ಬ 
ಗಳನ್ನು ತೆಗೆದು ಅವನ ಮುಂದಿಟ್ಟು ನಡುಗುತ್ತಾ ಇನಸ್ಪೆಕ್ಟರ್‌ ತನ್ನ ಅನ್ಯ ಮೂವರು ಸಂಗಡಿಗ 
“ ಇನ್ನು ನನ್ನ ಮಗನನ್ನು ಕೊಟ್ಟು ಬಿಡು” ಎಂದು ರೊಂದಿಗೆ ಜೀಪಿನಲ್ಲಿ ಅಡಗಿ ಕುಳಿತಿದ್ದ . ಒ೦ದು 
ಕೇಳಿದರು. ಆದರೆ ಆ ವ್ಯಕ್ತಿ ಬೇರೆ ನೆವ ತೆಗೆದು ವೇಳೆ ಸಿಂಹಲ ಸಾಹೇಬರಿಗೇನಾದರೂ ಸಂಕಟ 
“ ಈ ರೂಪಾಯಿಗಳನ್ನು ನೀನೇ ಇಟ್ಟುಕೋ , ಪ್ರಾಪ್ತವಾದರೆ ನೆರವಿಗೆ ಹೋಗಲು ಅವರು ಸಿದ್ದ 
ಹುಡುಗ ಇವತ್ತು ನಿನಗೆ ಸಿಗುವುದಿಲ್ಲ. ನಾಳೆ ತೆಯಿಂದಿದ್ದರು. ದರೊಡೆಖೋರರೂ ಸಾಮಾನ್ಯ 
ಇದೇ ಸ್ಥಳಕ್ಕೆ ೩೦ ಸಾವಿರ ರೂಪಾಯಿ ತೆಗೆದು ರಾಗಿರಲಿಲ್ಲ. ನಾಲ್ಕೂ ದಿಕ್ಕಿನಲ್ಲಿ ತಮ್ಮ ಜನ 
ಕೊ೦ಡು ಬ೦ದರೆ ಹುಡುಗನನ್ನು ಬಿಡುತ್ತೇವೆ ರನ್ನು ಅಡಗಿಸಿದ್ದರು. ಆದ್ದರಿಂದ ಆ ಗುಪ್ತಚಾ 
ತಿಳಿಯಿತೆ? ” ಎ೦ದು ಹೇಳಿ ತಮ್ಮ ಸರದಾರ ರರು ತಮ್ಮ ಸರದಾರನ ಬಳಿ ಹೋಗಿ“ಪೋಲಿ 
ಗಂಗಾಸಿಂಹ ೩೦ ಸಾವಿರಕ್ಕಿ೦ತ ಒ೦ದು ನಯೆ ಸರೇನು ಬಂದಿಲ್ಲ . ಆದರೆ ಒಂದು ಮೋಟಾರು 
ಪೈಸೆ ಕಡಿಮೆ ತೆಗೆದುಕೊಳ್ಳಲಿಕ್ಕೂ ಸಿದ್ಧನಿಲ್ಲಿ ಮಾತ್ರ ಅವರ ದಾರಿ ಕಾಯುತ್ತ ನಿಂತಿದೆ. 
ಎಂಬುದನ್ನು ತಿಳಿಸಿದ. . 

ಒಬ್ಬಿಬ್ಬರು ಜಾಗರೂಕತೆಯಿಂದ ಅತ್ತಿತ್ತ ಸುಳಿ 
ಸಾಹೇಬರು ಮರುದಿನ ತಮ್ಮ ಶಾಖೆಯ ದಾಡುತ್ತಿದ್ದಾರೆ” ಎಂದು ಹೇಳಿದ್ದರಿಂದ ೨೯ 
ಆರ್ . ಎನ್ . ಪಾಂಡೆ ಎಂಬೋರ್ವ ಇನಸ್ಪೆಕ್ಟರ ರಂದು ಯಾರೂ ಅತ್ತ ಸುಳಿಯಲೇ ಇಲ್ಲ. 
ರನ್ನು ಸಾಧರ ವೇಷದಲ್ಲಿ ಆಲದ ಮರದ ಬಳಿ ಎರಡು ದಿನಗಳು ನಿರಾಶೆ ಹಾಗು ಅಸಮಾ 
ಕಳುಹಿಕೊಟ್ಟರು. ಇನಸ್ಪೆಕ್ಟರ್ ಪಾಂಡೆಯ ಧಾನದಲ್ಲಿ ಉರುಳಿಹೋದವು. ದರೋಡಖೋರ 
ವರಿಗೆ ಕೊಟ್ಟ ಎಲ್ಲ ನೋಟುಗಳ ನಂಬರುಗ ರಿಂದ ಡಿಸೆಂಬರ ಒಂದರಂದು ಶ್ರೀ ಮೋಹನ 
ಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಸಾಧರ ಹೆಸರಿನಲ್ಲಿ ಒ೦ದು ಓಲೆ ಬಂತು. 
ಗುರುತು ಹಾಕಿಕೊಳ್ಳಲಾಗಿತ್ತು . ಹುಡುಗ ಅದು ಹೀಗಿತ್ತು . “ ಸಾಧಜಿ, ಕೃಪೆ ಮಾಡಿ ನಮಗೆ 
ಸಿಕ್ಕ ನಂತರ ಸಿಂಹಲರು ದರೋಡೆಖೋರರಿಗೆ ಮೋಸಮಾಡಲು ಯತ್ನಿಸಬೇಡಿ, ನಿಮ್ಮ ಎಲ್ಲ 
ಮಣ್ಣು ಮುಕ್ಕಿಸಬೇಕೆಂಬ ಹೊಂಚುಹಾಕಿದ್ದರು. ಯೋಜನೆಗಳ ವರದಿ ನಮಗೆ ತಲುಪಿಬಿಡುತ್ತದೆ. 
ನವಂಬರ ೨೯ರಂದು ಪಾಂಡೆ ಎಷ್ಟೋ ಹೊತ್ತಿನ ಏಕೆಂದರೆ ಫರೂಖಾಬಾದಿನಿಂದ ಇಲ್ಲಿಯ ವರೆಗೆ 
ವರಗೆ ಅಲ್ಲಿ ನಿಂತುಕೊಂಡರು. ಆದರೆ ಒಬ್ಬ ರೂ ಹೆಜ್ಜೆ ಹೆಜ್ಜೆಗೂ ನಮ್ಮ ಜನ ಹರಡಿಕೊ೦ 
ಅವರ ಬಳಿ ಸುಳಿಯಲೇ ಇಲ್ಲ. 

ಡಿದ್ದಾರೆ. ನಿಮಗೆ ಸಂಗಡ ಕೆಲವು ಜನ 


ದರೋಡೆಖೋರರ ಕೈಲಿ ಸಿಕ್ಕಿದ ಹುಡುಗ 
ರನ್ನೂ ಮೋಟಾರನ್ನೂ ತರಬೇಕೆಂದಿದ್ದರೆ , ನಮ್ಮ ದು೦ಟು. ಇಂಥ ಕಠಿಣ ಪ್ರಸಂಗದಲ್ಲಿಯ 
ಆಕ್ಷೇಪವೇನಿರಲಿಲ್ಲ. ನಿಮ್ಮ ಬಳಿ ಬಂದ ನಮ್ಮ ಒ೦ದು ದೊಡ್ಡ ತಪ್ಪಾಗಿಬಿಟ್ಟಿತು. ಸಿಂಹಲ 
ಮನುಷ್ಯನಿಗೆ ಮೊದಲೇ ತಿಳಿಸಿಬಿಟ್ಟಿದ್ದರೆ ಸಾಹೇಬರ ಟೆಲಿಫೋನ್ ನೌಕರ ಸ್ವಾಮಿಭಕ್ತಿ 
ಯಾವ ಆಪತ್ತೂ ಇರುತ್ತಿರಲಿಲ್ಲ. ನಿಮ್ಮ ಜನ ಯಿಂದ ಪ್ರೇರಿತನಾಗಿ ಅವರಿಗಿಂತ ಮೊದಲೇ 
ಗೌಪ್ಯವಾಗಿ ಓಡಾಡುವುದನ್ನು ಕಂಡು ನಮಗೆ ಸೈಕಲ್ ಮೇಲೆ ೨೦ ಮೈಲು ದಾರಿ ಸಾಗಿಬಂ 
ಸಂಶಯ ಬಂತು. ಅದಕ್ಕಾಗಿ ನಾವು ೨೯ ರಂದು ದಿದ್ದ , ಸಿಂಹಲಸಾಹೇಬರ ಕಾರು ಸರಿಯಾಗಿ 
ನಿಮ್ಮನ್ನು ಭೇಟಿಯಾಗಲಿಲ್ಲ. ಇನ್ನಾದರೂ ೧೨ ಗಂಟಿ ೪೫ ನಿಮಿಷಕ್ಕೆ ಅಲ್ಲಿ ತಲುಪಿದಾಗ 
ನಿಮಗೆ ಹುಡುಗ ಬೇಕಾಗಿದ್ದರೆ ಡಿಸೆಂಬರ್ ೨ ಅದನ್ನು ನಿಲ್ಲಿಸಿ ಒ೦ದು ಸಲಾಮನ್ನು ಹೊಡೆದು 
ರಂದು ಸರಿಯಾಗಿ ಹಗಲು ಹನ್ನೆರಡು ಗಂಟೆಗೆ “ ಇಲ್ಲಿದ್ದೇನೆ, ಬೇಕಾದ ಕೆಲಸ ಮಾಡಿಸಿಕೊಳ್ಳಿ ” 
ಬ೦ದುಬಿಡಿರಿ. ಈ ಸಲ ನೀವು ಥಿಗರಿಯಿ೦ದ ಎ೦ದ; ಆಗ ಅವರು ಸಿಟ್ಟಿಗೆದ್ದು ಬೈದು “ ಈ 
ದಕ್ಷಿಣಕ್ಕೆ ಎರಡು ಮೈಲುದೂರದಲ್ಲಿರುವ ಸೇ - ಕ್ಷಣವೇ ನೇರವಾಗಿ ಜಲಾಲಾಬಾದಿಗೆ ಹೊರಟು 
ತುವೆ ಬಳಿ ಬನ್ನಿರಿ. ನೆನಪಿರಲಿ. ಬರುವಾಗ ಪೂರಿ ಹೋಗು. ಒಂದು ನಿಮಿಷವೂ ನಿಲ್ಲಬೇಡ” ಎಂದು 
ಮೂವತ್ತು ಸಾವಿರ ರೂಪಾಯಿ ನಗದು ತರ ಕಳುಹಿದರು . 
ಬೇಕು. ಒಂದು ಪೈ ಕೂಡಕಡಿಮೆ ಇರಬಾರದು. ಅವರ ಭಯ ಸತ್ಯವೇ ಆಗಿತ್ತು . ಒಂದೂವರೆ 
ಬರಬಾರದು ಎ೦ದೇ ನಿಮ್ಮ ಅಭಿಪ್ರಾಯವಿದ್ದರೆ ಗಂಟೆ ಸಿಂಹಲ ಸಾಹೇಬರು ತಮ್ಮ ಸಂಗಡಿಗ 
ಕೃಪೆ ಮಾಡಿ ಸೋಮವಾರ ಕಿರಲಾಪುರ ಘಾಟಿನ ರೊಂದಿಗೆ ಸೇತುವೆ ಬಳಿ ಅವರ ದಾರಿ ಕಾಯ್ದೆ ರೂ 
ಪಶ್ಚಿಮಕ್ಕಿರುವ ರಾಮಗಂಗೆಯ ದಡದ ಬಳಿ ಯಾರೂ ಅತ್ತ ಸುಳಿಯಲೇ ಇಲ್ಲ. ಈ ತನ್ಮಧ್ಯಾ 
ಬಂದು ನಿಮ್ಮ ಪ್ರೀತಿಯ ಮಗನ ಶವವನ್ನು ವಧಿಯಲ್ಲಿ ದರೋಡಖೋರರು ನಿಯತ ಸ್ಥಾನ 
ಒಯ್ಯಬಹುದು. ಬರುವುದೇ ಆದರೆ ನಿಮ್ಮ ದಿಂದ ಒಂದುಮೈಲುಸುತ್ತಲಿನ ಪ್ರದೇಶದಲ್ಲೆಲ್ಲ 
ಸಂಗಡ ಮೂವರಿಗಿಂತ ಹೆಚ್ಚು ಜನರಿರಬಾರದು ಹುಡುಕಾಡಿ ನೋಡಿಪೋಲೀಸರು ಬಂದಿಲ್ಲವೆಂ 
ಮೋಟಾರನ್ನು ತಂದರೆ ಅದು ನಿಮ್ಮ ಸಂಗಡವೇ ಬುದು ಖಾತ್ರಿ ಮಾಡಿಕೊಂಡು ಸುಮಾರು 
ಇರಬೇಕು.” 

ಮೂರು ಗಂಟೆಗೆ ಸಿ೦ಹಲರ ಕಡೆಗೆ ಇಬ್ಬರು 
ಸರಿ, ಸಿಂಹಲ ಸಾಹೇಬರು, ಇನಸ್ಪೆಕ್ಟರ್‌ ಬಂದರು. ಅನಂತರ ಬಂದವರು ಹರದೋಯಿ 
ಆರ್. ಎನ್ . ಪಾಂಡೆ, ಇನಸ್ಪೆಕ್ಟರ್‌ ಸುಖರಾಮ ಜಿಲ್ಲೆಯ ಕ್ಷೌರಿಕ ದುಲಾರೆ ಹಾಗು ಲಾಖನ 
ಪಾಲ ಸಿಂಹ ಮತ್ತು ಹುಡುಗನ ತಂದೆ ಶ್ರೀ - ಎಂಬುದಾಗಿ ತಿಳಿದುಬಂತು . ದುಲಾರೆ ಮುಂದೆ 
ಮೋಹನ್ ಸಾಧರೊಂದಿಗೆ ೫ ಗಂಟೆಗೇ ತಮ್ಮ ಬಂದು ರೂಪಾಯಿಗಳನ್ನು ಕೇಳಿದ. ಸಿಂಹಲ 
ಸ್ವಂತ ಕಾರಿನಲ್ಲಿ ಥಿಗರಿ ಊರಿನ ಕಡೆಗೆ ಹೊರ ಸಾಹೇಬರು ಓ ದುಃಖಿತ ತಂದೆಯಂತೆ ಗದ್ದದ 
ಟರು. ಅವರೊಂದಿಗೆ ಡೈವರ್ ಜಯಪಾಲಸಿಂ - ಸ್ವರದಲ್ಲಿ ನುಡಿದರು- “ ಶನಿವಾರ ಸಾಯಂಕಾಲ 
ಹನೂ ಇದ್ದ. ಸಿಂಹಲ ಸಾಹೇಬ ಹಾಗು ಪಾ೦ಡೆ ನಿಮ್ಮ ಪತ್ರ ಮುಟ್ಟಿತು. ಅಷ್ಟರಲ್ಲಿ ಬ್ಯಾಂಕ್ 
ಸಾದ ಜನರ ವೇಷವನ್ನು ಧರಿಸಿಕೊಂಡಿದ್ದರು. ಬಂದಾಗಿಬಿಟ್ಟಿತ್ತು . ಅದಕ್ಕಾಗಿ ನನಗೆ ಒಟ್ಟು 
ಸುಖರಾಮ ಪಾಲ ಗುಮಾಸ್ತನಾಗಿ ಸಾಮಾನ್ಯ ೨೦ ಸಾವಿರ ರೂಪಾಯಿಗಳನ್ನು ತರಲು ಸಾಧ್ಯ 
ಜನರ ವೇಷದಲ್ಲಿ ಬಂದಿದ್ದ . 

ವಾಯಿತು. ದಯಮಾಡಿ ಇದಿಷ್ಟನ್ನೇ ತೆಗೆದು 
ಒಳೊಳ್ಳೆ ಉದ್ದೇಶಗಳನ್ನಿಟ್ಟು ಕೊಂಡು ಕೊಂಡು ನನ್ನ ಮಗುವನ್ನು ಕೊಟ್ಟುಬಿಡಿ.” ಅತಿ 
ಹೊರಟ ಮನುಷ್ಯ ಸಹ ಒಮ್ಮೊಮ್ಮೆ ದೊಡ್ಡ ಪ್ರಯಾಸದಿಂದ ದುಲಾರೆ ಒಪ್ಪಿ , ಬಾಯಿ ಮುಚ್ಚಿ 
ದೊಡ್ಡ ಮೂರ್ಖತನದ ಕೆಲಸ ಮಾಡಿಬಿಡುವು ಕೊಂಡು ಮೆಲ್ಲಗೆ ನನ್ನ ಹಿಂದೆ ಹಿಂದೆ ಬನ್ನಿರಿ” 


೪೪ 

ಕಸ್ತೂರಿ, ಮೇ ೧೯೬೩ 
ಎಂದು ಹೇಳಿ ಮುನ್ನಡದ, ಸಿಂಹಲ ಸಾಹೇಬ ಅವರ ಪಾಲು ನಿಮಗೆ ಉಳಿದಿರಲೇ ಬೇಕು.” 
ಹಾಗು ಅವರ ಸಂಗಡಿಗರು ಭಯಭೀತರಂತೆ ಸಿಂಹಲ ಸಾಹೇಬರು ಹೀಗೆ ಹೇಳುವಾಗಲೆ 
ಅಭಿನಯಿಸುತ್ತ ಸಾಗಿ ದೊಡ್ಡ ದೊಡ್ಡ ಕಬ್ಬು ದುಲಾರೆ ತನ್ನ ಸಿ . ಮ್ , ಪಿಸ್ತೂಲಿನಲ್ಲಿ 
ಹಾಗು ಅವರೆ ಬೆಳೆಗಳ ಮಧ್ಯದ ಅದೇ ಆಲದ ಗುಂಡನ್ನು ಹಾಕಿ ಕೈಯಲ್ಲಿ ಹಿಡಿದುಕೊಂಡು 
ಮರದ ಬುಡಕ್ಕೆ ಬಂದು ತಲುಪಿದರು. ಈ ಸಿದ್ಧನಾಗಿ ನಿಂತಿದ್ದ . 
ಆಲದ ಮರದ ನಾಲ್ಕೂ ಕಡೆಗೆ ಸುಮಾರು ನಾಲೈದು ನಿಮಿಷಗಳ ನಂತರ ಸುಮಾರು 
ಇನ್ನೂ ರು ಗಜ ಬೈಲು ಪ್ರದೇಶವಿದ್ದು ಉಳಿದೆಡೆ ಮುನ್ನೂರುಗಜ ದೂರದಿಂದ ಮೂವರು ಹುಡು 
ಯಲ್ಲಿ ಕಬ್ಬು ಹಾಗು ಅವರೆ ಬೆಳೆಗಳು ಎತ್ತರ ಗನನ್ನೆತ್ತಿಕೊಂಡು ಬೆಳೆಗಳ ತೆರೆಗಳಲ್ಲಿ ಈ ಸಿ 
ವಾಗಿ ಬೆಳೆದು ನಿಂತಿದ್ದವು. 

ಬಂದರು. ತಕ್ಷಣವೆ ಸಿಂಹಲ ಸಾಹೇಬ ಹಾಗು 
ಆಲದ ಮರವನ್ನು ಸಮೀಪಿಸಿದಾಗ ಸಿಂಹಲ ಅವರ ಸಂಗಡಿಗರು, ಮಗುವನ್ನು ಕಳೆದು 
ಸಾಹೇಬರು ಅಂಜಿದವರಂತೆ ನಟಿಸುತ್ತ “ ನಾವು ಕೊಂಡ ದು :ಖಿತ ತಂದೆ ತಾಯಿ ಬಂಧುಗಳಂತೆ 
ಇನ್ನು ಮುಂದೆ ಬರಲಾರೆವು. ದಯಮಾಡಿ ಕೈಗಳನ್ನು ಮುಂದೆ ಚಾಚಿ ಆ ಕಡೆಗೆ ಧಾವಿಸಿ 
ರೂಪಾಯಿಗಳನ್ನು ತೆಗೆದುಕೊಂಡು ನನ್ನ ಮಗ ದರು. ಇವರು ಇನ್ನೂ ಆ ಹುಡುಗರ ಬಳಿ 
ನನ್ನು ಕೊಟ್ಟುಬಿಡಿ ” ಎಂದರು . ಅವರ ಭಯ ತಲುಪಲಿಕ್ಕೆ ಸುಮಾರು ೪೦ ಗಜ ಅಂತರವಿತ್ತು . 
ವನ್ನು ಕಂಡು ದುಲಾರೆ ನಗುತ್ತಾ ' ಇಲ್ಲಿಯೆ ಆಗ ' ಇನ್ನು ಮುಂದೆ ಹೋಗಬೇಡಿ' ಎಂದು 
ನಿಲ್ಲಿರಿ' ಎಂದು ಹೇಳಿ ಹುಡುಗನನ್ನು ಕರೆದು ದುಲಾರೆ ಕಿರುಚಿಕೊಂಡ. ಶ್ರೀ ಮೋಹನ್ 
ಕೊಂಡು ಬರಲು ಸಂಗಾತಿಯನ್ನು ಕಳುಹಿ ಸಾಧರು ಕೂಗಿಕೊಂಡರು . “ ಸುಧೀರ” ಆಕಡೆ 
ಮತ್ತೆ ಹೇಳಿದ: “ ಸಾಧಜಿ, ನೀವು ಪೂರ್ತಿ ಯಿಂದ ದೈನ್ಯಸ್ವರದಲ್ಲಿ ಆ ಮಗು " ಅಪ್ಪಾ ” 
ರೂಪಾಯಿಗಳನ್ನು ತರದೇ ಇದ್ದುದು ಸರಿಯಾಗ ಎಂದು ಉತ್ತರಿಸಿತು . “ನೋಡಿ - ಆ ಹುಡುಗ. 
ಲಿಲ್ಲ . ಇರಲಿ, ಅದೆಲ್ಲಿ ಹೋಗುತ್ತದೆ, ಮತ್ತೊಂದಾ ನಿಮ್ಮವನೇ ಆಗಿದ್ದಾನೆ. ಮೊದಲು ಹಣ 
ದರೂ ನೀವುಕೊಡಲೇಬೇಕಲ್ಲ.” ಆಗ ಸಿಂಹಲ ಕೊಡಿ. ಅನಂತರ ನಿಮಗೆ ಈ ಹುಡುಗ ದೊರೆ 
ಸಾಹೇಬರು ಚಿಂತಾಕ್ರಾಂತರಾಗಿ “ ದಯವಿಟ್ಟು ಯುತ್ತಾನೆ ತಿಳಿಯಿತೆ ?” - ಎಂದು ದುಲಾರೆ 
ಹಾಗೆನ್ನಬೇಡಿ. ಬೇಕಾದರೆ ನನ್ನ ಜೇಬಿನಲ್ಲಿ ಎದೆ ಉಬ್ಬಿಸಿ ಹೇಳಿದ. 
ಇನ್ನೂ ಎರಡು ಮೂರು ಸಾವಿರ ರೂಪಾಯಿ - ಈಗ ಅವರಿಗೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ 
ಗಳಿವೆ ಅವನ್ನು ಕೊಡುವೆ. ಅದಕ್ಕೂ ನೀವು* ಒದಗಿ ಬಂತು. ಏಕೆಂದರೆ ಅವರು ಬರಿ ಆರು 
ಒಪ್ಪದಿದ್ದರೆ ನನ್ನ ವಾಚು ಉಂಗುರಗಳನ್ನು ಸಾವಿರ ರೂಪಾಯಿಗಳನ್ನಷ್ಟೆ ತಂದಿದ್ದರು. 
ತೆಗೆದುಕೊಳ್ಳಿ. ಇನ್ನೂ ಬೇಕಾದರೆ ನನ್ನ ಮೈ - ಮತ್ತೆ ಅವುಗಳನ್ನು ಹತ್ತು ಹತ್ತು ರೂಪಾಯಿ 
ಮೇಲಿನ ಬಟ್ಟೆಗಳನ್ನು ಬಿಚ್ಚಿಕೊಂಡುಬಿಡಿ. ಗಳ ದೊಡ್ಡ ದೊಡ್ಡ ಬಂಡಲುಗಳನ್ನು ಮಾಡ 
ಆದರೆ ಮುಂದೆ ಮತ್ತೆ ನನ್ನನ್ನು ಕಾಡಬೇಡಿರಿ” ಲಾಗಿತ್ತು . ಉಳಿದ ಸುಮಾರು ೧೩ ಬಂಡಲುಗ 
--- ಎಂದು ಅಂಗಲಾಚುವಂತೆ ನಟಿಸುತ್ತ ಹೇಳ ಳಲ್ಲಿ ಬಿಳಿ ಹಾಳೆಗಳನ್ನು ನೋಟುಗಳ ಆಕಾರ 
ತೊಡಗಿದರು - “ ಅದಲ್ಲದೆ ಫಗಡದ ದಲ್ಲಿ ಕತ್ತರಿಸಿ ಕಟ್ಟಲಾಗಿತ್ತು . ಮತ್ತು ಈ 
ಎಸ್ . ಪಿ . ಹಾಗು ನಿಮ್ಮ ಸರದಾರ ಗಂಗಾ ಬಂಡಲುಗಳ ಮೇಲೆ ಹಾಗು ಕೆಳಗೆ ಹತ್ತು 
ಸಿಂಹರಲ್ಲಿ ನಡೆದ ಚಕಮಕಿಯಲ್ಲಿ, ಗಂಗಾ ಹತ್ತರ ಎರಡು ನೋಟುಗಳನ್ನು ಇರಿಸಲಾ 
ಸಿಂಹ ಹಾಗು ಅವರ ಉಳಿದ ಆರು ಸಂಗಡಿ ಗಿತ್ತು . ಆರು ಸಾವಿರದ ನೋಟನ್ನು ದುಲಾ 
ಗರು ಸತ್ತರೆಂದು ಕೇಳಿದ್ದೇನೆ. ಅಂದ ಮೇಲೆ ರೆಯ ವಶಕ್ಕೆ ಒಪ್ಪಿಸಲಾಯಿತು. ಅನಂತರ 


೪೫ 
ದರೋಡೆಖೋರರ ಕೈಲಿ ಸಿಕ್ಕಿದ ಹುಡುಗ 
ಉಳಿದ ಬಂಡಲುಗಳ ಗಂಟನ್ನು ಬಿಚ್ಚಿದರು. ಹುಡುಗನನ್ನು ಎತ್ತಿಕೊಂಡು ಓಡುತ್ತಿದ್ದಾನೆ” 
ಈಗ ದುಲಾರೆಗೆ ಸಂಶಯ ಬಂತೇನೋ ? ಎಂಬ ಕೂಗು ಕೇಳಿಸುವುದೊಂದೇ ತಡ 
ಮೋಹನ ಸಾಧರ ವೇಷದಲ್ಲಿದ್ದ ಸಿಂಹಲ ಸಿ೦ಹಲ ಸಾಹೇಬ ಹಾಗು ಸುಖರಾಮ ಪಾಲರು 
ರಿಗೂ ಗುಮಾಸ್ತನ ವೇಷದಲ್ಲಿದ್ದ ಸುಖರಾಮ ಹೊಲಗಳ ಕಡೆಗೆ ಧಾವಿಸಿದರು . ಅವರ ಹಿಂದೆ 
ಪಾಲ ಸಿ೦ಹರಿಗೂ ಅವುಗಳನ್ನು ಒಂದೊಂದಾಗಿ ಶ್ರೀ ಮೋಹನ ಸಾಧರು ಓಡಿದರು. ಮುನ್ನೂರು 
ಬಿಚ್ಚಿ ತೋರಿಸಲು ಆಜ್ಞಾಪಿಸಿದ. ತಕ್ಷಣವೇ ನಾನೂರು ಗಜ ದೂರ ಓಡಿದ ಮೇಲೆ ಎತ್ತರದ 
ಸಿಂ ಹಲರು ತಮ್ಮ ಕೋಟಿನ ಎಡಗಡೆಯ ಕಬ್ಬಿನ ಬೆಳೆಗಳಲ್ಲಿ ಈ ರೀತಿ ಅರಸುವುದು 
ಒಳಜೇಬಿನಲ್ಲಿ ಕೈ ಹಾಕಿ ಅವನ ಲಕ್ಷವನ್ನು ನಿಷ್ಪಲವೆಂದು ಸಿಂಹಲರಿಗೆ ತೋರಿತು . ಸುಖ 
ತಮ್ಮ ಕಡೆಗೆ ಸೆಳೆದುಕೊಂಡು ಒಂದು ಸಾವಿರ ರಾಮಪಾಲ ಸಿಂಹ ಹಾಗು ಶ್ರೀ ಮೋಹನ 
ರೂಪಾಯಿ ಗಂಟನ್ನು ಹೊರತೆಗೆದು ಗುಮಾ ಸಾದರು ಹೊಲಗಳಲ್ಲಿ ಹುಡುಕುತ್ತಿದ್ದಾಗ 
ಸ್ತನ ಕಡೆಗೆ ಎಸೆದರು. ಮತ್ತೊಂದು ಸಲ ಸಿ೦ಹಲ ಸಾಹೇಬರು ಘಟನಾಸ್ಥಾನಕ್ಕೆ ಬಂದು 
ಜೇಬಿನಲ್ಲಿ ಕೈ ಹಾಕಿ ಇನ್ನೊ೦ದು ರೂಪಾಯಿಗಳ ನೋಡುತ್ತಾರೆ, ಇಡೀ ಊರಿನ ಜನರೇ ಅಲ್ಲಿ 
ಗಂಟನ್ನು ಹೊರತೆಗೆದು ಮೊದಲಿನಂತೆ ಅವನ ನೆರೆದಿದ್ದರು. “ ನಡೆಯಿರಿ. ಎಲ್ಲರೂ ಸೇರಿ ಹೊಲ 
ಡೆಗೆ ಎಸೆದರು. ಮೂರನೆಯ ಸಲ ಮತ್ತೆ ಗಳಲ್ಲೆಲ್ಲ ಹುಡುಕೋಣ” ಎಂದು ಅವರನ್ನು 
ಅಲ್ಲಿಯೇ ಕೈ ಹಾಕಿ ಮೆಲ್ಲಗೆ ತಮ್ಮ ಪಿಸ್ತೂಲನ್ನು ಹುರಿದುಂಬಿಸಿ ಕರೆದುಕೊಂಡು ಹೊರಟರು. 
ಹೊರತೆಗೆದು ಕೈಯಲ್ಲಿ ಹಿಡಿದುಕೊಂಡರು. ಅಷ್ಟರಲ್ಲಿ ಹುಡುಗ ಸಿಕ್ಕ ” ಎಂಬ ಸುಖರಾಮ 
ಆಗ ದುಲಾರೆಯ ದೃಷ್ಟಿ ನೋಟುಗಳ ಬಂಡಲು ಪಾಲ ಸಿ೦ಹರ ಧ್ವನಿ ಕೇಳಿಬಂತು . 
ಗಳ ಮೇಲಿತ್ತು . ಅಷ್ಟರೊಳಗೆ ಸಿಂಹಲರು ವಾಸ್ತವವಾಗಿ ಹುಡುಗ ಅಷ್ಟೇನೂ ಸುಲಭ 
ಪಿಸ್ತೂಲಿನ ಕುದುರೆಯನ್ನೇರಿಸಿಕೊಂಡಿದ್ದರು. ದಲ್ಲಿ ಸಿಕ್ಕಿರಲಿಲ್ಲ. ಸುಖರಾಯ ಪಾಲರೊಂದಿಗೆ 

ಮುಂಬರುವ ಕ್ಷಣಗಳು ಭಯಾನಕವಾಗಿ ಓಡುತ್ತಿದ್ದ ಶ್ರೀ ಮೋಹನ ಸಾಧರಿಗೆ ತಮ್ಮ 
ದ್ದವು. “ ಗಂಟನ್ನು ಬಿಚ್ಚು ” ದುಲಾರೆ ಗರ್ಜಿ ಮಗನ ಅಳುವ ದನಿ ಕೇಳಿಸಿತು. ಅದು ಯಾವ 
ಸಿದ. ಸುಖರಾಮಪಾಲ ಬಂಡಲು ಬಿಚ್ಚುವುದೆ ದಿಕ್ಕಿನಿಂದ ಕೇಳಿ ಬಂತೋ ಅದೇ ದಿಕ್ಕಿನ ಕಡೆಗೆ 
ತಡ ದುಲಾರೆಯಲ್ಲಿ ಪೈಶಾಚಿಕ ಪ್ರವೃತ್ತಿ ಇಬ್ಬರೂ ಓಡಿದರು . ಸ್ವಲ್ಪ ದೂರ ಹೋಗಿ 
ಜಾಗ್ರತವಾಯಿತು. ಸಿ೦ಹಲರ ಕಡೆಗೆ ಪಿಸ್ತೂ ಸುಖರಾಮ ಪಾಲ ಸಿಂಹ ಗರ್ಜನೆ ಮಾಡಿದ: 
ಲನ್ನು ಹಿಡಿದು ಏನು ಸಾಧಜಿ, ನಮ್ಮೊಂದಿಗೆ “ ಎಚ್ಚರಿಕೆ . ನಾನು ಫತೇಹಗಡ ಪೋಲೀಸ 
ಈ ಮೋಸವೊ ?” ಎಂದು ಇನ್ನು ಮೇಲೆ ಗುರಿ ಕ್ಯಾಪ್ಟನ್ ಹೇಳುತ್ತಿರುವೆ. ದರೋಡೆಖೋರರಾದ 
ಯಿಟ್ಟು ಹೊಡಯಬೇಕೆನ್ನುವಷ್ಟರಲ್ಲಿ ಸಿಂಹ ನಿಮ್ಮನ್ನಷ್ಟೇ ಅಲ್ಲ, ಇಡೀ ನಿಮ್ಮ ಪರಿವಾರವನ್ನೆ 
ದಂತೆ ಸಿಂಹಲರು ಅವನ ಬಳಿ ಧುಮುಕಿ ಕೊಂದು ಹಾಕುವೆ. ಊರಿಗೆ ಊರೇ ಸುಟ್ಟು 
ಗುಂಡು ಹಾರಿಸಿದಾಗ ಅದು ದುಲಾರೆಯ ಶರೀರ ಹಾಕುವೆ. ಜೀವ ಬೇಕಾಗಿದ್ದರೆ ಹುಡುಗನನ್ನು 
ವನ್ನು ಸೀಳಿಕೊಂಡು ಹೋಯಿತು. ಅವನು ಬಿಟ್ಟು ಓಡಿ ಹೋಗಿರಿ, ಹುಡುಗನಿಗೇನಾದರೂ 
ಅಲ್ಲಿಯೆ ಕುಪ್ಪರಿಸಿಕೊಂಡುಬಿದ್ದ , ಆ ಸಮಯ ಧಕ್ಕೆ ತಗಲಿದರೆ ನಿಮ್ಮ ಎಲುಬು ಉಳಿಯಲಿ 
ದಲ್ಲಿ ಇನಸ್ಪೆಕ್ಟರ್ ಪಾಂಡೆ ಇನ್ನೊಬ್ಬ ದರೋಡ ಕ್ಕಿಲ್ಲ.” ಹೀಗೆ ಸುಖರಾಮ ಕೂಗಿಕೊಳ್ಳುತ್ತಾ 
ಖೋರ ಲಾಖನ್ನನನ್ನು ನೆಲಕ್ಕೆ ಕೆಡವಿ ಎದೆಯ ಹಲವಾರು ಸಲ ಗುಂಡು ಹಾರಿಸಿದ. ಅದರ 
ಮೇಲೆ ಹತ್ತಿ ಕುಳಿತಿದ್ದರು. 

ಪರಿಣಾಮ ದರೋಡೆಖೋರನ ಮೇಲಾಗಿರ 
ಅಷ್ಟರಲ್ಲಿಯೇ “ ಅದೋ ನೋಡಿ ಆ ಪು೦ಡ ಬೇಕು. ಏಕೆಂದರೆ ಆ ದಿನಗಳಲ್ಲಿ ಫತೇಹಗಡದ 


೪೬ 


ಬ 


ಕಸೂರಿ, ಮೇ ೧೯೬೩ 
ಕ್ಯಾಪ್ಟನ್ ಸಿ೦ಹಲರ ಹೆಸರು ಕೇಳಿದರೆ ಕಳ್ಳರ ಶಿಕ್ಷೆಯಾಗಿತ್ತು . ಆದರೆ ದುಲಾರೆ ಮಾತ್ರ 
ಎದೆ ಒಡೆದು ನೀರಾಗುತ್ತಿತ್ತು . ಕೆಲವೇ ದಿನ ಫರಾರಿಯಾಗಿ ಇ೦ಥ ಹೇಯ ಕೃತ್ಯಗಳನ್ನು ಮಾ 
ಗಳ ಹಿಂದೆ ಅವರು ಒಮ್ಮೆಲೆ ಏಳು ಜನ ಡತೊಡಗಿದ್ದ. ಹುಡುಗನನ್ನು ಎತ್ತಿಕೊಂಡೋ 
ದರೋಡಖೋರರನ್ನು ಆಹುತಿ ತೆಗೆದುಕೊಂಡಿ ಡಿದ ಮೂವರಲ್ಲಿ ಉಜಾಗರ ಎಂಬ ದರೋಡೆ 
ದ್ದರು. ಸುಖರಾಮ ಪಾಲರ ಹೂ೦ಕಾರ ಕೇಳಿ ಖೋರನನ್ನು ಅಲ್ಲಿಯೇ ಹಿಡಿಯಲಾಗಿತ್ತು . ಅವ 
ಅವರು ಹುಡುಗನನ್ನು ಬಿಟ್ಟು ಓಡಿಹೋದರು . ರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಡುವ 
ಆಗ ಹುಡುಗನನ್ನು ಕರೆದುಕೊಂಡು ಸುಖರಾಮ ದಾಗಿ ವಾಗ್ದಾನ ಮಾಡಿ ತಮ್ಮಿಂದ ಈ ಕೆಲಸ 
ಪಾಲ ಹಾಗು ಶ್ರೀ ಮೋಹನ ಸಾಧರು ಆಲದ ಮಾಡಿಸಿದನೆಂಬುದಾಗಿ ಅವನು ಹೇಳಿಕೆಯಿತ್ತ. 
ಮರದ ಬಳಿ ಬಂದರು . ಅದುವರೆಗೂ ಪಾಂಡೆ ಎರಡನೆಯ ದಿನ ಫರೂಖಾಬಾದಿನ ಶಂಕರ 
ಲಾಖನ್ನ ನನ್ನು ಹಿಡಿದುಕೊಂಡಿದ್ದರು. ಸುಖ ಬಡಿಗ, ರಾಮಾವತಾರ ಕರಿಕ ಹಾಗು 
ರಾಮ ಪಾಲ ಬಂದನಂತರ ಅವರ ನೆರವಿನಿಂದ ನೀರು ಹೊರುವ ರಾಮ ಸರನರನ್ನು ಬಂಧಿಸಲಾ 
ಅವನನ್ನು ಬಂಧಿಸಿಕೊಂಡು ಜಲಾಲಾಬಾದ್ ಯಿತು. ಈ ಮೂವರ ಸಹಾಯದಿಂದಲೇ ದರೋ 
ಪೋಲೀಸ್ ಕಚೇರಿಗೆ ಕರೆದೊಯ್ದರು. ಡೆಖೋರರಿಗೆ ಹುಡುಗನನ್ನೆತ್ತಿಕೊಂಡು ಹೋ 

ಗಲು ಸಾಧ್ಯವಾದುದು. 
ಆಮೇಲೆ ಲಾಖನ್ನನ ಹೇಳಿಕೆಯ ಮೇರೆಗೆ ಡಿಸೆಂಬರ ನಾಲ್ಕರಂದು ಪ್ರದರ್ಶಿತನಾದ ಆ 
ದುಲಾರೆ ಹಾಗು ಅವನ ಮೂವರು ಸಂಗಡಿಗರು ಹುಡುಗನೇ ದರೋಡಖೋರರ ಕರಾಳ 
ಒಂದು ಕೊಲೆ ಮಾಡಿದ ಸಂಗತಿಯು ಹೊರ ಕೈಯಿಂದ ಉಳಿದುಕೊಂಡು ಬಂದ ಪುಟ್ಟ 
ಬಿತ್ತು . ಉಳಿದಮೂವರಿಗೆ ಆಜೀವಕಾರಾಗೃಹ ಸುಧೀರ. 


೬ 


* 


ಉಪಾಡು ಜಾಣೆ 
ನಮ್ಮ ನೆರೆಮನೆಯ ಆರು ವರ್ಷದ ಹುಡುಗಿ ಶೈಲಾ ತುಂಬ ತುಂಟ, 
ಹಾಗೂ ಬುದ್ದಿ ಯಲ್ಲಿ ಚುರುಕು . ಮೊನ್ನೆ ಅವಳ ತಾಯಿ ಅವಳಿ ಜವಳಿ ಮಕ್ಕಳಿಗೆ 
ಜನ್ಮಕೊಟ್ಟಳು. ಆ ದಿನ ಶೈಲಾಳ ತಂದೆ ಹೇಳಿದರು : “ ಶೈಲಾ, ನೋಡು, ನಿನ್ನ 
ಮಾಸ್ತರರಿಗೆ ಹೇಳು, ನಮ್ಮ ವ್ಯ ಅವಳಿ ಜವಳಿ ಹಡ ದಾಳ ಅ೦ತ ಅ೦ದರ 
ಒಂದು ದಿವಸ ನಿನಗೆ ರಜಾಕೊಟ್ಟೆ ಬಿಡ ತಾರ . ” | 

ಶೈಲಾ ಮರುದಿನ ಶಾಲೆಯಿಂದ ಬಂದಾಗ ತಂದೆ ಕೇಳಿದರು : “ ಏನು ಏನಾ 
ಯಿತು ? ರಜಾ ಸಿಕ್ಕಿತೆ ? ” ಎ೦ದು . ಶೈಲಾ ವಿಜಯಿ ಭಾವದಿಂದ ಹೇಳಿದಳು: 
“ ಹೌದು ರಜಾ ಸಿಕ್ಕಿದೆ. ” 

ತಂದೆ ಅಷ್ಟಕ್ಕೆ ಬಿಡದೆ, “ ಏನು ಹೇಳಿದೆ ವಾಸ್ತರಿಗೆ ? ” ಎಂದಾಗ, ಶೈಲಾ 
ಹೇಳಿದಳು: " ಮಾಸ್ತರಿಗೆ, ನನಗೊಬ್ಬ ತಮ್ಮ ಹುಟ್ಯಾನ ಅಂತ ಹೇಳಿದೆ. ” 

ತಂದೆ ಅಚ್ಚರಿಗೊ೦ಡು ಕೇಳಿದರು : “ ಅಲ್ಲೇ , ಹಾಗೇಕೆ ಹೇಳಿದೆ: ಮತ್ತೆ ನಿನಗೆ 
ತಂಗಿಯ ಒಬ್ಬಳು ಹುಟ್ಟಿಲ್ಲವೇನು ? ಬರೇ ತಮ್ಮನದೇಕೆ ಹೇಳಿದೆ ? ” 

ಶೈಲಾ, ನಗುತ್ತ ಉತ್ತರಿಸಿದಳು. “ ನಿನಗೆ ಗೊತ್ತಿಲ್ಲಪ್ಪಾ ಸುಮ್ಮನೆಕೂಡು. 
ಇನ್ನೊಂದು ವಾರ ಆದ ಕೂಡಲೇ ತ೦ಗಿ ಹುಟ್ಟಿದ್ದು ಹೇಳತೀನಿ, ಅ೦ದರ 
ಮತ್ತೊಂದು ದಿವಸ ರಜಾ ಸಿಗದ. ” 

- ವೆಂಕಟೇಶ 


TOOOOOOO 
OOOOOL 
DOOOOOO 
COOOOOO 
00 OOOL 

III ) 
1 ) 


OOOOOOOO 


ಇದುವೆ ಜೀವ ಇದು ಜೀವನ 


ಭಟ ಕಳಕ್ಕೆ ಹೋಗಲೆಂದು ಕಾಸರ ಮನೆಯಲ್ಲಿ ಎಲ್ಲರೂ ಸೌಖ್ಯ ತಾನೇ ಎ೦ದು 
ಕೋಡಿನಲ್ಲಿ ಬಸ್ ಹತ್ತಿ ಕುಳಿತೆ . ಬಸ್‌ ಅವರು ಕೇಳುವುದು, ಸೌಖ್ಯ ಎಂದು 
ಸಾಗಿತು . ಎದುರು ಸೀಟಿನಲ್ಲೊಬ್ಬರು ನಾವು ಹೇಳಿದ ಕೂಡಲೆ ಸೈನ್ ಮಾಡು 
( ಭಟ್ಟ ರ೦ತೆ ಕಾಣುತ್ತಿದ್ದರು) ತನು ವುದು, ಇದೇ ನಡೆಯುತ್ತಿತ್ತು . 
ಸಮೀಪ ಕುಳಿ ತವರೊಡನೆ ಅಖಂಡ ಹೋದ ವಾರ ಅವರು ಯಾವಾಗಿನಂತೆ 
ವ್ಯಾಖ್ಯಾನ ನಡೆಸಿದ್ದರು. ಅದು ಇಡೀ ನಮ್ಮ ಮನೆ ಒಳಗೆ ಬರುವಷ್ಟರಲ್ಲೇ 
ಪ್ರಪಂಚವನ್ನು ಸುತ್ತಿ ಭಾರತಕ್ಕೆ ಮರಳಿ ನಮ್ಮ ಮನೆಗೆ ದೊಡ್ಡ ಡಾಕ್ಟರ್ ಬಂದರು . 
ದಿಲ್ಲಿಯಲ್ಲಿ ಬಂದು ನಿಂತಿತು . ಅವರಿಗೆ ನಾವು ಮಲೇರಿಯಾ ಆಸಾಮಿಯನ್ನು 
ಸರಕಾರದ ಟಿನ ಧೋರಣೆಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ ದೆವು. ಆ ದೇ 
ವಿಪರೀತ ಸಿಟ್ಟದ್ದ೦ತೆ ಕ೦ಡಿತು. ಮತ್ತೆ ರೂಮಿನಲ್ಲಿ ನಮ್ಮ ತಂದೆಯವರು ಜಡ್ಡಿ 
ಅವರು ಒಮ್ಮೆಲೇ , “ನೋಡುತ್ತಿರಿ ನೀವು! ನಿ೦ದ ಮಲಗಿದ್ದ ರು . ಡಾಕ್ಟರು ನಮ್ಮ 
ಇನ್ನು ಕೆಲವೇ ದಿನಗಳಲ್ಲಿ ಈ ನೆಹರು ತಂದೆಯವರಿಗೆ ಇಂಜೆಕ್ಷನ್ ಕೊಟ್ಟು ಮತ್ತೆ 
ಮತ್ತು ಮುರಾರ್ಜಿ ಕೂಡಿ ಭಾರತ ಭೂ ಔಷಧಿಗಾಗಿ ತಮ್ಮ ಡಿಸ್ಪೆನ್ಸರಿಗೆ ಬರು 
ಮಿಯನ್ನು ಒಂದು ಲಕ್ಷ ರೂಪಾಯಿಗೆ ವಂತೆ ಹೇಳಿ ಹೊರಟುಹೋದರು . ಅದೇ 
ಮಾರಿ ( ಅದಕ್ಕಿಂತ ದೊಡ್ಡ ಅ೦ಕೆ ಅವರ ರೂಮಿನಲ್ಲಿ ನನ್ನ ಇನ್ನೊಬ್ಬ ತಮ್ಮ ಹಾಸಿ 
ಕಲ್ಪನೆಗೆ ನಿಲುಕುತ್ತಿರಲಿಕ್ಕಿಲ್ಲ) ಹಂಚಿ ಗೆಯ ಮೇಲೆ ನರಳುತ್ತಾ ಮಲಗಿದ್ದನು . 
ಕೊ೦ಡು ಊರು ಬಿಟ್ಟು ಪರಾರಿಯಾಗು ನಮ್ಮ ಮಲೇರಿಯಾ ಆ ಸಾನಿ ನಾವು 
ವರು . . . . ” 

ಬಿಡುವಾದುದನ್ನು ನೋಡಿ ಚಾಟ್ ೯ ಕೈ . 
ಎನ್ನುತಿದ್ದಾಗ ಬಸ್ ನಿ೦ತಿ ತು ; ಕ೦ಡ ಯಲ್ಲಿ ಹಿಡಿದುಕೊ೦ಡು ಎಂದಿನಂತೆ 
ಕರ್‌ “ ಮಂಕೀ ” ಎ೦ದು ಕೂಗುತ್ತಲೇ ಎಲ್ಲರೂ ಸೌಖ್ಯ ತಾನೇ ಎಂದು ಕೇಳಿದರು . 
ವ್ಯಾಖ್ಯಾನಕಾರರು ಗಡಿಬಿಡಿಯಿಂದ ಇಲ್ಲಿ ನಾವು ಸೌಖ್ಯ ಎಂದು ಹೇಳಲು ಚಾರ್ಟಿನ 
ಯತೊಡಗಿದರು . ನನ್ನ ಹತ್ತಿರ ಈ ವರೆಗೆ ನೆಲೆ ಸಹಿ ಹಾಕಿ ಆ ಮಹಾನುಭಾವ 
ಮೌನವಾಗಿ ಕುಳಿತವರು , “ ಬಾಲ ಮಾತ್ರ ನೇರ ವಾಗಿ ಪಕ್ಕದ ಮನೆಗೆ ಹೋದರು . 
ಕಡಿಮೆ ” ಎಂದರು . 

- - ಲಿ: ಲಾ ಸುಬ್ರಮಣ್ಯಂ 
- ಕ, ಯ , ಸು . 

ನಮ್ಮ ಯಜಮಾನರಿಗೆ ನಾನು ಬಿಳೇ 
ನಮ್ಮ ಮನೆಗೆ ವಾರಕೊಮ್ಮೆ ಮಲೇ ಸೀರೆ ಉಟ್ಟರಬೇಕೆಂದು ಬಹಳ ಆಸೆ, 
ರಿಯಾ ನಿವಾರಣಾ ಕೇ೦ದ್ರದವರು ಬರು ಆದ್ದರಿಂದ ನಾನು ಯಾವಾಗಲೂ ಬಹಳ 
ವುದು ವಾಡಿಕೆ . ಅವರು ಬಂದಕೂಡಲೆ ವಾಗಿ ಬಿಳೇ ಸೀರೆಯನ್ನೇ ಉಪಯೋಗಿ 
ಅವರೇ ಕೊಟ್ಟಿದ್ದ ಚಾರ್ಟ್ ಕೊಡುವುದು ಸುತ್ತಿದ್ದೆ . 


ಕಸ್ತೂರಿ, ಮೇ ೧೯೬೩ 


ಒ೦ದು ಭಾನುವಾರ ನಾನು ಬೆಳಿಗ್ಗೆ ನಿಗೇನು ಒಮ್ಮೆಲೇ ಹುಚ್ಚು ಹಿಡಿಯಿತೇ 
ಹಾಸಿಗೆಯಿಂದ ಎದ್ದಿದ್ದೆನಷ್ಟೆ , ಜೊತೆಗೆ ಎಂದು ಅವನಮೇಲೆಕೆಲವರು ಸಿಗರೇಟು 
ರಾತ್ರಿ ಕೊ೦ಚ ನಿದ್ದೆ ಬೇರೆ ಕಡಿಮೆ ಇದ್ದು ಬೀಡಿ ಹೊಗೆಊದಿದರು , ಕೆಲ ಕ್ಷಣಗಳ 
ದರಿಂದ ದೇಹಾಲಸ್ಯವೂ ಸೇರಿತ್ತು . ಅಡಿಗೆ | ನಂತರ ಆತ' ಯಾ ಅಲ್ಲಾ' ಎಂದು ನಿಟ್ಟುಸಿ 
ಯವನು ಕೊಟ್ಟ ಕಾಫಿ ರುಚಿ ನೋಡಿ, ರಿಟ್ಟು ಪುನಃ ಬಸ್ ಹತ್ತಿ ಎಂಜಿನ್‌ ಚಾಲು 
ತಲೆ ಕೂಡ ಬಾಚಿಕೊಳ್ಳದೆ, ಕಂಪೌಂಡಿ ಮಾಡಿದ. ನಾನೂ ಸ್ತಾನಾ ಪನ್ನರಾದೆವು. 
ನಲ್ಲಿ ಒಂದು ಸುತ್ತು ಹಾಕೋಣ ಎಂದು ಯಾರೋ ಕೇಳಿದರು , ಸಮಯ ಎಷ್ಟು 
ಈಚೆ ಬಂದೆ. ಒಂದೆರಡು ನಿಮಿಷಗಳ ಎಂದು . ಯಾರೋ ಹೇಳಿದರು , ೧೧ ಹೋ - . 
ತರುವಾಯ ಒಬ್ಬಳು ಭಿ ಕುಕಿ ಬಂದು ಡೆದು ಮೂರು ನಿಮಿಷ ಎಂದು , ನನಗಾಗ 
“ ಅಮಾ , ಏನಾದರೂ ಭಿಕ್ಷಾಕೊಡಮಾ ” ಒಮ್ಮೆಲೆ ಜಾ ಪಕ ಬಂತು : ಅ೦ದು ಜನವರಿ 
ಎಂದಳು . ನನಗೆ ಬೇಜಾರಾಗಿತ್ತು . ಇನ್ನು ೩೦ ಹುತಾತ್ಮ ದಿನ ಎಂದು , ಜುಗು 
ಮತ್ತೆ ಯಾರು ಒಳಗೆ ಹೋಗಿ ಬಂದು ಪೈಯ ಬಂತು - ಸುಶಿಕ್ಷಿತರೆನಿಸಿಕೊ . . 
ಮಾಡುವುದು ಎಂದುಕೊಂಡು , “ ಏನೂ ಇುವ ನನ್ನ೦ಥವರ ಮೇಲೆ; ಈ ಬಡ 
ಇಲ್ಲ ನಾ ಹೋಗು” ಎಂದೆ. ಅವಳು ಡ್ರೈವರನಿಗಿದ ಷು , ಪ್ರಜ್ಞೆ ನಮಗಾರಿಗೂ 
ನತೆ ಒ೦ದೆರಡು ಸಲ ಕೇಳಿ ಇಲ್ಲವೆನಿಸಿ ಇದಿಲ್ಲವಲ್ಲ ಎಂದು , 
ಕೊಂಡಮೇಲೆ, “ ಈಗಿನ ಕಾಲದಲ್ಲಿ ಮನೆ 

- ದೇ , ನೀ , ಕಾಳಮ್ಮನವರ ಮಾಸ್ತರ್ | 
ಯಜಮಾನಿಯರಿಗಿಂತ, ಈ ಆಯಾ' 
ಗಳದೇ ದೌಲತ್ತು ಜಾಸ್ತಿ ” ಎಂದು ನನಗೆ 

ಆ ದಿನ ಅನ್ನು ಬೆಂಗಳೂರಿನಿಂದ ಬರು 
ಕೇಳಿಸುವಂತೆ ಹೇಳಿಕೊಂಡು ಹೊರಟು 

ವವರಿದ್ದರು . ಮನೆಗೆ ಕರೆದುಕೊಂಡು 
ಹೋದಳು . ನನಗೆ ಮೊದಲು ಅರ್ಥವಾಗ ಬರಲು ಕೆ. ಆ ಸೆಶನ್ ಗೆ ಹೋಗಿದೆ .. 
ಲಿಲ್ಲ. ಆಮೇಲೆ ಕನ್ನಡಿಯಲ್ಲಿ ಹೋಗಿ ದೆ. ನವಶಾತ್ ಪಾಟ್ ಫಾರಂ ಟಕೆ ಟ್ 
ನನ್ನ ಅವತಾರ ನೋಡಿಕೊ೦ಡೆ - ಆಗ ತೆಗೆದುಕೊಳ್ಳದೆ ಸಾಟ್ ಫಾರಂಗೆ ಹೋಗಿ 
ತಿಳಿಯಿತು. – ಕುಸುನರ್ ಗಂಗಾಧರ 

ಬಿಟ್ಟೆ . ರೈಲು ಬಂದಿತು . ಅಮ್ಮ ಬಂದರು . 

ಹೊರಕ್ಕೆ ಹೋಗುವಾಗ ಏನು ಮಾಡು. 
ಬಸ್ಸಿನೊಳಗೆ ಮಳೆಬೆಳೆಗಳ ಸುಖ - ವುದು ಎಂದು ಯೋಚನೆಗಿಟ್ಟುಕೊಂಡಿತು . 
ದುಃಖ, ರಾಜಕೀಯದ ಚಟಾಕಿಗಳು ನಿರ 

ಆದದ್ದಾಗಲಿ ಎಂದು ಪ್ಯಾಂಟ್ ಮೇಲೇರಿಸಿ 
ರ್ಗಳವಾಗಿ ಸುರಿಯುತ್ತಿರುವಾಗ ಬಸ್ ಬಲತೋಳನು ನಾಲು, ಪಟು, ನುಡಸಿ ! 
ಹಠಾತ್ತಾಗಿ ನಿಂತ ಪೆಟ್ಟಿಗೆ ನಾವೆಲ್ಲ ಒಬ್ಬರ ತಲೆಗೆ ಕೈ ನನ್ನ ಕಟ್ಟಿಕೊಂಡು ಅಮ್ಮನ 
ಮೇಲೊಬ್ಬರು ಉರುಳುವಂತಾಯಿತು, ಪೆಟಿ. ಗೆ ತುಸು ಮುಖ ಕಾಣದಂತೆ 8, . 
ಏನೋ ಭಾರಿ ಅಪಘಾತವಾಗಿದೆಯೆಂದು ಯು ಕಡೆ ಬರುವ ಹೆಗಲ ಮೇಲಿಟು. 
ನಾನು ಗಾಬರಿಯಾಗಿ ಕೆಳಗಿಳಿದು ಸುತ್ತ ಕೊಂಡು ಗೇಟಿನಿಂದ ನಡೆದೇಬಿಟ್ಟ . ಟಿ . ಸಿ. 
ಲೂ ನೋಡಿದರೆ ಏನೂ ಇಲ್ಲ. ಡ್ರೈವರ್ ನೋಡಿದರೂ ಏನೂ ಕೇಳಲಿಲ. 
ಮಾತ್ರ ರಸ್ತೆಯ ಮೇಲೆ ಏನೋ ಯೋಚ 

- ಹೊ , ನಾ , ಜಯಪ್ರಕಾಶ 
ನಾಪರನಾದಂತೆ ಅಲುಗದೆ ನಿಂತಿದ್ದ , ಇವ 


=egos 


Qಬಯಿ ಭಾರತದ ಹೆಬ್ಬಾಗಿಲು. 
ಈ ರಾಜ್ಯದ ಮಂತ್ರಿಪದವು ಅಖಿಲ ಭಾರತ 
ನಾಯಕತ್ವಕ್ಕೆ ಸೋಪಾನವೆನಿಸಿದೆ. ಇಲ್ಲಿ ಮುಖ್ಯ 
ಮಂತ್ರಿಯಾಗಿದ್ದ ಮುರಾರಜಿ ದೇಸಾಯಿ ಇಂದು 
ದೇಶದ ಹಣಕಾಸಿನ ಮಂತ್ರಿಗಳು ; ಇಲ್ಲಿ 
ಶ್ರಮಿಕ ಮಂತ್ರಿಯಾಗಿದ್ದ ಗುಲಝರಿಲಾಲ 
ನಂದಾ ಇಂದು ಯೋಜನಾ ಆಯೋಗದ ಅಧ್ಯ 
ಕ್ಷರು; ಇಲ್ಲಿ ಮೊನ್ನೆ ಮೊನ್ನೆ ಯ ವರೆಗೆ ಮುಖ್ಯ 
ಮಂತ್ರಿಯಾಗಿದ್ದ ಯಶವಂತರಾವ್ ಚವಾಣ 
ಇಂದು ರಾಷ್ಟ್ರದ ಸಂರಕ್ಷಣ ಮಂತ್ರಿಗಳು , 

ಮುಂಬಯಿಗೆ ಅಜ್ಞಾತ ವ್ಯಕ್ತಿಗಳನ್ನು 
ಒಮ್ಮೆಲೆ ಉಚ್ಚ ಪದವಿಗೇರಿಸುವ ವಿಲಕ್ಷಣ 
ಗುಣವೂ ಒಂದಿದೆ. ಅಜ್ಞಾತ ಖೇರರು ಅದರ 
ಮೊದಲನೇ ಮುಖ್ಯ ಮಂತ್ರಿಯಾದರು, ಯಶ 
ವಂತರಾವ್ ಚವ್ಹಾಣರು ಕೂಡ ಮುಖ್ಯಮಂತ್ರಿ 
ಯಾಗಬಹುದೆಂಬ ಕಲ್ಪನೆ ಕೆಲವೇ ವರ್ಷಗಳ 
ಹಿಂದೆ ಇರಲಿಲ್ಲ. ಕಳೆದ ವರ್ಷ ಚವ್ಹಾಣರ 
ನಂತರ ಮುಖ್ಯ ಮಂತ್ರಿ ಪದಕ್ಕೆ ಕನ್ನ ಮ 
ವಾರರನ್ನು ಆರಿಸಿದ್ದಾರೆಂದು ಪ್ರಕಟವಾದಾಗ 

ದೇಶ ದಲ್ಲಿ ಬಹುಸಂಖ್ಯಾತ ಜನರು “ ಯಾರೀ 
ಮಹಾರಾಷ್ಟ್ರ ಮುಖ್ಯ ಮಂತ್ರಿಯ 

ಕನ್ನ ಮಮ್ ವಾರ್ ?” ಎಂದು ಹುಬ್ಬು ಏರಿಸುವಂ 
ಆ ಸಾಧಾರಣ ಪ್ರಗತಿ 

ತಾಯಿತು. ಈ 
* ಮರುತರಾವ್ ಸಾಂಬಶಿವ ಕನ್ನಮ್ ವಾರರು 
ಮಹಾರಾಷ್ಟ್ರದ ಮುಖ್ಯ ಮಂತ್ರಿಯಾಗಿ ಆರಿಸಲ್ಪ 
ಟ್ಟದ್ದು ಪೂರ್ವಗ್ರಹದ ಮೇಲೆ ವಿವೇಕದ 
ವಿಜಯವೆನ್ನ ಬೇಕು. ಅದು ಜಾತೀಯತೆ ಪಾದೇ 
ಶಿಕ ತೆಗಳ ಮೇಲೆವ್ಯಾಪಕ ದೃಷ್ಟಿಯ ವಿಜಯವೂ 
ಹೌದು. ಅವರು ಮರಾಠ ರಲ್ಲ; ಅಚ್ಚ ಮಹಾ 
ರಾಷ್ಟ್ರೀಯರೆಂದು ಹೇಳುವುದೂ ಕಷ್ಟ ; ಅವರು 
ವಿದರ್ಭದವರು - ಮಹಾರಾಷ್ಟ್ರದಲ್ಲಿ ನಾವುಸೇರು 
ವುದಿಲ್ಲ ಎಂಬ ಅಭಿ ಮತವು ಪ್ರಬಲವಾಗಿದ್ದ 
ಪ್ರದೇಶ ಅದು. 

ಕನ್ನ‌ ವಾರರು ಶತಮಾನಗಳ ಹಿಂದೆ 

ಆ೦ಧ್ರದಿಂದ ವದ್ದಾಡಕ್ಕೆ ವಲಸೆ ಹೋಗಿದ್ದ 
1 ಎಂ ಸಿ' ತೆಲುಗು ರೈತಕುಟುಂಬದಲ್ಲಿ ಹುಟ್ಟಿದವರು. 


ಟಿಕೆಟ್ ಕಲೆಕ್ಟರನಿಂದ 
ಮುಖ್ಯಮಂತ್ರಿ ಪದಕ್ಕೆ 


೪೯ 


81 - 7 


೫೦ 


ಕಸ್ತೂರಿ, ಮೇ ೧೯೬೩ 


ಚಾ೦ದಾ ಜಿಲ್ಲೆಯ ಮುಖ್ಯ ಪಟ್ಟಣ ಚಂದಾ ಯಿಗೆ ಬಂದು ಜಿ, ಐ . ಪಿ. ರೇಲ್ವೆಯಲ್ಲಿ ಟಿಕೆಟ್ 
ಅವರ ಹುಟ್ಟೂರು. ಮನೆತನದ ಕಸಬು ಒಕ್ಕಲು ಕಲೆಕ್ಟರ್ ಕೆಲಸ ದೊರಕಿಸಿಕೊಂಡರು. ಆದರೆ 
ತನ ಮತ್ತು ಎಣ್ಣೆ ಗಾಣ ನಡೆಸುವುದು. ಕೌಟುಂಬಿಕ ಅವಶ್ಯಕತೆಗಳೂ ಸಮಾಜಸೇವಾ 
ಚಿಕ್ಕಂದಿನಲ್ಲಿ ತಾಯ ಹಿಂದೆ ಓಡೋಡುತ್ತ ಕಾಂಕ್ಷೆಯೂ ಅವರನ್ನು ಬಹುಕಾಲ ಆ ನೌಕರಿ 
ದನಕರುಗಳ ಸಗಣಿ ಸಂಗ್ರಹಿಸುತ್ತಿದ್ದರು, ಯಲ್ಲಿ ಉಳಿಯಗೊಡಲಿಲ್ಲ. ತಿರುಗಿ ಊರಿಗೆ 
ಕಟ್ಟಿಗೆ ಕಡಿಯುತ್ತಿದ್ದರು, ನೀರು ಸೇದುತ್ತಿ ಬಂದರು. 
ದ್ದರು. 

೧೯ನೇ ವಯಸ್ಸಿನಲ್ಲಿ ಅವರು ನಾಗಪುರ 
ಕನ್ನ ಮ್ವಾರರು ' ನಾನ್ - ಮ್ಯಾಟ್ರಿಕ್ .' ಕಾಂಗ್ರೆಸ್ಸಿಗೆ ತಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ 
ಅವರ ಜೀವನ ಅನೇಕ ' ರೆ'ಗಳಿಂದ ತುಂಬಿದೆ. ಹೋದರು. ಅಂದಿನಿಂದ ರಾಜಕೀಯ ಮತ್ತು 
೧೯೧೭ರಲ್ಲಿ ಲೋಕಮಾನ್ಯ ತಿಲಕರು ಚಂದಾಕ್ಕೆ ಸಮಾಜ ಕಾಯ್ಯ ಅವರನ್ನು ತಮ್ಮ ಸುಳಿಯಲ್ಲಿ 
ಬಂದಿರದಿದ್ದರೆ ಕನ್ನ ಮ್ವಾರರು ಮ್ಯಾಟ್ರಿಕ್ ಸೆಳೆದುಕೊಂಡವು. ಕಾಂಗ್ರೆಸ್ಸಿನಲ್ಲಿ ಅವರ 
ದಾಟಿ ಶಿಕ್ಷಣ ಮುಂದುವರಿಸಬಹುದಿತ್ತು ; ಸ್ಥಾನ ಏರುತ್ತ ಹೋಗಿ ಅವರು ನಾಗಪುರ 
ಮೊದಲು ಕೈಕೊಂಡ ರೇಲ್ವೆ ಟಿಕೇಟ್ ಕಲೆಕ್ಟರ್ ಕಾಂಗ್ರೆಸ್ ಸಮಿತಿಯ ಕಾವ್ಯದರ್ಶಿ ಪದದ 
ನೌಕರಿಯಲ್ಲಿ ಮುಂದುವರಿದಿದ್ದರೆ ಬಹುಶಃ ಅಸಿ- ವರೆಗೂ ಏರಿದರು. ಸಂಚಾರಿ ಕಾಂಗ್ರೆಸ್ ಕಚೇರಿ. 
ಸ್ಟಂಟ್ ಸ್ಟೇಶನ್ ಮಾಸ್ತರ್ ಹುದ್ದೆಯಲ್ಲಿ ಎಂದು ಅವರನ್ಯಾಗ ಕರೆಯುತ್ತಿದ್ದುದುಂಟು. 
ನಿವೃತ್ತರಾಗಿ ಈಗ ಎಂಟು ವರ್ಷಗಳಾಗಬಹು ಜೀವನಕ್ಕಾಗಿ ಅವರು ಈ ನಡುವೆ ರಾಜ 
ದಿತ್ತು . ಈ ' ರೆ' ಗಳು ಸಂಭವಿಸದ್ದರಿಂದ ಅವ ಕಿಯ ಮನುಷ್ಯರಿಗೆ ಅಪರೂಪವೆನಿಸಬಹು 
ರಿಂದು ೬೩ ವಯಸ್ಸಿನಲ್ಲಿ ದೇಶದ ಅತಿ ದಾದ ಉದ್ಯೋಗಗಳನ್ನು ಮಾಡಿದ್ದರು. 
ಮುಂದುವರಿದ ರಾಜ್ಯದ ಮುಖ್ಯ ಮಂತ್ರಿಯಾಗಿ- ಕಿರಾಣಿ ಸಾಮಾನುಗಳ ಒಜ್ಜೆಯನ್ನು ಹೊತ್ತು 
ದ್ದಾರೆ, 

ಕೊಂಡು ವೈನಗಂಗೆಯ ನದಿಯನ್ನು ಅವರು 
- ತಿಲಕರು ಬಂದಾಗ ಇವರು ಚಂದಾದ ಅನೇಕ ಸಲ ದಾಟಿದರು. ವೃತ್ತ ಪತ್ರಿಕೆಗಳನ್ನು 
ಜುಬಿಲಿ ಸರಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಮನೆಮನೆಗೆ ಒಯು ಮಾರಿದರು. ಸುದ್ದಿ ಗಾ 
ಕಲಿಯುತ್ತಿದ್ದರು. ಆಗಲೇ ಇವರ ತಲೆಯಲ್ಲಿ ರರೂ ಆದರು. 
ರಾಷ್ಟ್ರೀಯ ವಿಚಾರಗಳು ಹೊಕ್ಕಿದ್ದ ವು. - ಅವರು ವೃತ್ತ ಪತ್ರಿಕೆಗಳನ್ನು ಮಾರುವ 
ಜ್ಯುಬಿಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ವ್ಯವಸಾಯವನ್ನು ಕೇವಲ ಹೊಟ್ಟೆಪಾಡಿನ 
ಆಡಳಿತ ವರ್ಗದವರು ತಿಲಕರ ಸ್ವಾಗತ ಸಮಾ ಉದ್ಯೋಗವಾಗಿ ಮಾಡಿಕೊಳ್ಳಲಿಲ್ಲ. ಬ್ರಿಟಿಶ್‌ 
ರಂಭದಲ್ಲಿ ಭಾಗವಹಿಸಿದರೆ ಅಪರಾಧವಾಗಿ ರಾಜ್ಯದ ಜಬರ್ದಸ್ತು ಬಹಳ ಬಲವಾಗಿದ್ದ 
ಗಣಿಸಲ್ಪಡುವುದೆಂದು ಸರಕಾರಿ ಅಪ್ಪಣೆ ಹೊರ ಮಧ್ಯ ಪ್ರಾಂತದಲ್ಲಿ ಲೋಕಮಾನ್ಯರ ಕೇಸರಿ” 
ಟಿತ್ತು . ಕನ್ನ ಮ್ವಾರರು ಶಾಲೆ ಬಿಡುತ್ತಲೇ ಪತ್ರಿಕೆ ಮಾರುವೆನೆಂಬವನಿಗೆ ಗಂಡೆದೆಯೇ 
ಲೋಕಮಾನ್ಯರ ಸಮಾರಂಭಕ್ಕೆ ಧಾವಿಸಿದರು . ಬೇಕಾಗಿತ್ತು . ಉಳಿದ ಮಾರಾಟಗಾರರು 
ಶಿಕ್ಷೆ ತಪ್ಪಲಿಲ್ಲ . ಅವರನ್ನು ಶಾಲೆಯಿಂದ ಹೊರಗೆ ಅದನ್ನು ಅಂಗಡಿಗಳಲ್ಲಿ ಹಚ್ಚಲು ಕೂಡ ಧೈಯ್ಯ 
ಹಾಕಲಾಯಿತು. ಕನ್ನ ಮ್ವಾರರು ತಿರುಗಿ ಮಾಡದಿದ್ದಾಗ ಕನ್ನ ಮ್ವಾರರು ಅದನ್ನು 
ಶಾಲೆಯ ಕಟ್ಟೆ ಹತ್ತಲಿಲ್ಲ . ಇದಕ್ಕಾಗಿ ಪಶ್ಚಾ ಸೈಕಲ್ ಮೇಲೆ ಹೇರಿಕೊಂಡು ಹಳ್ಳಿ ಹಳ್ಳಿಗೆ 
ತಾಪಪಡಲೂ ಇಲ್ಲ . 

ಹೋಗಿ ಮಾರಿ ಸ್ಪುಟ ವಿಚಾರಗಳನ್ನು ಜನರಿಗೆ 
ಕೆಲ ಕಾಲಾನಂತರ ಕನ್ನ ಮ್ವಾರ್ ಮುಂಬ ವಿವರಿಸಿ ಹೇಳುತ್ತಿದ್ದರು. ಅನಂತರ ಅವರು | 


ಟಿಕೆಟ್ ಕಲೆಕ್ಟರನಿಂದ ಮುಖ್ಯಮಂತ್ರಿ ಪದಕ್ಕೆ 


ಪತ್ರಿಕೆಗಳ ಸುದ್ದಿಗಾರರಾದರು. ಕಡೆಗೆ “ಲೋಕ ಸುತರಾಂ ಒಪ್ಪಲಿಲ್ಲ. 
ಸೇವಕ ” ಮತ್ತು “ನವಸಂದೇಶ” ಎಂಬಿ ಗೋಪಿಕಾ ಬಾಯಿ ತುಂಬ ಧೀರ ಮಹಿಳೆ. 
ಪತ್ರಿಕೆಗಳ ಸಂಪಾದಕರೂ ಆದರು. 

ಪತಿ ಸೆರೆಯಲ್ಲಿದ್ದಾಗ ಅವರು ಕುಟುಂಬ ನಿರ್ವ 
- ಪತ್ರಿಕಾವೃತ್ತಿಯ ಬಗ್ಗೆ ಅವರ ಹೃದಯ ಹಣೆಗೆ ಒಂದು ಸಲ ಒ೦ದು ಗಾಣವನ್ನು 
ದಲ್ಲಿ ಮೃದು ಭಾವನೆ ಇದೆ. ಸ್ವಾತಂತ್ರ ಕೂಡ ನಡೆಸಿದ್ದುಂಟು. ಬಿಡುಗಡೆ ಹೊಂದಿ 
ಬಂದು ಅವರು ಅಧಿಕಾರಪದವೇರಿದ ಮೇಲೆ ಬಂದ ಮೇಲೂ ಖಾದಿ ಭಂಡಾರದಲ್ಲಿ ಕೆಲಸ 
ಒಮ್ಮೆ ಒಬ್ಬ ಪತ್ರಿಕಾಕರ್ತನು ಅವರ ವಿರುದ್ದ ಮಾಡುತ್ತ ಅಲ್ಲಿ ಸಿಗುತ್ತಿದ್ದ ಹತ್ತು ಹನ್ನೆರಡು 
ಕಟು ಟೀಕೆಯನ್ನು ಮಾಡಿದಾಗ ಅವರ ಸ್ನೇಹಿ ರೂಪಾಯಿಗಳನ್ನು ಕನ್ನ ಮ್ವಾರರು ಹೆಂಡ 
ತರು ಆ ಪತ್ರಿಕಾಕರ್ತನ ವಿರುದ್ಧ ಕ್ರಮ ಕೈ ತಿಯ ಕೈಯಲ್ಲಿ ಹಾಕಿ ನಿಶ್ಚಿಂತರಾಗುತ್ತಿದ್ದರು. 
ಕೊಳ್ಳಲು ಸಲಹೆಯಿತ್ತರೆ ಕನ್ನ ಮ್ವಾರರು, ಗೋಪಿಕಾಬಾಯಿ ಅಷ್ಟರಿಂದಲೇ ಚೊಕ್ಕಟ 
“ ಹೀಗೆ ಮಾಡಿದರೆ ನಾನೇ ನನ್ನ ವಿರುದ್ದ ಕ್ರಮ ವಾಗಿ ಸಂಸಾರ ನಿರ್ವಹಿಸುತ್ತಿದ್ದರು. 
ಕೈಕೊಂಡಂತಾಗುವುದು, ನಾನೂ ಪತ್ರಿಕಾ ಅದು ಸುಲಭವಾಗಿರಲಿಲ್ಲ. ಮನೆಗೆ ಬರ 
ವ್ಯವಸಾಯಿಯೇ ” ಎಂದುಬಿಟ್ಟರು. ನಿಷ್ಟುರ ಹೋಗುವ ಜನರಿಗೆ ತೆರಪಿಲ್ಲ. ಭಿಕ್ಷುಕರಿಂದ 
ವಾದುದನ್ನು ಬರೆದು ಬಲ್ಲ ಅವರಿಗೆ ನಿಷ್ಟುರವಾ ಹಿಡಿದು ಕಾರಕರ್ತ ರವರೆಗೆ ಆತಿಥ್ಯ ಬಯಸಿ 
ದುದನ್ನು ಸೈರಿಸುವುದು ಅಗತ್ಯ ಎಂಬ ಅರಿವು ಬರುವವರೇ ಎಲ್ಲರೂ , ಚಾಂದಾ ಜಿಲ್ಲೆಯಲ್ಲಿ 
ಚೆನ್ನಾಗಿದೆ. 

ಕನ್ನ ಮ್ ವಾರ್ ಕಾಲಿರಿಸದ ಮನೆಯೇ ಇಲ್ಲ, 
ರಾಜಕೀಯ ಜೀವನದ ದಾರಿಯಲ್ಲಿ ಅವರು ಅರಿಯದ ಜನವೇ ಇಲ್ಲ ಎಂದಿರುವಾಗ ಇದು 
ತುಳಿದ ಮುಳ್ಳುಗಳ ಸಂಖ್ಯೆಯ ವೈವಿಧ್ಯವೂ ಅನಿವಾರವೇ ಆಗಿತ್ತು . ಕನ್ನ ಮ್ ವಾರರಿಗೋ 
ಅಸಾಮಾನ್ಯವಾಗಿವೆ. ಅವರಿಗೆ ತಮ್ಮ ಕಾರ ತಮ್ಮ ಸುಖ ಸೌಕರದ ಯೋಚನೆಯೇ ಇಲ್ಲ. 
ದಲ್ಲಿ ಹಸಿವು ನೀರಡಿಕೆಗಳ ಪರವೇ ಇರಲಿಲ್ಲ. ಹಗಲಲ್ಲಿ ಕೆಲಸಕ್ಕೆ ಉಪಯೋಗಿಸುವ ಮೆಜೆ 
ರಾಜಕೀಯ ಮಾರ್ಗಕ್ಕಿಳಿಯುವ ಮೊದಲು ರಾತ್ರಿ ಮಲಗುವ ಸುಪ್ರೊತ್ತಿಗೆ, ಇದ್ದ ಹಾಸಿಗೆ 
ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಿಸಿಕೊಳ್ಳುವ ಚಾದರಗಳನ್ನು ಅಭ್ಯಾಗತರಿಗೆ ಒಪ್ಪಿಸಿ ತಾವು 
ಮುಂಜಾಗ್ರತೆ ವಹಿಸಿದವರಲ್ಲಿ ಅವರೊಬ್ಬ ರಲ್ಲ . ವೃತ್ತಪತ್ರಿಕೆ ಹಾಸಿಕೊಂಡು ಮಾಡಿದ ನಿದ್ದೆಗ. 
ಅವರು ಸೆರೆಮನೆಗೆ ಹೋಗುತ್ತಿದ್ದಾಗೆಲ್ಲ ಲೆಷ್ಟೋ . ಇದನ್ನೆಲ್ಲ ನೋಡಿ ಸಹನಶೀಲಳಾದ 
ಮನೆಯ ಕಷ್ಟ ಹೇಳತೀರದು. ಅವರ ಪತ್ನಿ ಹೆಂಡತಿಗೂ ಒಮ್ಮೊಮ್ಮೆ ಮೈಯುರಿಯುತ್ತಿತ್ತು . 
ಶ್ರೀಮತಿಗೋಪಿಕಾ ಬಾಯಿಯವರಿಂದ ಬರು “ಊರ ಉಸಾಬರಿ ಮಾಡುತ್ತ ನೀವು ಕೆಡು 
ತಿದ್ದ ಕಾಗದಗಳು ಕಷ್ಟ ನಷ್ಟಗಳ ರಾಮಾಯಣ ತೀರಿ, ನಮ್ಮನ್ನೂ ಕಾಡುತ್ತೀರಿ. ಜಗತ್ತಿನ 
ವನ್ನೆ ಹೊತ್ತು ತರುತ್ತಿದ್ದವು. ಒಮ್ಮೆ ಅವರು ಕಾಳಜಿ ಮಾಡುವ ನಿಮಗೆ ನಮ್ಮ ಸುಖದುಃಖ 
ಆರ್ಥಿಕಸ್ಥಿತಿ ತೀರ ಹದಗೆಟ್ಟು ಹೋಗಿರುವುದ ನೋಡಲು ಸಮಯ ಎಲ್ಲಿದೆ? ” ಎಂದೊಮ್ಮೆ 
ರಿಂದ ತಮಗಿನ್ನು ಆತ್ಮಹತ್ಯೆಯೊಂದೇ ಉಪಾಯ ಗೋಪಿಕಾಬಾಯಿ ಹೇಳಿದ್ದಕ್ಕೆ ಕನ್ನ ಮ್ 
ಉಳಿದಿದೆ ಎಂದು ಬರೆದಿದ್ದರು. ಆಗ ಕನ್ನ ಮ್ ವಾರರು ದೊಡ್ಡದಾಗಿ ನಕ್ಕು , “ ಜಗತ್ತಿನ 
ವಾರರ ಸ್ನೇಹಿತರು ಪೆರೋಲ್ ಮೇಲೆ ಬಿಡುಗಡೆ ಕಾಳಜಿ ಮಾಡುವಾಗ ಜಗತ್ತಿನೊಳಗೇ ಇರುವ 
ಹೊಂದಿ ಹೋಗಲು ಒತ್ತಾಯಪಡಿಸಿದರು ನಿನ್ನ ಕಾಳಜಿಯೂ ಆಗೇ ಆಗುತ್ತದಲ್ಲ " 
ಆದರೆ ಕನ್ನ ಮ್ವಾರರು ಬ್ರಿಟಿಶ್ ಪ್ರಭುತ್ವ ಎಂದರು. ಗೋಪಿಕಾಬಾಯಿಗೂ ನಗು ಬಂತು. 
ದೊಡನೆ ಸಮಜಾಯಿಶಿ ಮಾಡಿಕೊಳ್ಳಲು ಅವರ ದೇಶಸೇವೆಗೆ ಪ್ರತಿಫಲವೂ ಯಾವಾ 


ಕಸ್ತೂರಿ, ಮೇ ೧೯೬೩ 
ಗಲೂ ಸಿಹಿಯೇ ಆಗಿರಲಿಲ್ಲ. ಮಧ್ಯಪ್ರಾಂತದಲ್ಲಿ ಗಿರುವ ಈ ವ್ಯಕ್ತಿ ಮೊದಲು ಅಖಂಡ ಮಹಾ 
'ಗೊ೦ಡಾ' ಜನರಿಗಿಂತಲೂ ಕೀಳರೆಂದು ಬಗೆಯ ರಾಷ್ಟ್ರದ ವಿಚಾರವನ್ನು ಸಂದೇಹ ಚಿತ್ತದಿಂ 
ಲಾದ ' ಪರಧಾನ' ಜಾತಿ ಇದೆ. ಆ ಜಾತಿಯ ದಲೇ ನೋಡಿದವರಾಗಿದ್ದರು ಪ್ರತ್ಯೇಕ ವಿದ 
ವ್ಯಕ್ತಿಯನ್ನು ಕಾಂಗ್ರೆಸ್ ಸದಸ್ಯನಾಗಿ ಮಾಡಿ , ಬೇಕೆಂಬ ಚಳವಳಿಯ ಪುರಸ್ಕರರಾಗಿದ್ದ ಅವರು 
ಕೊಂಡದ್ದರಿಂದ ಜಾತಿ ವಾ ದಿ ಯೊ ಬ್ಬ ನು . ಸಂಯುಕ್ತ ಮಹಾರಾಷ್ಟ್ರದ ಕಲ್ಪನೆಗೆ ಸಮ್ಮತಿಸಿ 
ಕನ್ನ ವಾರರಿಗೆ ನಡುಪೇಟೆಯಲ್ಲಿ ಲಾಠಿ ದಾಗ ಅವರು ಬೈಗಳ ಸುರಿಮಳೆಯನ್ನೇ ಎದು 
ಯಿಂದ ತಲೆಗೆ ಪೆಟ್ಟು ಕೊಟ್ಟನು. ಕನ್ನ ಮ್ ರಿಸಬೇಕಾಯಿತು. ವಿದರ್ಭವಾದಿಗಳಂತೂ 
ವಾರರು ಅದನ್ನು ಶಾಂತವಾಗಿ ಸಹಿಸಿದರು. ಆಯಿತು, ಅನೇಕ ಆಪ್ತ ಸ್ನೇಹಿತರು ಕೂಡ 

ಈ ಶಾಂತ ಮನೋದಾರ್ಢ ಕನ್ನ ಮ್ವಾರರ ಕನ್ನ ಮ್ವಾರರನ್ನು ಸಂದರ್ಭ ಸಾಧಕ' ಎಂದು 
ವೈಶಿಷ್ಟ್ಯ . ರಾಜಕೀಯ ಆಂದೋಲನದ ಚಾಲ ತೆಗಳಿದರು . ಈ ಅಪವಾದಗಳಿಂದ ಅವರ 
ಕತ್ವವನ್ನು ವಹಿಸಿ ಸಂಘಟನೆಯಲ್ಲಿ ಮಗ್ನರಾಗಿ ಶ್ರೀಮತಿಯವರೂ ವಿಹ್ವಲರಾದರು. ಆದರೆ 
ಗಿದ್ದ ಕಾಲದಲ್ಲಿ ಒಮ್ಮೆ ಅವರು ಒಂದು ಕನ್ನ ಮ್ವಾರ್ ಅಚಲರಾಗಿದ್ದು , ಜನತೆಯ 
ಸಭಾಕಾರದಲ್ಲಿ ತೊಡಗಿದ್ದಾಗ ಒಂದು ಸಿಟ್ಟು ಮಕ್ಕಳ ಸಿಟ್ಟಿನಂತೆ ಕ್ಷಣಿಕ. ಅದಕ್ಕಾಗಿ 
ತಂತಿ ಬಂತು. ಅದನ್ನು ಕನ್ನ ಮ್ವಾರ್ ಬಿಚ್ಚಿ ತಲೆ ಕೆಡಿಸಿಕೊಳ್ಳಬಾರದು. ಪರಿಣಾಮ ಒಳ್ಳೆ 
ಓದಿ ಎರಡು ನಿಮಿಷ ಇಬ್ಬರಾಗಿದ್ದರು. ಒಂದೆ ಯದಾದುದು ಕಂಡುಬಂದಾಗ ಜನತೆಯ ಅಭಿ 
ರಡು ಹನಿ ಕಣ್ಣಿರುದುರಿದವು. ಹಾಗೇ ಅದನ್ನು ಪ್ರಾಯ ಬದಲಾಗುವುದು ' ಎಂದರು. ಅವರ 
ಮಡಚಿ ಜೇಬಿಗೆ ಸೇರಿಸಿ . ಸಭಾಕಾರವನ್ನು ಮಾತು ಸತ್ಯವೇ ಆಯಿತು. ನಿಮ್ಮ ಹುಟ್ಟು 
ಸಾಂಗವಾಗಿ ಮುಗಿಸಿದರು. ಆ ಮೇಲೆ ಕುತೂ ಪ್ರದೇಶ ವಿದರ್ಭಕ್ಕೆ ಏನು ಹಿತಮಾಡಬೇಕೋ 
ಹಲದಿಂದ ಮಿತ್ರರು ಆ ತಂತಿಯನ್ನು ಇಸಿದು ಮಾಡಿಕೊಳ್ಳಿ ಎಂಬಂತೆ ಮಹಾರಾಷ್ಟ್ರ ಅವರ 
ಕೊಂಡುನೋಡಿದರು ಕನ್ನ ಮ್ವಾರರ ಹಿರಿಯ ಕೈಯಲ್ಲೇ ಅಧಿಕಾರ ಕೊಟ್ಟಿದೆ. 
ಮಗಳು ಕಮಲೆ ಕೊನೆಯುಸಿರೆಳೆಯುತ್ತಿದ್ದ 
ಳೆಂಬ ಸಮಾಚಾರವಿತ್ತು ಅದರಲ್ಲಿ, ಸಭೆ ಮುಗಿಸಿ ಕನ್ನ ಮ್‌ವಾರರು ಸಂತಪ್ರವೃತ್ತಿಯ ರಾಜ 
ತಂದೆ ಮಗಳನ್ನು ನೋಡಲು ಧಾವಿಸಿದರು . ಕಾರಣಿ. ಕಬೀರ, ಸಂತ ತುಕಾರಾಮ ಅವರ 
ಆದರೆ ಆಗಲೆ ಕಮಲ ತೊಟ್ಟು ಕಳಚಿ ಉರುಳಿ ನೆಚ್ಚಿನ ಸಂತರು. ಅವರ ವಾಚನ ಪ್ರವೃತ್ತಿ 
ಯಾಗಿತ್ತು . 

ಯಿಂದ ಅವರು ಸ್ವಯಂಶಿಕ್ಷಿತ ನಾಯಕನೆನಿಸಿ . 
- ಭಾರತ ಸ್ವತಂತ್ರವಾದಾಗ ಕನ್ನ ಮ್ವಾರರು . ದ್ದಾರೆ. ವಾಚನ, ಚಿಂತನ, ಮನನ - ಅವರ 
ಪ್ರಥಮ ಲೋಕಸಭೆಯ ಸದಸ್ಯರಾಗಿದ್ದರು. ನಿರಂತರ ಕಾರಕ್ರಮ . ಅವರ ಮನೆಯಲ್ಲಿ ವೃತ್ತ 
೧೯೫೨ ರಲ್ಲಿ ಹಿಂದಿನ ಮಧ್ಯ ಪ್ರದೇಶ ವಿಧಾನ ಪತ್ರಿಕೆಗಳ ರಾಶಿಯೇ ಬಿದ್ದಿರುತ್ತದೆ. ಒಳ್ಳೆಯ 
ಸಭೆಗೆ ಆರಿಸಿ ಬಂದು ಆರೋಗ್ಯ ಮತ್ತು ಸೆರೆಮನೆ ಲೇಖನ, ಮಹತ್ವದ ವಾರ್ತೆಗಳನ್ನು ಕತ್ತರಿಸಿ 
ಮಂತ್ರಿಯಾದರು. ಮುಂದೆ ಮಧ್ಯಪಾ೦ತದ ತೆಗೆದಿಟ್ಟುಕೊಂಡ ಮೇಲೆಯೆ ಅವು ರದ್ದಿಗೆ 
ಮರಾಠಿ ಜಿಲ್ಲೆಗಳು ಮುಂಬಯಿಗೆ ಸೇರಿಸಲ್ಪ ಹೋಗಬೇಕು. ಈ ನಿಃಸ್ಪೃಹತೆ, ಈ ಪರಿಶ್ರಮ 
ಟ್ಯಾಗ ಅಲ್ಲಿಯ ಆರೋಗ್ಯ ಮಂತ್ರಿಗಳಾದರು. ಅವರನ್ನು ನಾನ್ ಮ್ಯಾಟ್ರಿಕ್ಕಿನಿಂದ ಮುಖ್ಯ 
* ಇಂದು ಮಹಾರಾಷ್ಟ್ರದ ಮುಖ್ಯ ಮಂತ್ರಿಯಾ ಮಂತ್ರಿ ಪದಕ್ಕೆ ತಂದಿದೆ. 


ಈ ಮಹಾ ಕಾದಂಬರಿಕಾರನಿಗೆ ತನ್ನ ಕೃತಿಯ ಹಿರಿಮೆ ಗೊತ್ತಿರಲಿಲ್ಲ. 


ಪಥೇರ್ ಪಾಂಚಾಲಿಯ ಒಳಕಥೆ 


( ಆಜಕಲ್ ' ಆಧಾರದಿಂದ 


90ದು ' ಪಥೇರ್ ಪಾಂಚಾಲಿ' ಯ ಹೆಸರು ಟೋಲಾ ಎಂಬೊಂದು ಓಣಿಯಿದೆ. ಅಲ್ಲಿ ರು 
ಕೇಳದವರು ಭಾರತದ ಮಾತ್ರವಲ್ಲ, ಜಗತ್ತಿನ ದ್ದ ರು ಶರತ್ ಚಟರ್ಜಿಯವರ ಸೋದರ 
ಚಲಚಿತ್ರ ಪ್ರೇಮಿಗಳಲ್ಲಿ ಕೂಡ ಸಿಗುವುದು . ಮಾವ ಮತ್ತು ಅನೇಕ ಬಂಗಾಲಿ ಲೇಖಕರನ್ನು 
ಕಷ್ಟ , ಇದು ಮತ್ತು ಇದರ ಅನಂತರದ " ಅಪರಾ ಮುಂದೆ ತಂದ ಸಂಪಾದಕ - ಲೇಖಕ ಉಪೇಂದ್ರ 
ಜಿತ' ಮತ್ತು ' ಅಪೂರ್ ಸಂಸಾರ್ ' ಎಂಬ ನಾಥ ಗಂಗೋಪಾಧ್ಯಾಯರು. ಅವರ ಮನೆ 
ತ್ರಿಭಾಗ ಚಲಚಿತ್ರಗಳು ಇಡೀ ಜಗತ್ತಿನಲ್ಲಿ ಸರಸ್ವತೀ ಮಂದಿರವಾಗಿತ್ತು . ಪ್ರಸಿದ್ಧ ಲೇಖ. 
ಚಲಚಿತ್ರ ಕಲಾಪ್ರೇಮಿ 

ಕರೂ ವಿಮರ್ಶಕರೂ 
ಗಳ ಮೇಲೆ ಅಪ್ರತಿಮ 

ಸಾಹಿತ್ಯ ಪ್ರೇಮಿಗಳೂ 
ವಾದ ಪ್ರಭಾವ ಬೀರಿ 

ಅಲ್ಲಿ ಪ್ರತಿದಿನ ಸಂಜೆ 
ದವು.. 

ಸೇರಿ ತಮ್ಮ ಅಪ್ರಕಾಶಿತ 
ಆದರೆ ಈ ಮೂರೂ 

ರಚನೆಗಳನ್ನು ಓದಿ ಕೇಳಿ 
ಚಿತ್ರಗಳಿಗೆ ಆಧಾರವಾ 

ಚರ್ಚಿಸುತ್ತಿದ್ದರು. ಆ 
ದ ಮೂಲ ಬಂಗಾಲಿ 

ಗಾಗ ಈ ಚರ್ಚಾಕೂ 
ಕಾದಂಬರಿ - ' ಪಥೇರ್ 

ಟಗಳಲ್ಲಿ ಕಾದಂಬರಿ 
ಪಾಂಚಾಲಿ' ಯ ಲೇಖ 

ಸಮ್ರಾಟ್ ಶರಚ್ಚಂದ್ರ 
ಕನ ಕಥೆ ಮತ್ತು ಆ 

ರೂ ಆಗಿನ ಬಂಗಾಲಿ 
ಕಾದ೦ಬರಿ ಬೆಳಕು 

ಸಾಹಿತ್ಯದ : ಅಗ್ರಗಣ್ಯ 
ಕಂಡ ಸನ್ನಿವೇಶ ಅಷ್ಟೆ 

ಕಥೆಗಾರರಾದ ಕೇದಾರ 
ಕೌತುಕದ್ದಾಗಿದೆ. ಸಂ 

ಬಂದ್ಯೋ ಪಾ ಧ್ಯಾಯ, 
ಕೋಚ ಪ್ರವೃತ್ತಿಯ 

ಅನುರೂಪಾ ದೇವಿ' 
ಅಜ್ಞಾತ ಲೇಖಕನೊಬ್ಬ ಒ೦ದು ಜಡಿ ಮಳೆಯ ನಿರೂಪಮಾ ದೇವಿ, ಸುರೇಂದ್ರ ಗ೦ಗೋಪಾ 
ಸಂಜೆ ಒಬ್ಬ ಸಂಪಾದಕನ ಮನೆಗೆ ಹೋಗಿರದಿ ಧ್ಯಾಯ ಮುಂತಾದವರೂ ಭಾಗವಹಿಸುತ್ತಿದ್ದರು. 
ದ್ದರೆ ಆ ಕಾದಂಬರಿ ಬೆಳಕನ್ನೇ ಕಾಣದಿರಬಹು ಈ ಕೂಟಗಳಲ್ಲಿ ಹಿಂದಿನ ಸಾಲಿನಲ್ಲಿ ಬಾಗಿ 
ದಿತ್ತೆಂದು ನೆನೆದರೆ ಸಾಹಿತ್ಯದಲ್ಲಿ ಆಕಸ್ಮಿಕಗಳ ಕುಳಿತಿರುತ್ತಿದ್ದ ಒಬ್ಬ ವ್ಯಕ್ತಿಯ ಕಡೆ ಯಾರ 
ಪಾತ್ರ ನಮ್ಮನ್ನು ಬೆರಗುಗೊಳಿಸುತ್ತದೆ. ಲಕ್ಷವೂ ಹರಿಯುತ್ತಿರಲಿಲ್ಲ . ಮಲಿನ ವಸ್ತ್ರಧಾರಿ 
* ಬಿಹಾರದ ಭಾಗಲಪುರ ನಗರದಲ್ಲಿ ಬಂಗಾಲಿ ಯಾದ ಈ ಮನುಷ್ಯ ದಿನವೂ ಸಂಜೆ ತನ್ನ ಅನಿ. 


೫೪ 

ಕಸ್ತೂರಿ, ಮೇ ೧೯೬೩ 
ವಾರ ಸಂಗಾತಿಗಳೆಂಬಂತೆ ಬಗಲಲ್ಲಿ ಒ೦ದು ನೀವು ಮುಂದೆ ಬನ್ನಿ ” ಉಪೇಂದ್ರ ಬಾಬು 
ಕೊಡ ಮತ್ತು ಒಂದು ಕೈಯಲ್ಲಿ ಬಡಿಗೆ , ಉದಾಸ ಮನಸ್ಸಿನಿಂದ ನುಡಿದರು. 
ಇನ್ನೊಂದರಲ್ಲಿ ಕಂದಿಲು ಸಹಿತ ತಪ್ಪದೆ ಆಗ ಆ ವ್ಯಕ್ತಿ ಉಪೇಂದ್ರಬಾಬು ಅವರ ಮೇಜಿನ 
ಮಿಸಿ ಕೂಟಗಳಲ್ಲಿ ಹಾಜರಾಗಿರುತ್ತಿದ್ದನಾದರೂ ಬಳಿ ಬಂದಾಗ, “ ನಿಮ್ಮ ಹೆಸರನ್ನು ಕೇಳ 
ಆತನಾರೆಂದು ವಿಚಾರಿಸಬೇಕೆಂದು ಕೂಟದ ಬಹುದೊ ? ” ಎಂದು ಅವರು ಪ್ರಶ್ನಿಸಿದರು . 
ಯಾವ ಸದಸ್ಯನಿಗೂ ಅನಿಸಿರಲಿಲ್ಲ. ಆತ ದಿನವೂ “ ವಿಭೂತಿಭೂಷಣ ಬಂದೋಪಾಧ್ಯಾಯ ” ಆ 
ಅಲ್ಲಿಂದ ಐದು ಮೈಲು ದೂರದಲ್ಲಿರುವ ಹಳ್ಳಿ ವ್ಯಕ್ತಿ ಉತ್ತರಿಸಿತು. 
ಯಿಂದ ಗುಡ್ಡಗಾಡುಗಳನ್ನು ದಾಟಿ ಈ ಚರ್ಚಾ “ಹೀಗೆ ? ನೀವೇನೋ ದಿನಾಲು ಇಲ್ಲಿಗೆ 
ಕೂಟಗಳನ್ನು ಕೇಳುವುದಕ್ಕಾಗಿಯೇ ಬರುತ್ತಿದ್ದ ಬಂದು ಸುಮ್ಮನೆ ಹಿಂದೆ ಕುಳಿತುಬಿಡುತ್ತೀರಿ. 
ನೆಂದೂ ರಾತ್ರಿ ಮರಳಿ ಅಷ್ಟು ದೂರಹೋಗ ಒಮ್ಮೆಯಾದರೂ ನಿಮ್ಮ ರಚನೆಯನ್ನು ಓದಿ 
ಬೇಕಾಗುವುದರಿಂದ ಅವನು ಕಂದೀಲು ತರು ತೋರಿಸಿಲ್ಲ. ಮತ್ತು ಚಕ್ಕೆಯಲ್ಲಿಯೂ ಭಾಗವಹಿ 
ತಿದ್ದ ನಂದೂ ಅವರಿಗೆ ಗೊತ್ತಿರಲಿಲ್ಲ . ಅವನು ಸಿಲ್ಲ. ಆದರೂ ತಪ್ಪದೇ ಹಾಜರಿರುತ್ತೀರಿ. 
ಕೆಲ ಕಾಲ ಕಲಕತ್ತೆಯಲ್ಲಿ ಶಿಕ್ಷಕನಾಗಿದ್ದು ಆ ನೋಡಿ, ಇಂಥ ಮಳೆ ಗಾಳಿಯಲ್ಲಿಯೂ ಬಂದಿ 
ವೃತ್ತಿಯನ್ನು ಬಿಟ್ಟು ಸ್ವಗ್ರಾಮಕ್ಕೆ ಬಂದವನಾ ದ್ದೀರಿ. ಇಲ್ಲಿ ಸೆಳೆದುಕೊಂಡು ಬರುವ ವಸ್ತು 
ಗಿದ್ದನೆಂದು ಅವರರಿತಿರಲಿಲ್ಲ. 

ಯಾವುದು ನನಗೆ ತಿಳಿಯುತ್ತಿಲ್ಲ.” 
- ವೈಶಾಖದ ಒಂದು ಸಂಜೆ, ಉಪೇಂದ್ರ ಆಕರ್ಷಣೆ ! ಅದನ್ನು ಹೇಗೆ ಹೇಳಲಿ ?” 
ನಾಥ ಬಾಬು ತಮ್ಮ ಗೆಳೆಯರ ದಾರಿ ಕಾಯುತ್ತ ವಿಭೂತಿ- ಬಾಬುಗಳ ಹೃದಯ ತುಂಬಿ ಬ೦ತು. 
ಕುಳಿತಿದ್ದರು. ಒಮ್ಮೆಲೆ ಭಾರಿ ಬಿರುಗಾಳಿ “ನೋಡಿ, ಶರಚ್ಚಂದ್ರ ಬಾಬುಗಳ ಬಾಲ 
ಎದ್ದಿತು. ನಾಲ್ಕೂ ಕಡಗೆ ಗಾಢಾಂಧಕಾರ ಇಲ್ಲಿಯೇ ಕಳೆದಿದೆ ಎಂದು ಕೇಳಿದ್ದೇನೆ. ಅವರ 
ಆವರಿಸಿತು. ನಾಲ್ಕಾರು ದೊಡ್ಡ ದೊಡ್ಡ ಮಳೆ ಸಾಹಿತ್ಯ ಸಾಧನೆ ಈ ಚರ್ಚಾಕೂಟದಿಂದಲೇ 
ಹನಿಗಳೂ ಬಿದ್ದವು. ಅಂದಿನ ಸಭೆಯ ಆಸೆ ಕರ | ಆರಂಭವಾಗಿದೆಯಂತೆ. ಆದ್ದರಿಂದ ನನಗಿ 
ಗುತ್ತ ನಡೆದಿತ್ತು . ಉಪೇಂದ್ರಬಾಬು ಅವರಿಗೆ ಕೂಟತೀರ್ಥಸ್ನಾನದಂತಿದೆ.” 
ಅಸಮಾಧಾನವೆನಿಸಿತು. ಇಂಥ ಮಳೆಗಾಳಿಯಲ್ಲಿ “ ಏನಾದರೂ ಬರೆಯುತ್ತೀರಾ ?” 
ಯಾರೂ ಬರಲಾರರೆಂಬುದು ಖಚಿತವೇ “ ಇಲ್ಲ. ಅಂಥ ವಿಶೇಷವೇನಿಲ್ಲ.” 
ಆಯಿತು. 

“ ಆದರೂ ಕವಿತೆ ಕಥೆಗಳನ್ನೇನಾದರೂ ಬರೆ 
ಆದರೆ ಕಿಡಿಕಿಯ ಗಾಜಿನ ಮುಖಾಂತರ ದಿರಬೇಕಲ್ಲ. ” 
ದೂರದ ರಸ್ತೆಯ ಮೇಲೆ ಮಿಣ ಕ್ ಮಿಣ ಕ “ ಇಲ್ಲ, ಕಥೆ ಕವಿತೆ ಯಾವುದನ್ನೂ ಬರೆದಿಲ್ಲ. 
ಎನ್ನು ವ ಮಂದಪ್ರಕಾಶ ಕಾಣಿಸಿತು . ಬಾಗಿಲು ಹಾಂ . ಒಂದು ಕಾದಂಬರಿಯನ್ನು ಮಾತ್ರ ಬರೆ 
ತೆರೆದು ನೋಡಿದರು. ಕಂದೀಲನ್ನು ಹಿಡಿದು ದಿದ್ದೇನೆ,” ವಿಭೂತಿ ಬಾಬು ಅತಿ ಪ್ರಯಾಸದಿಂದ 
ಕೊ೦ಡು ಓರ್ವ ವ್ಯಕ್ತಿ, ತಮ್ಮ ಮನೆಯ ಕಡಗೆ ನುಡಿದರು . 
ಬರತೊಡಗಿದ್ದ . ಬಾಡಿದ ಮನಸ್ಸು ಮತ್ತೆ ಹಸಿ ಕಾದಂಬರಿ ಎಂಬ ಶಬ್ದ ಕಿವಿಗೆ ಬಿದ್ದಾಗ 
ರೊಡದಂತಾಯಿತು. ಆದರೆ ಆ ವ್ಯಕ್ತಿಯನ್ನು ಉಪೇಂದ್ರ ಬಾಬು ಮೆಟ್ಟಿ ಬಿದ್ದರು. ಏಕೆಂದರೆ 
ನೋಡಿದ ಕೂಡಲೇ ಮತ್ತೆ ಮನಸ್ಸು ಮುದು ಒಮ್ಮೆಲೆ ಹೊಸ ಲೇಖಕ ಕಾದಂಬರಿಗೆ ಕೈ 
ಡಿತು. 

ಹಾಕಬಹುದೆ ? ಎಂಬ ಶಂಕೆ ಅವರ ಮನದಲ್ಲಿ 
“ ಬಹುಶಃ ಇವತ್ತು ಮತ್ತಾರೂ ಬರಲಿಕ್ಕಿಲ್ಲ. ಮೂಡಿತು. “ ಆ ಕಾದಂಬರಿ ಎಷ್ಟು ದೊಡ್ಡ 


ಪಥೇರ್ ಪಾಂಚಾಲಿಯ ಒಳಕಥೆ 


೫ ೫ 


ದಿದೆ ? " - ಅವರು ಕೇಳಿದರು . 

ಸಾದ ಹಾಳೆಗಳ ಗಂಟನ್ನೆ ಹೊತ್ತು ಉಪೇಂದ್ರ 
“ಸುಮಾರು ಐದು ನೂರು ಪುಟಗಳಿರಬೇ - ಬಾಬುಗಳ ಕೋಣೆಯಲ್ಲಿ ಪ್ರವೇಶಿಸಿದರು . 
ಕಷ್ಟೆ ?” 

- ಸ್ವಲ್ಪ ಹೊತ್ತಿನ ವರೆಗೆ ಉಪೇಂದ್ರ ಬಾಬು 
“ನಿಮ್ಮ ಕಾದಂಬರಿಯಲ್ಲಿ ಪರಿಚ್ಛೇದಗಳೇನಾ ಹಸ್ತಪ್ರತಿಗಳನ್ನು ತೆರವುತ್ತಲಿದ್ದರು. ಅಷ್ಟ 
ದರೂ ಉಂಟೆ ? ಏನೋ ಹಾಗೆ ಬರೆಯುತ್ತಾ ರಲ್ಲಿ ಇತರ ಸದಸ್ಯರು ಬರತೊಡಗಿದ್ದರಿಂದ 
ಹೋಗಿದ್ದೀರಾ ?” 

ಉಪೇಂದ್ರ ಬಾಬು, “ಇದನ್ನು ನಾನು ಸದ್ಯ 
“ ಪರಿಚ್ಛೇದಗಳೇನೋ ಇವೆ ” - ವಿಭೂತಿ ನನ್ನಲ್ಲಿಯೇ ಇಟ್ಟುಕೊಳ್ಳುವೆ. ಓದಿ ನೋಡಿದ 
ಬಾಬು ಸ್ವಲ್ಪ ಗಂಭೀರವಾಗಿ ಹೇಳಿದರು . ನಂತರ ಅದರ ಪ್ರಕಟನೆಯ ವಿಷಯವಾಗಿ ತಿಳಿ 
- “ಪ್ರತಿಯೊಂದು ಪರಿಚ್ಛೇದದಲ್ಲಿ ಎಷ್ಟು ಶಬ್ದ ಸುವೆ” ಎಂದರು . 
ಗಳಿರಬಹುದು ? ಎಣಿಸಿ ನೋಡಿದ್ದೀರಾ?" ದಿನಗಳು ಉರುಳುತ್ತ ನಡೆದವು. ಒ೦ದು 
“ ಇಲ್ಲ - ಎಣಿಸಿನೋಡಿಲ್ಲ. ” 

ತಿಂಗಳು ಹೋಯಿತು. ಎರಡು ತಿಂಗಳು 
* ಆಶ್ಚರ್ಯದ ಸಂಗತಿ ! ನೀವು ಕಳೆದ ಹೋಯಿತು. ಮೂರನೆಯ ತಿಂಗಳು ಪ್ರಾರಂಭ 
ಆರು ತಿಂಗಳಿಂದ ಇಲ್ಲಿ ಬರುತ್ತಿದ್ದೀರಿ. ಒಮ್ಮೆ ವಾಗಿತ್ತು . ಆಗಲೂ ವಿಭೂತಿ ಬಾಬು ತಮ್ಮ 
ಯಾದರೂ ಆ ವಿಷಯವೆತ್ತಿಲ್ಲವಲ್ಲ ? ” ಹಸ್ತಪ್ರತಿಯ ಬಗ್ಗೆ ವಿಚಾರಿಸಲಿಲ್ಲ – ಉಪೇಂದ್ರ 

ಅವರ ಮಾತನ್ನು ಕೇಳಿ ವಿಭೂತಿಭೂಷಣರಿಗೆ - ಬಾಬುಗಳೂ ಉತ್ಸಾಹವನ್ನು ತೋರಿಸಲಿಲ್ಲ . 
ದುಃಖವಾಯಿತು. - “ಈಗೇನೂ ಮಾಡಲಿಕ್ಕೆ ಒ೦ದು ದಿನ ಸಭೆ ಮುಗಿಸಿಕೊಂಡು ವಿಭೂತಿ 
ಬರುವುದಿಲ್ಲವೆ ? ” ಆರ್ತ ಹೃದಯದಿಂದ ಕೇಳಿ ಬಾಬು ಹೊರಟು ನಿಂತಾಗ, “ನೀವು ನಿಲ್ಲಿ . 
ದರು. 

ಸ್ವಲ್ಪ ಮಾತಾಡಬೇಕಾಗಿದೆ ” ಎಂದು ಉಪೇಂದ್ರ 
“ ಏಕೆ ಬರುವುದಿಲ್ಲ ? ಮನೆಗೆ ಹೋಗಿ ಬಾಬು ಹೇಳಿದರು. ಅದು ವಿಭೂತಿ ಬಾಬುಗಳ 
ಮೊದಲು ಪ್ರತಿಯೊಂದು ಪರಿಚ್ಛೇದದಲ್ಲಿ ಎಷ್ಟು ಕಿವಿಯಲ್ಲಿ ಬಿದ್ದಾಗ ಒಂದು ಕ್ಷಣ ಅವರ 
ಶಬ್ದ ಗಳಿವೆ ಎಣಿಸಿ. ಇದಾದ ಮೇಲೆ ಅಲ್ಲಿ ಮನಸ್ಸು ತಲ್ಲಣಿಸಿದಂತಾಯಿತು. ತನ್ನ ಕೃತಿ 
ಇಲ್ಲಿ ಹೊಡೆದುಹಾಕಿ ಕೆಲವೊಂದು ಕಡೆಗೆ ಪರಿ ಧನ್ಯವಾದಗಳೊಂದಿಗೆ ಅಸ್ವೀಕೃತವಾದರೆ? ಏನು 
ಚೇದಗಳಲ್ಲಿ ಹೆಚ್ಚು ಕಡಿಮೆ ಮಾಡಿ ಒ೦ದು ಮಾಡಬೇಕು ? ಎಲ್ಲ ವ್ಯರ್ಥವಾದಂತೆಯೆ ? 
ಕ್ಕೊಂದು ಸಂಬಂಧ ಬರುವಂತೆ ಜೋಡಿಸಿ ಈ ಹೃದಯ ಚಡಪಡಿಸಿತು . 
ಪ್ರಥಮ ಉಪನ್ಯಾಸಕ್ಕೆ ರೂಪವನ್ನಾದರೂ “ನಿಮ್ಮ ಕಾದಂಬರಿಯನ್ನು ಪೂರ್ತಿ ಓದಿದೆ. 
ಕೊಡಬೇಕು.” 

' ಸುಪರ್ ' ' ಎಕ್ಸಲಂಟ್ ' ಆಗಿದೆ. ನಿಜವಾ 
ಉಪೇಂದ್ರನಾಥರ ಮಾತುಗಳನ್ನು ಕೇಳಿ ಗಿಯೂ ನಾನೇ ಇದನ್ನು ಪ್ರಕಟಿಸುತ್ತೇನೆ. ” 
ವಿಭೂತಿಭೂಷಣರ ಮನಸ್ಸು ಮುದುಡಿದಂತಾ ಉಪೇಂದ್ರ ಬಾಬುಗಳ ಆ ನುಡಿಗಳನ್ನು 
ಯಿತು. ಹಣೆಯಲ್ಲಿ ನಿರಾಶೆಯ ರೇಖೆಗಳು ಕೇಳಿ ಅವರ ಹೃದಯ ಸಂತಸದಿಂದ ನರ್ತಿ 
ಮೂಡಿನಿಂತವು. ಎರಡು ವರುಷದ ಕಠಿಣ ಪರಿ ಸಿತು. ಕಣ್ಣುಗಳಿಂದ ಕೃತಜ್ಞತೆ ಮಿನುಗಿತ್ತು 
ಶ್ರಮದ ಮೇಲೆನೀರು ಹೊಯ್ದಂತಾಯಿತು. “ನೀವೆಂದಾದರೂ ಇದನ್ನು ಪ್ರಕಟಿಸುವ ವಿಚಾರ 
- ಅಂದು ಇಡೀ ರಾತ್ರಿ ಅವರು ಪರಿಚ್ಛೇದಗಳ ಮಾಡಿದ್ದೀರಾ?” 
ಶಬ್ದಗಳನ್ನು ಎಣಿಸಿದರು. ಆರು ಪರಿಚ್ಛೇದ ಅದನ್ನು ಕೇಳಿ ವಿಭೂತಿ ಬಾಬುಗಳಿಗೆ 
ಮುಗಿಸುವಷ್ಟರಲ್ಲಿ ಅವರು ನಿದ್ರೆ ಹೋದರು. ಹಿಂದಿನ ಕಟು ಅನುಭವದ ಸ್ಮತಿಉಮ್ಮಳಿಸಿ 
ಮರುದಿನ ವಿಭೂತಿ ಬಾಬು ಹಳೆಯ ಹೊಲ ಬಂತು . ಗಂಟಲು ಸರಿಪಡಿಸಿಕೊಂಡು “ ಹೂಂ . 


ಕಸ್ತೂರಿ, ಮೇ ೧೯೬೩ 
*ಪ್ರವಾಸಿ' - ಮಾಸಿಕಕ್ಕೆ ಕಳಿಸಿದ್ದೆ . ಆದರೆ ದ್ದರು. ಎಲ್ಲಡೆ ನಗೆ ಕೊಲೆ ನಡೆದಿದ್ದಾಗ ವಿಭೂತಿ 
ಅವರು ತಿರುಗಿ ಕಳಿಸಿಬಿಟ್ಟರು,” ಎಂದರು . ಬಾಬು ಹೊಲಸು ಧೋತರ ಅಂಗಿಯನ್ನು ಧರಿಸಿ 
* ಉಪೇಂದ್ರ ಬಾಬುಗಳ ಮನಸ್ಸು ಅಳುಕಿ ಕೊಂಡು ಹರಿದ ಚಪ್ಪಲಿಯನ್ನು ಮೆಟ್ಟಿ ಕೊಂಡು 
ದಂತಾಯಿತು. ಸ್ವಲ್ಪ ಹೊತ್ತು ಸುಮ್ಮನೆ : ಬಾಗಿಲ ಬಳಿ ನಿಂತಿದ್ದರು. 
ಕುಳಿತು ಯೋಚಿಸಿ ನುಡಿದರು - “ನೀವು “ ನಾನು ಉಪೇಂದ್ರ ಬಾಬುಗಳನ್ನು ಭೇಟಿ 
ನಿಶ್ಚಿಂತರಾಗಿ ಮನೆಗೆಹೋಗಿ, ನಾನು ಇಷ್ಟರ ಯಾಗಬೇಕಾಗಿದೆ ” ಧೈರ ತಂದುಕೊಂಡು 
ಲ್ಲಿಯೆ ಕಲಕತ್ತೆಗೆ ಹೋಗುವವನಿದ್ದೇನೆ. ನಿಮ್ಮ ವಿಭೂತಿಬಾಬು ಅಲ್ಲಿಯ ಓರೂ ಕೆಲಸಗಾರರನ್ನು 
ಈ ' ವಿಚಿತ್ರ ' ವನ್ನು 'ವಿಚಿತಾ ' ದಲ್ಲಿಯೇ ಪ್ರಕಟಿ ಕೇಳಿದರು 
ಸುವೆ.” 

“ ಯಾವ ಉಪೇಂದ್ರಬಾಬು ? ' ವಿಚಿತಾ ' ದ 
ಉಪೇಂದ್ರ ಬಾಬುಗಳು 'ವಿಚಿತಾ ' ಎಂಬ ಸಂಪಾದಕರೋ ? ” 
ಹೊಸ ಪತ್ರಿಕೆ ಪ್ರಕಟಿಸುವ ಯೋಜನೆಯ “ಹೌದು- ಅವರನ್ನೆ ...” 
ನ್ನಿಟ್ಟು ಕೊಂಡು ಕಲಕತ್ತೆಗೆ ಬಂದಾಗ ಅತ “ ಒಳ್ಳೇದು- ಒಳ್ಳೇದು - ಒಂದು ಚೀಟಿ 
ಭಾಗಲಪುರದ ಒಂದು ಸಣ್ಣ ಹಳ್ಳಿಯಲ್ಲಿ - ಯಲ್ಲಿ ನಿಮಗೇನು ಕೆಲಸವಿದೆ ಬರೆದಿಟ್ಟು ಹೋಗಿ. 
ವಿಭೂತಿ ಎಂಬ ಹೆಸರಿನ ಓರ್ವ ಸಾಮಾನ್ಯ ಅವರು ಬಂದ ಮೇಲೆ ಕೊಡುತ್ತೇವೆ, ” 
ಮನುಷ್ಯ ' ಪಥೇರ್ ಪಾಂಚಲಿ' ಕಾದಂಬರಿಯ ಮತ್ತೊಬ್ಬ ನುಡಿದ. 
'ಪ್ರಕಾಶನದ ಸ್ವಪ್ನ ಕಾಣತೊಡಗಿದ್ದ . ವಿಭೂತಿ ವಿಭೂತಿ ಬಾಬು ಬರೆಯಬೇಕೆನ್ನುವಷ್ಟರಲ್ಲಿ 
ಬಾಬು ಸಂಪಾದಕರಿಂದ ಓಲೆ ಬರಬಹುದೆಂಬ ಯಾರೋ ಹೆಗಲಮೇಲೆ ಕೈ ಇರಿಸಿದಂತಾ 
ಆಶೆಯಿಂದ ದಾರಿ ಕಾಯುತ್ತಿದ್ದರು. ದಿನಗಳು ಯಿತು. 
ರುಳತೊಡಗಿದವು. ಪ್ರತಿ ದಿನ ಪೋಸ್ಟ್ ಮ್ಯಾನ್ ಅರೇ ವಿಭೂತಿ? ಯಾವಾಗ ಬಂದಿರಿ ?” 
ಅವ ಮನೆ ಮುಂದೆ ಹಾದು ಹೋದರೂ ಎಂದು ಉಪೇಂದ್ರಬಾಬು ಹರುಷದಿಂದ ಅಪ್ಪಿ 
ಒಂದು ಪತ್ರವನ್ನೂ ಅವರಿಗೆ ಕೊಡಲಿಲ್ಲ, ಮನ ಕೊಂಡು ಮತ್ತೆ ನುಡಿದರು - “ ಒಂದು ಸಂ 
ಸ್ಸಿನ ಉದ್ವೇಗವನ್ನು ತಡೆದುಕೊಳ್ಳಲಾಗದೆ ತೋಷದ ಸುದ್ದಿ ಹೇಳುವೆ. ನಿಮ್ಮ ಕಾದಂಬರಿ 
ಹೋದಾಗ ಅವರೇ ಸ್ವತಃ ಒ೦ದು ದಿನ ಕಲಕ ಮುಂದಿನ ಸಂಚಿಕೆಯಿಂದ ಪ್ರಕಟವಾಗುತ್ತದೆ.” 
ತೆಗೆ ಹೋಗುವುದಾಗಿ ನಿರ್ಧರಿಸಿಬಿಟ್ಟರು. ಪ್ರೆಸ್ ಹಾಗು ಕಾರ್ಯಾಲಯದ ಕರ್ಮ 
' ವಿಚಿತ್ರಾ ' ಕಾರ್ಯಾಲಯವನ್ನೇನೂ ತಲುಪಿ - ಚಾರಿಗಳು ವಿಭೂತಿ ಬಾಬುಗಳನ್ನು ಅವಾಕ್ಕಾಗಿ 
ದರು, ಆದರೆ ಒಳಗೆ ಹೋಗುವ ಧೈರ್ಯವಾಗಿ ನೋಡತೊಡಗಿದರು, ಏನು ' ಪಥೇರ್ ಪಾಂಚಾ 
ಲಿಲ್ಲ. ಅದನ್ನು ಆಧುನಿಕ ರೀತಿಯಲ್ಲಿ ವ್ಯವಸ್ಥಿತ ಲಿ' ಯ ಲೇಖಕರು ಇವರೆ ? 
ಗೊಳಿಸಲಾಗಿತ್ತು . ಇಣಿಕಿ ನೋಡಿದಾಗ ಬಂಗಾಲಿಯಲ್ಲಿ ಪುಸ್ತಕ ರೂಪದಲ್ಲಿ ' ಪಥೇರ್ 
" ಯಾವುದೋ ವ್ಯಕ್ತಿ ಮೇಜಿನ ಮೇಲೆ ಹಾಳೆಗಳ ಪಾಂಚಾಲಿ' ೧೯೨೯ ರಲ್ಲಿ ಪ್ರಕಟವಾಯಿತು. 
ಹೊರೆಯನ್ನೇ ಇರಿಸಿಕೊಂಡು 'ಪೂಫ್' ನೋ - ೧೯೫೨ ರಲ್ಲಿ ವಿಶ್ವವಿಖ್ಯಾತ ನಿರ್ಮಾತೃಗಳಾದ 
ಡುವುದರಲ್ಲಿ ಮಗ್ನವಾದಂತಿತ್ತು . ಕೆಲವರು ಸತ್ಯಜಿತ ರಾಯರು ಈ ಕಾದಂಬರಿಯನ್ನು 
ಹೊಳೆಯುವ ಗಾಜಿನ ಮೇಜಿನ ಮುಂದೆ ಕುಳಿತು ಚಿತ್ರೀಕರಿಸಿ ಜಗತ್ತನ್ನೇ ಬೆರಗುಗೊಳಿಸಿದರು. 
ಕೊಂಡು ಚಹ ಕುಡಿಯುತ್ತಿದ್ದರು. ಮತ್ತೆ ಕೆಲ ಇಂದು ವಿಭೂತಿಭೂಷಣ ಬಂದ್ಯೋಪಾಧ್ಯಾಯ 
ವರು - ಡಿ. ಎಚ್ . ಲಾರೆನ್ಸ್ , ಮೊರಾವಿಯಾ ರನ್ನು ವಿಶ್ವಸಾಹಿತ್ಯದಶ್ರೇಷ್ಠ ಕಾದಂಬರಿಕಾರರ, 
ಮತ್ತು ಷಾರ ವಿಷಯವಾಗಿ ಚರ್ಚಿಸತೊಡಗಿ ಶ್ರೇಣಿಯಲ್ಲಿ ಪರಿಗಣಿಸಲಾಗುತ್ತಿದೆ. 


ರಕ್ಷಿಸುವ ತಾಯಿ 
ಡಾಲ್ಡವನ್ನೇ 
ಬಳಸುತ್ತಾಳ 


ಡಾ . 
ಖರ್ಜೂರ ಮರದ ಗುರುತಿನ 

ವನಸ್ಪತಿ | 
ಅಡಿಗೆಯ ಶುದ್ಧಹಾಗೂ ಉತೃಷ್ಟ ಸಾಧನೆ 


DL. 96 -77 KN . 


ಹಿಂದುಸ್ತಾನ್ ಲೀವರ್ ಅವರ ತಯಾರಿಕೆ 


81 - 8 


ಅವರೊಡನೆ 


ಮಾತಾಡುತ್ತದೆ 


ವ್ಯ೦, ನ. ಕುಲಕರ್ಣಿ 


TERRO 


000ಬುರ್ಗಿನ ಒಂದು ಹೋಟೆಲಿನಲ್ಲಿ 

* ಒಬ್ಬ ಭಾರತೀಯ ವ್ಯಾಪಾರಿ ಮರಾಠಿ ಸಾಹಿತ್ಯ ಪ್ರಪಂಚದಲ್ಲಿ ಖ್ಯಾತ 
ಬಹಳ ಕಾಲ ಠಾಣೆ ಹೊಡದಿದ್ದ . ಹೆಸರು ಲೇಖಕ- ಪತ್ರಿಕೋದ್ಯೋಗಿ ಶ್ರೀ ವ್ಯಂ . ನ . 
ಮೋಹನರಾವ್ ಎಂದುಕೊಳ್ಳಿ. ಆತ ನನ್ನನ್ನು ಕುಲಕರ್ಣಿಯವರು ಯುದ್ಧೋತ್ತರ ಜರ್ಮನಿ 
ಕಂಡಾಗೆಲ್ಲ ಹೇಳುತಿದ: “ ಪಂಡಿತರಾವ್ ಯಲ್ಲಿ ಹತ್ತು ವರ್ಷಗಳನ್ನು ಕಳೆದು ಬಂದು 
ನಿಮಗೆ ದಿನಾಲೂ ಎಲ್ಲಿಯಾದರೂ ಆಮಂತ್ರಣ 

ಈಗ ಗೋಕಾಕ ದಲ್ಲಿ ನೆಲಸಿದ್ದಾರೆ. ಅನೇಕ 
ವಿರುತ್ತದೆ. ನನ್ನನ್ನೂ ಕರೆದೊಯ್ದು ಒಮ್ಮೆ 

ಜರ್ಮನ್ ಪತಿ ಕೆಗಳಲ್ಲಿ ಅವರ ಲೇಖಗಳು 
ಒ೦ದು ಜರ್ಮನ್ ಕುಟುಂಬವನ್ನು ತೋರಿಸಿ | 

ಪ್ರಕಟವಾಗುತ್ತಿದ್ದು ಮರಾಠಿಯಲ್ಲಿ ಜರ್ಮ 

ನಿಯ ಜೀವನವನ್ನು ಕುರಿತು ಒಂದು ಸ್ವಾರಸ್ಯ 
ರಲ್ಲ.” 
ಒಂದು ದಿನ ನನ್ನ ಜರ್ಮನ್ ಮಿತ್ರ 

ಪುಸ್ತಕವನ್ನು ಬರೆದಿದ್ದಾರೆ. 
ಯಾನ್ನ ಹುಟ್ಟು ಹಬ್ಬದ ಆಮಂತ್ರಣ ಬಂತು . 
ಅವನ ಹತ್ತಿರ ಮೊಹನರಾಯನ ಪ್ರಸ್ತಾಪ ಯನಿಗೆ ಇಷ್ಟು ತುಟ್ಟಿ, ಹೂವಿನ ಕಾಣಿಕೆ ಕೊಡ 
ಮಾಡಿದೆ. “ಓಹೋ , ನಿಮ್ಮ ಗೆಳೆಯನ್ನ ಅವಶ್ಯ ಬೇಕೆ ?” ಎಂದ. 
ಕರೆದುಕೊಂಡು ಬನ್ನಿ ” ಎಂದಾತ ಹೇಳಿದ . “ ಇದು ಮಿತ್ರನ ಹೆಂಡತಿಗಾಗಿ, ಯಾವ 

ಅವತ್ತು ಮಧ್ಯಾಹ್ನ ಮೋಹನರಾಯನೊಡನೆ ಮನೆಯಲ್ಲಾದರೂ ಔತಣವಿದ್ದರೆ, ಮನೆಯೊ 
ಹೊರಟ ನಾನು ಹ್ಯಾಂಬುರ್ಗಿನ ಮುಖ್ಯ ರೇಲ್ವೇ ಡತಿ ಮತ್ತು ಇತರ ಸ್ತ್ರೀಯರಿಗಾಗಿ ಹೂ ತೆಗೆದು 
ಸ್ಟೇಶನ್ ಬಳಿ ಮೋಟಾರು ನಿಲ್ಲಿಸಿ, ಹೂವಿ ಕೊಂಡು ಹೋಗುವುದು ಜರ್ಮನಿಯಲ್ಲಿ ಶಿಷ್ಟಾ 
ನಂಗಡಿಗೆ ಹೋದೆ. ಅಲ್ಲಿ ಕಾರ್ನೆಶನ್ ಜಾ . ಚಾರ. ನನ್ನ ಕೇಳಿದರೆ ನೀವೂ ಇಂದು ಹೂ 
ತಿಯ ಐದು ಹೂಗಳನ್ನು ಕೊಂಡೆ . ಪ್ರತಿ ತೆಗೆದುಕೊಂಡು ಹೋಗಬೇಕು.” 
ಹೂವಿಗೆ ಒ೦ದೂವರೆ ಮಾರ್ಕ್‌ ( ಮಾರ್ಕ - ಮೋಹನ ರಾಯನ ಪರವಾಗಿ ಮತ್ತೆ ಐದು 
ರೂ . ೧ . ೨೦ ನ ಪೈ . ಬೆಲೆ ತೆತ್ತದ್ದು ನೋಡಿ ಮಾರ್ಕ್‌ಗಳ ಒ೦ದು ಪುಷ್ಪಗುಚ ತೆಗೆದು 
ಮೋಹನರಾವ್ ಆಶ್ಚರಗೊಂಡು, “ನಿಮ್ಮ ಗೆಳೆ ಕೊಂಡದ್ದಾಯಿತು. ಆತ ಕೇಳಿದ : “ ಯಾರ 


೫೯ 
ಅವರೊಡನೆ ಹೂ ಮಾತಾಡುತ್ತದೆ 
ಮನೆಗೆ ಹೋಗಬೇಕಾದರೂ ಹೀಗೆ ತುಟ್ಟಿ ನನ್ನ ಪರಿಚಯದ ಒಬ್ಬ ಉದ್ಯೋಗಪತಿ. 
ಸಂಪ್ರದಾಯವನ್ನು ಪೂರೈಸಲೇಬೇಕೆ ? ” ಹೂಗಳಿಗಾಗಿಯೆ ತಿಂಗಳಿಗೆ ಒ೦ದು ಒ೦ದೂ 
“ಹೌದು,” ಎಂದೆ ನಾನು. . 

ವರೆ ಸಾವಿರ ಮಾರ್ಕಿನಷ್ಟು ವೆಚ್ಚ ಮಾಡು 
“ ಹಾಗಾದರೆ ನಿಮಗೆ ಹೂವಿಗಾಗಿಯೆ ಬಹಳ ತ್ತಾನೆ. ಅವನೊಡನೆ ಕೌಟುಂಬಿಕ ಹಾಗು 
ಖರ್ಚು ಬರುತ್ತಿರಬೇಕು, ಪಂಡಿತರಾವ್ !” ವ್ಯಾವಹಾರಿಕ ಸಂಬಂಧವುಳ ವರು ನೂರಾರು 

“ ಹೌದು, ಡಿಸೆಂಬರ್‌ ಜನವರಿ ಫೆಬ್ರುವರಿಗೆ ಜನ . ಅವರಿಂದ ಬರುವ ಆ ಮಂತ್ರಣಗಳೂ 
ಳಲ್ಲಿ ಒಟ್ಟು ಇ೦ಥ ಸಮಾರಂಭಗಳಿಗಾಗಿ ಸು - ಅಸಂಖ್ಯ . . 
ಮಾರು ಒಂದು ಸಾವಿರ ಮಾರ್ಕ್ ( ರೂ . ಪರವೂರಿನಲ್ಲಿ ನಡೆಯುವ ಸಮಾರಂಭಗಳಿ 
೧,೨೦೦) ನ ಹೂ ಕೊಳ್ಳಬೇಕಾಗುತ್ತದೆ. ಚಳಿ ಗೆಲ್ಲ ಎಲ್ಲಿ ಸ್ವತಃ ಹೋಗುವುದಾಗುತ್ತದೆ ? ಆಗ 
ಗಾಲದಲ್ಲಿ ಹೂವಿನ ಬೆಲೆ ಹೆಚ್ಚು . ಇತರ ನಾನು ನನ್ನೂರಿನ ಹೂವಾಡಿಗನಿಗೆ ಫೋನ್ 
ತಿಂಗಳುಗಳಲ್ಲಿ ತಿಂಗಳಿಗೆ ನೂರು ರೂಪಾಯಿ ಮಾಡಿ, “ ಇಂಥಾ ವ್ಯಕ್ತಿ ಮ್ಯುನಿಚ್‌ನಲ್ಲಿ ಇಂಥಾ 
ಹೂವಿಗಾಗಿ ಖರ್ಚು ಬರುತ್ತದಷ್ಟೆ .” ರಸ್ತೆ ಇಂಥಾ ಮನೆಮೂರನೆ ಅಂತಸ್ತಿನಲ್ಲಿದ್ದಾಳೆ. 
- ಯಾನನ ಮನೆಗೆ ಬಂದ ಇತರ ಅತಿಥಿಗಳು ತಾ . ೨೭ ಅವಳ ಹುಟ್ಟು ಹಬ್ಬ , ಆವೊತ್ತು 
ತಂದ ಹೂಗಳನ್ನು ಕಂಡ ಮೇಲಂತೂ ಬೆಳಗ್ಗೆ ಒ೦ಭತ್ತಕ್ಕೆ ಕೇಸರಿ ವರ್ಣದ ಇಂಥಾ 
ಮೋಹನ ರಾಯನ ಎದೆಯೇ ಹಾರಿಹೋ ಹನ್ನೊಂದು ಹೂಗಳನ್ನು ಅವಳಿಗೆ ತಲುಪಿಸ 
ಯಿತು. ಫಾವ್ ( ಶೀ ಮತಿ) ಯಾನಳಲ್ಲಿ ಬೇಕು. " ಸರಿ, ಆತ ಮ್ಯುನಿಚ್‌ನಲ್ಲಿ ರುವ ಹೂ 
ಎಷ್ಟೆಷ್ಟು ತರದ ಪುಷ್ಪಪಾತ್ರೆಗಳಿದ್ದವು! ಕಾಣಿಕೆ ವಾಡಿಗನಿಗೆ ತಂತಿಯೋ ಟೆಲಿಫೋನ್ ಪತ್ರ 
ಬಂದ ಪುಷ್ಟಗಳನ್ನು ಪಾತ್ರೆಗಳಲ್ಲಿ ಅಲಂಕರಿ ವೊ ಕಳಿಸುತ್ತಾನೆ. ನಿಶ್ಚಿತ ದಿನ ಸುಂದರವಾದ 
ಸುತ್ತ ಒಂದೊಂದು ಗುಚ್ಛವನ್ನೂ ಅವಳು ಚಿತ್ರಿತ ಕಾರ್ಡಿನಲ್ಲಿ ಕಳಿಸಿದವರ ಹೆಸರನ್ನು 
ಹೃತೂರ್ವಕ ಪ್ರಶಂಸಿಸುತ್ತಿದ್ದಳು. 

ಬರೆದು ಹೂಗುಚ ದಲ್ಲಿರಿಸಿ ಅವಳಿಗೆ ತಲುಪಿಸ 
- ಸಮಾರಂಭದಿಂದ ತಿರುಗಿ ಬರುವಾಗ ಲಾಗುತ್ತದೆ. ಅವಳ ಹೃದಯ ಕುಣಿಯುತ್ತದೆ. 
ಮೋಹನರಾವ್ ಹೇಳಿದ: “ ನಾನು ಅಂದಾಜು ಹೂವಾಡಿಗ ಇದಕ್ಕಾಗಿ ನನಗೆ ಎಷ್ಟು ಬಿಲ್ಲು 
ಮಾಡಿದೆ ಪಂಡಿತರಾವ್ , ಈವೊತ್ತು ಬಂದ ಕಳಿಸುತ್ತಾನೆಂದು ನಾನು ಲೆಕ್ಕಿಸುವುದೇ ಇಲ್ಲ . 
ಹತ್ತು ಜನ ಅತಿಥಿಗಳು ತಂದ ಹೂವಿನ ಬೆಲೆ ಜರ್ಮನ್‌ ಜನರಲ್ಲಿ ಒ೦ದು ವಾಡಿಕೆ 
ಯೇ ನೂರೈವತ್ತು ಫಾಂಕ್ ನಷ್ಟು ಆಗಿರಬೇಕು. ಮಾತೇ ಇದೆ _ ಹೂವಿನ ಮೂಲಕ ಹೇಳು” 
ಮೂರು ನಾಲ್ಕು ದಿನಗಳಲ್ಲಿ ಒಣಗಿ ಹೋಗುವ ಎಂದು ನನ್ನ ಮಿತ್ರ ಅರ್ನೋ ಎಂಬವನಿದ್ದಾನೆ. 
ಈ ಹೂಗಳಿಗಾಗಿ ಇಷ್ಟು ಖರ್ಚು ಮಾಡುವು 

ಅವನನ್ನು ಪ್ರೇಮ ವಿವಾಹ ಮಾಡಿಕೊಂಡವಳೇ 
ದೆಂದರೆ ದುರ್ವ್ಯಯವೇ ಅಂತ ನನಗೆ ತೋರು ನನಗೆ ಹೇಳಿದ ಕಥೆ ಇದು : 
ತದೆ. ಹೀಗೇ ಆದರೆ ಜರ್ಮನಿಯಲ್ಲಿ ಕೇವಲ - “ ನನ್ನೊಬ್ಬ ಗೆಳತಿಯ ಮನೆಯಲ್ಲಿ ತರುಣ 
ಹೂಗಳಿಗಾಗಿಯೆ ಕೋಟಿಗಟ್ಟಳೆ ಮಾರ್ಕ್ ತರುಣಿಯರ ನೃತ್ಯ ಏರ್ಪಟ್ಟಾಗ ನನಗೆ ಮೊ 
ಸೂರೆಯಾಗುತ್ತಿರಬೇಕು.” 

ದಲು ಅರ್ನೋ ಭೆಟ್ಟಿ ಯಾದ. ನಮ್ಮಿಬ್ಬರ ನೃತ್ಯ 
ನಾನು ನಕ್ಕೆ . "ಕೋಟಿಗಟ್ಟಲೆ ಅಲ್ಲ, ತುಂಬ ಕಳೆಗಟ್ಟಿತು. ನಾನು ಅವನನ್ನು 
ಮೋಹನರಾವ್ , ಅಬ್ಬ ಗಟ್ಟಳೆ ಜರ್ಮನ್ ಮೆಚ್ಚಿದೆ. ಆತ ಮೆಚ್ಚಿದನೋ ಇಲ್ಲವೋ ಎಂಬು 
ಜನ ಹೂ ಮರುಳರು , ಶೋಕಿಗೆ ಬೆಲೆ ಕಟ್ಟ ದು ಎಂಟು ಹತ್ತು ದಿನಗಳ ನಂತರವೇ ತಿಳಿ 
ಲಾದೀತೆ ? ” 

ಯಿತು. ಒಂದು ದಿನ ಮುಂಜಾನೆ ನನ್ನ ಮನೆ 


ಕಸ್ತೂರಿ, ಮೇ ೧೯೬೩ 
ಭಾಗಿಲಲ್ಲಿ ಒಬ್ಬ ತರುಣ ಹೂಗಾರ್ತಿ ಇಪ್ಪ “ ಅವಳ ಮನೆಯಲ್ಲಿ ಒಂದು ಹೂ ನೋಡಸಿಗು 
ತೈದು ಕೆಂಪು ಗುಲಾಬಿಗಳ ಗುಚ್ಛವನ್ನು ವುದಿಲ್ಲ ” ಎಂಬುದಕ್ಕಿಂತ ಒಬ್ಬಳ ಅಸಂಸ್ಕೃತ 
ಹಿಡಿದು ನಿಂತಿದ್ದಳು. ಕಳಿಸಿದವರ ಹೆಸರು ತೆಗೆ ಸಾಕ್ಷಿ ಬೇರೆ ಬೇಡ ಅಲ್ಲಿ. “ಒಬ್ಬನಿಗೆ ಒಂದು 
ನೋಡಿದರೆ ` ಅರ್ನೋ ಎಂದಿತ್ತು . ಮುಂದೆ ದಿನ ಎರಡು ಹೂ ಕೊಟ್ಟವನಲ್ಲ ' ಎಂದರೆ ಅವ 
ಪ್ರತಿವಾರ ಅರ್ನೊ ಗುಲಾಬಿ ಗುಚ್ಛಗಳನ್ನು ನಷ್ಟು ಸುರುಚಿ ರಹಿತ ಪ್ರಾಣಿ ಬೇರೊಬ್ಬನಿಲ್ಲ . 
ಕಳಿಸತೊಡಗಿದ. ಮುಂದೆ 

- * ಜರ್ಮನಿಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳೂ 
ತನ್ನ ಪ್ರೇಮವನ್ನು , ಅರ್ನೋ ಹೂವಿನ ಪುಷ್ಟ ರಚನೆಯನ್ನು ಕಲಿಯುತ್ತಾಳೆ. ಅಲ್ಲಿ 
ಮೂಲಕ ನಿವೇದಿಸಿದ್ದ . ಹಾಗೆಯೆ ಯಾರಿಗಾ ಅದೊಂದು ಶಾಸ್ತ್ರವೇ ಆಗಿದೆ. ಗೃಹಶಾಸ್ತ್ರವನ್ನು 
ದರೂ ಅಪ್ರಿಯ ಸಂಗತಿಯನ್ನು ಹೇಳಬೇಕಿ ಕಲಿಸುವ - ಲುಂಡನ್‌ನಲ್ಲಿಯ Dithsmars 
ದ್ದರೂ ಹೂವಿನ ಮೂಲಕ ಹೇಳೆಂದೇ ಜರ್ಮ cher Landeschule ಸಂಸ್ಥೆಯಲ್ಲಿ ಭಾಷಣ 
ನರು ಹೇಳುತ್ತಾರೆ. ಅಂದರೆ ಮೆತ್ತಗೆ, ಸವಿ , ವೀಯಲು ನಾನು ವರ್ಷಕ್ಕೆ ಮೂರು ನಾಲ್ಕು 
ಮಾತಿನಲ್ಲಿ ಹೇಳುವುದು ಅಗತ್ಯವಿದ್ದರೆ ಹೂಗಳ ಬಾರಿ ಹೋಗುತ್ತಿದ್ದೆ. ಅಲ್ಲಿ ಪುಷ್ಟ ವ್ಯವಸ್ಥೆ 
ಸಹಿತ . . 

* ಯನ್ನು ವಿದ್ಯಾರ್ಥಿಯನಿಗೆ ಕಲಿಸುವ ರೀತಿ 
ಜರ್ಮನ್ ಜನರ ಮನೆ ಮಠಗಳಲ್ಲಿ ತರ - ನೋಡುವಂತಿದೆ. ಉದ್ದ ದೇಟಿನ ಕೆಂಪು 
ತರದ ಹೂಗಳು ನಮ್ಮನ್ನು ಕರೆಕರೆದು ಮಾತಾ ಕಾರ್ನೆಶನ್ಸ್ ಇಡಲು ಎಂಥ ಪುಷ್ಪ ಪಾತ್ರೆ 
ಡಿಸುತ್ತವೆ. ಮನೆಯ ಎಲ್ಲ' ಕಿಡಿಕಿಗಳಲ್ಲಿಯೂ ಕೊಳ್ಳಬೇಕು, , ಗಿಡ್ಡ ದೇಟಿನ ರಂಗುರಂಗಿನ 
ಹೂವಿನ ಕುಂಡಗಳನ್ನು ಸಾಲಾಗಿಟ್ಟಿರುತ್ತಾರೆ. ಗುಲಾಬಿಗಳನ್ನಿರಿಸಲು ಯಾವುದು ಚೆನ್ನು ; ಬಣ್ಣ 
ದಿವಾಣಖಾನೆಯಲ್ಲಿ ಸ್ವಲ್ಪ ವಿಶಾಲ ಸ್ಥಳವಿ ಬಣ್ಣದ ಪುಷ್ಪ ಗುಚ್ಛಗಳನ್ನು ಹೇಗೆ ಜೋಡಿಸ 
ದ್ದರೆ ಅಲ್ಲಿಯ ಮರದ ಮಂಚವಿಟ್ಟು ಹೂ ಬೇಕು ಎಂಬುದೆಲ್ಲ ಅಲ್ಲಿ ಶಾಸ್ತ್ರೀಯವಾಗಿ ಕಲಿ 
ಕುಂಡಗಳನ್ನು ಜೋಡಿಸಿಟ್ಟಿರುತ್ತಾರೆ. ಅದೂ ಸಲ್ಪಡುತ್ತದೆ. ಅತಿಥಿಗಳು ಯಾವ ಬಗೆಯ 
ಎಷ್ಟು ಓರಣವಾಗಿ, ಕಲಾಪೂರ್ಣವಾಗಿ ! ಅವು ಹೂ ತಂದರೂ “ ಅದಕ್ಕೊಪ್ಪುವ ಪುಷ್ಟ ಪಾತ್ರೆ 
ಗಳ ಆರೈಕೆಯಲ್ಲಿ ಗೃಹಿಣಿಯದೇ . ಅವುಗಳ ಇರಬೇಕೆಂದು ನೂರು ನೂರು ಪಾತ್ರೆಗಳನ್ನು 
ಸೇವೆ ಮಾಡುತ್ತ ಜರ್ಮನ್ ಮಹಿಳೆ, “ ನನ್ನ .. ಅಲ್ಲಿನ ಗೃಹಿಣಿಯರು ಸಂಗ್ರಹಿಸಿಡುತ್ತಾರೆ. - - 
ಹೂ ಗಿಡಗಳು ನನ್ನೊಡನೆ ಮಾತಾಡುತ್ತವೆ” ಮಾಸಿಕ, ಸಾಪ್ತಾಹಿಕ, ದೈನಿಕಗಳಲ್ಲಿ ಪುಷ್ಯ 
ಎನ್ನುತ್ತಾಳೆ. ಪರವೂರಿಗೆ ಹೋಗಬೇಕಾಗಿ ರಚನೆಯ ಬಗ್ಗೆ ವಿಶೇಷ ಲೇಖಗಳೇ ಇರುತ್ತವೆ. 
ಬಂದರೆ ಅವಳಿಗೆ ಈ ಹೂ ಗಿಡಗಳ ಆರೈಕೆಯ ಹೂಪೇಟೆಯಲ್ಲಿ ಪುಷ್ಟ ರಚನೆಯಲ್ಲಿ ಡಿಪ್ಲೊಮಾ 
ವ್ಯವಸ್ಥೆಯದೇ ಚಿ೦ತೆ : * ಪಡೆದ ಹುಡುಗಿಯರು ಕೆಲಸ ಮಾಡುತ್ತಾರೆ. 
* ನಿಜ, ಅವರಿಗೆ ಹೂ ಮಾತಾಡುತ್ತದೆ. ಯಾರಿ ನನ್ನ೦ಥ ವಿದೇಶೀಯರು ಇವರಿಂದಲೇ ಹೂ 
ಗಾದರೂ ಪುತೊತ್ಸವವಾಯಿತೋ , ಹೂ ಕಳಿ ಕಾಣಿಕೆಗಳ ಬಗ್ಗೆ ಸಲಹೆ ಕೇಳುತ್ತಾರೆ. 
ಸಿರಿ; ಯಾರಿಗಾದರೂ ಅಸೌಖ್ಯವೋ ಹೂ ತೆಗೆದು ಏಕೆಂದರೆ ಹೂ ಕಾಣಿಕೆಗಳ ಔಚಿತ್ಯಾನೌಚಿ 
ಕೊಂಡು ಕಾಣಲು ಹೋಗಿರಿ ; ಯಾರಿಗಾದರೂ , ತ್ಯದ ಒ೦ದು ' ಭಾಷೆ ' ಯೆ ಅಲ್ಲಿದೆ. ಕೆಂಪು ಗುಲಾ 
ಮದುವೆಯೊ , ಮದುವೆಯ ರೌಪ್ಯ ಮಹೋತ ಬಿಯನ್ನು ನೀವು ನಿಮ್ಮ ಪತ್ನಿ ಗೋ ಪ್ರೇಯ 
ವವೋ , ಯಾರಿಗಾದರೂ ಬಡ್ತಿ ಸಿಕ್ಕಿತೋ , ಸಿಗೋ ಪ್ರೇಯಸಿಯನ್ನಾಗಿ ಗೆಲ್ಲಬಯಸುವ 
ಯಾರಾದರೂ ಹೊಸ ಮನೆ ಕಟ್ಟಿ ದರೋ , ರಮಣಿಗೆ ಮಾತ್ರ ಕೊಡಬಹುದು. ನೀವು 
ಪ್ರವಾಸ ಹೊರಟರೋ ಹೂ ಕೊಟ್ಟು ಬನ್ನಿ . ಗೆಲ್ಲಬಯಸುವಾಕೆ ಈ ಕಾಣಿಕೆಯನ್ನು ತೆಗೆದು 


- ಅವರೊಡನೆ ಹೂ ಮಾತಾಡುತ್ತದೆ ? 


ಕೊಂಡು ಅವಳ ಕೆನ್ನೆ ಕೆಂಪೇರಿದರೆ ನಿಮಗೆ ಗಳನ್ನು ಜರ್ಮನಿ ತರಿಸಿಕೊಳ್ಳುತ್ತದೆ. ಒಂದು 
ಪ್ರೋತ್ಸಾಹ ; ತಣ್ಣಗಿದ್ದರೆ ನಿಮ್ಮ ಮೇಲೆ ಅವಳ ಸಾರ್ವಜನಿಕ ಸಂಸ್ಥೆಯ ಪ್ರಮುಖಳಿಗೆ ಆರ್ಕಿ 
ಅನುರಾಗ ಇನ್ನೂ ಕುದುರಿಲ್ಲೆಂದು ಬಗೆದು ಡೀನ್ ಪುಷ್ಯ ಬಹಳ ಪ್ರಿಯವೆಂದರಿತ ನಾನು 
ನೀವು ಮುಂದಿನ ಹಂಚಿಕೆ ಹಾಕಬೇಕು ; ಅವಳ ಅರುವತ್ತನೇ ಹುಟ್ಟು ಹಬ್ಬದ 
ಅವಳು ಅದನ್ನು ತೆಗೆದೇಕೊಳ್ಳದಿದ್ದರೆ ಎಲ್ಲವೂ ದಿನ ಬಹುವರ್ಣದ ಒ೦ದು ಆರ್ಕಿಡೀನ್ ಪುಷ್ಪ 
' ಬಣ್ಣಗೆಟ್ಟಿತೆಂದೇ ತಿಳಿದುಕೊಳ್ಳಬೇಕು. ಈ ವನ್ನು ಕಾಣಿಕೆಯಾಗಿ ಕಳಿಸಿದೆ . ಒ೦ದಡಿ ಗಾ 
* ವಿವಿಧ ವರ್ಣದ ಅಥವಾ ಕೆಂಪು ಬಿಟ್ಟು, ತದ ಈ ಹೂವಿನ ಒ೦ದೊ೦ದು ರ೦ಗಿಗೆ ಮೂರು 
ಬೇರಾವಬಣ್ಣದ ಗುಲಾಬಿ ಗುಚ್ಛಗಳನ್ನು ನೀವು ನಾಲ್ಕು ಮಾರ್ಕಿನಂತೆ ಒಟ್ಟು ಹದಿನೆಂಟು 
ಯಾವ ಮಹಿಳೆಗೂ ಕೊಡಬಹುದು. ಗುಲಾಬಿ ಮಾರ್ಕ್‌ ಬೆಲೆಯನ್ನು ಹೂವಾಡಿಗಿತ್ತಿಗೆ ತೆರಬೇ - 
ಬಿಟ್ಟು ಯಾವ ಕೆಂಪುಬಣ್ಣದಹೂವನ್ನೂ ಯಾ - - ಕಾಯಿತಾದರೂ ಅಂದಿನಿಂದ ಪ್ರತಿ ವರ್ಷ 
ರಿಗೂ ಅರ್ಪಿಸಲು ಅಡ್ಡಿಯಿಲ್ಲ: ಕೆಂಪು ಗುಲಾಬಿ - ಹುಟ್ಟಿದ ಹಬ್ಬಕ್ಕೆ ನನಗೆ ಆ ಮಹಿಳೆಯ ಆಮಂ 
ಕೊಟ್ಟರೆ ಮಾತ್ರ ಅದರ ಅರ್ಥ “ ನಿನ್ನನ್ನು ತ್ರಣ ತಪ್ಪದೇ ಬರತೊಡಗಿತು. ಜರ್ಮನ್ 
ನಾನು ಪ್ರೇಮಿಸುತ್ತೇನೆ,” ಎಂದು. ಒಮ್ಮೆ ಇದ ಚಿತ್ರದಲ್ಲಿ ಸವಿನೆನಹನ್ನು ಮರುಕಳಿಸುವ ಹೂ 
ನರಿಯದ ಭಾರತೀಯ ವಿದ್ಯಾರ್ಥಿಯೊಬ್ಬನು - ವಿನ ಶಕ್ತಿ ಅ೦ಥದು... 
ತನ್ನ ಪ್ರೊಫೆಸರರ ಹೆಂಡತಿಗೆ ಕೆಂಪು ಗುಲಾಬಿ . ಪುಷ್ಟ ಸಂಶೋಧನೆಯ ಅನೇಕ ಕೇಂದ್ರಗಳು - 
“ ಯ ಗುಚ್ಛವನ್ನ ರ್ಪಿಸಿ ಅಪಹಾಸ್ಯಕ್ಕೀಡಾದದ್ದು ಜರ್ಮನಿಯಲ್ಲಿವೆ. ಅಲ್ಲಿನ ವನಸ್ಪತಿ ಸಂಶೋ 
ನನಗೆ ಗೊತ್ತಿದೆ. ಭಾರತೀಯನಲ್ಲದೆ ಜನ್ ಧನ ಸಂಸ್ಥೆಗಳಲ್ಲಿ ಭಾರತದ ಪುಷ್ಪ , ವನಸ್ಪತಿಗಳ 
' ಯಾರಾದರೂ ಈ ಪ್ರಮಾದ ಮಾಡಿದ್ದರೆ ಕಥೆ ಬಗ್ಗೆ ಅತಿಶಯ ಕುತೂಹಲವಿದೆ. ಆರ್ಕಿಡೀನ್ . 
ಯೇ ಬೇರೆಯಿತ್ತು ! 

* ಜಾತಿಯ ಬಹುವರ್ಣ ಪುಷ್ಟಗಳನ್ನು ಭಾರತ 
- ಜರ್ಮನಿಯ ಹೂವಿನಶೋಕಿಯನ್ನು ಪೂರೈ ದಲ್ಲಿ ಬೆಳೆಸಬಹುದು. ಹೀಗೆ ಮಾಡಿದರೆ ಜರ್ಮ 
ಸುವ ಸಲುವಾಗಿ ಸಾವಿರಾರು ಜನ ತೋಟಗಾ ನಿಯು ಅವುಗಳನ್ನು ಸಂತೋಷದಿಂದ ಕೊಳು ~ 
ರರು ಎಲ್ಲ ಋತುಗಳಲ್ಲಿಯೂ ದುಡಿಯುತ್ತಿರು ವುದೆಂಬಲ್ಲಿ ನನಗೆ ಸಂಶಯವಿಲ್ಲ. ಅದರಿಂದ 
ತಾರೆ. ಚಳಿಗಾಲದಲ್ಲಿ ನೆಲ ಹಿಮದಿಂದ ಕಲ್ಲಾ ನಮಗೆ ಅಮೂಲ್ಯ ವಿದೇಶ ವಿನಿಮಯ ಲಭ್ಯ 
ದಾಗ ಹೂಗಳೆಲ್ಲಿಂದ ಬರಬೇಕು ? ಅದಕ್ಕಾಗಿ ವಾದೀತು. 
ಕೃತ್ರಿಮೋಪಾಯಗಳಿಂದ ಉಷ್ಣ ಹವೆಯನ್ನು ೧೯೫೦ ರಲ್ಲಿ ನಾನು ಪ್ರಥಮತಃ ಜರ್ಮನಿಗೆ 
“ಉಂಟು ಮಾಡಿದ ಭಾರೀ ಗಾಜಿನ ಮನೆಗಳಲ್ಲಿ ಹೋದಾಗ ಯುದ್ದ ಧ್ವಸ್ತ ನಗರಗಳ ಪುನರ್ನಿ 
ಬೆಳೆಸುತ್ತಾರೆ. ಚಳಿಗಾಲದಲ್ಲಿ ಒಂದು ಗುಲಾ “ ರ್ಮಾಣದಲ್ಲಿ ಆ ದೇಶ ಅದೇ ತೊಡಗಿತ್ತಷ್ಟೆ . 
ಬಿಗೆ ಎರಡುಮೂರು ಮಾರ್ಕ್‌ ಬೆಲೆಯಿದ್ದರೂ ಆ ಸ್ಥಿತಿಯಲ್ಲಿ ಉದ್ಯಾನಗಳನ್ನು ಬೆಳೆಸುವುದ 
ಆಶ್ಚರ ವಲ್ಲ. 

ರಲ್ಲಿ ಈ ಜನ ತೋರಿಸುತ್ತಿದ್ದ ಉತ್ಸಾಹನೋಡಿ 
ಹೂ ಬೆಳೆಸುವುದರಲ್ಲಿ ಹೆಸರಾಂತ ನದರ್ಲ೦. ನನಗೆ ಸೋಜಿಗವಾಯಿತು. ಬೇಗನೆ ಅವರು 
ಡ್ಸ್ ದೇಶಕ್ಕೆ ನೆರೆಯಲ್ಲಿರುವ ಜರ್ಮನಿಯೇ ಹಾನೋವರಿನಲ್ಲಿ ಒಂದು ಅಂತಾರಾಷ್ಟ್ರೀಯ 
ದೊಡ್ಡ ಗಿರಾಕಿ, ಇಟಲಿ, ಫ್ರಾನ್ಸ್ , ಬೆಲ್ಲಿ ಉದ್ಯಾನಪ್ರದರ್ಶನವನ್ನು ಏರ್ಪಡಿಸಿ ಪ್ರಪಂಚ 
ಯಂ , ಮೊದಲಾದ ನೆರೆ ರಾಷ್ಟ್ರಗಳಿಂದಲ್ಲದೆ, ವನ್ನು ಚಕಿತಗೊಳಿಸಿದರು. ೧೯೫೩ ರಲ್ಲಿ ಹ್ಯಾಂ 
ಸಾವಿರಾರು ಮೈಲು ದೂರದಲ್ಲಿರುವ ಹವಾಯಿ ಬುರ್ಗ್ ನಗರದಲ್ಲಿ ಕೋಟ್ಯಂತರ ಮಾರ್ಕ್‌ 
ದ್ವೀಪದಿಂದ ಆರ್ಕಿ ಡೀನ್ ಜಾತಿಯ ಹೂ - ವೆಚ್ಚ ಮಾಡಿ ಇಂಥದೇ ಒಂದು ಪ್ರದರ್ಶನವನ್ನು 


೬೨ 


ಕಸ್ತೂರಿ, ಮೇ ೧೯೬೩ 


ಟ 


ಯೋಜಿಸಲಾಯಿತು. ಜಗತ್ತಿನಲ್ಲಿ ಅಪೂರ್ವ ಗಳಿಂದ ತುಂಬಿ ತುಳುಕುವ ಈ ಸ್ಥಾನ ನಿಜವಾ' 
ವೆನಿಸಿದ ಆ ಪ್ರದರ್ಶನವನ್ನು ನೋಡಲು ದೇಶ ಗಿಯೇ ಮೃತರಿಗೆ ಶಾಂತಿಧಾಮವಾಗಿದೆ. 
ವಿದೇಶಗಳಿಂದ ೫೦ ಲಕ್ಷ ಜನ ಬಂದಿದ್ದರು. ನನ್ನನ್ನು ಮಗನಂತೆ ಪ್ರೀತಿಸುತ್ತಿದ್ದ ಲೀಜಾ 

ಈ ವರ್ಷ ಮತ್ತೆ ಅದೇ ನಗರದಲ್ಲಿ ಅಂತಾ - ಎಂಬ ವೃದ್ದೆ ಯೊಬ್ಬಳಿದ್ದಳು. ಅವಳೊ ಮೆ . 
ರಾಷ್ಟ್ರೀಯಉದ್ಯಾನ ಪ್ರದರ್ಶನ.ನೆರವೇರಲಿದೆ. ಅಸ್ವಸ್ಥ ಬಿದ್ದಾಗ ನಾನು ನೋಡಹೋಗಿದ್ದೆ . 
ಎರಡು ವರ್ಷಗಳಿಂದ ಅದರ ಸನ್ನಾಹ ನಡೆದಿದೆ. “ ನನಗೆ ಸೂರಪುಷ್ಟ ಅ೦ದರೆ ಬಲು ಪ್ರೀತಿ 
ಭಾರತವನ್ನೊಳಗೊಂಡು ೫೦ ಕ್ಕೂ ಮಿಕ್ಕಿ ದೇಶ ಕಣೋ , ಪಂಡಿತ ” ಎಂದು ಅವಳು ಹೇಳಿ 
ಗಳು ಅದರಲ್ಲಿ ಭಾಗವಹಿಸಲಿವೆ. ೨೫ ಕ್ಕಿ೦ತ ದ್ದನ್ನು ಕೇಳಿ ನಾನು ಊರೆಲ್ಲ ಸುತ್ತಿದೆ. ಒಂದೇ 
ಹೆಚ್ಚು ರಾಷ್ಟ್ರಗಳು ತಮ್ಮ ಉದ್ಯಾನ ರಚನಾ ಒ೦ದು ಅ೦ಗಡಿಯಲ್ಲಿ ಇಟೆಲಿಯಿಂದ ತರಿಸಿದ 
ವೈಶಿಷ್ಟ್ಯಗಳನ್ನು ಪ್ರದರ್ಶಿಸಲಿವೆ. ಅಬ್ಬ ಗಟ್ಟಳೆ ಒ೦ದು ಮೀಟರ್ ಉದ್ದ ದೇಟಿನ ಒ೦ದು. 
ಮಾರ್ಕುಗಳ ವ್ಯಾಪಾರ ಈ ಪ್ರದರ್ಶನದಲ್ಲಾ - ಸೂರಪುಷ್ಟವಿತ್ತು . ಎಂಟು ಮಾರ್ಕ್ ತೆತ್ತು 
ಗುವ ನಿರೀಕ್ಷೆಯುಂಟು. ನಗರದ ಪ್ರಸಿದ್ದ ಅದನ್ನು ಕೊಂಡು ಆ ವೃದ್ದೆಗೆ ಅರ್ಪಿಸಿದೆ. 
ಉದ್ಯಾನವಾದ Planten un Blomen ಈ ಅವಳ ಸಂತೋಷಕ್ಕೆ ಪಾರವೇ ಉಳಿಯಲಿಲ್ಲ. 
ಪ್ರದರ್ಶನದ ಕೇಂದ್ರಸ್ಥಾನವಾದರೂ ಅದು ಅವಳೋ ಈ ಹೂವಿಗೆ ಸರಿಹೊಂದುವ ಪುಷ್ಟ 
ರಸ್ತೆ ರಸ್ತೆ ಮತ್ತು ಓಣಿ ಓಣಿಗಳಿಗೆ ವಿಸ್ತರಿಸು 

ಪಾತ್ರೆ ತನ್ನಲ್ಲಿಲ್ಲದ್ದನ್ನು ಕಂಡು ೨೦ ಮಾರ್ಕ್ 
ವಂತೆ ವ್ಯವಸ್ಥೆ ಮಾಡಲಾಗಿದೆ. 

ವೆಚ್ಚ ಮಾಡಿ ಒಂದನ್ನು ಕೊಂಡಳು . 
* ನೀವೆಂದಾದರೂ ಹ್ಯಾಂಬುರ್ಗಿಗೆ ಹೋದರೆ 
ಅಲ್ಲಿ ಓಲ್ಡಾರ್ಫ್ ವಿಭಾಗದ “ ಶಾಂತಿ- ಒ೦ದು ದಿನ ಈ ಲೀಜಾಬಾಯಿ ತೀರಿಕೊಂಡ 
ಧಾಮ ” ( Ohlsdorfer Friedhof ) ವನ್ನು ೮೦ದು ಫೋನ್ ಬಂತು. ಅವಳ ದಫನವಿಧಿ 
ನೋಡದೆ ಬರಬೇಡಿ, ಅಖಿಲ ಯುರೋಪಿನಲ್ಲಿ ಅದೇ ಶಾಂತಿಧಾಮದಲ್ಲಿ ನೆರವೇರಿತು. ನಾನು. 
ಹೊಸತರದ ರುದ್ರಭೂಮಿ ಇದು. ಪ್ರಚಂಡ ಬೇರೆ ಬೇರೆ ಹೂವಾಡಿಗರಿಗೆ ಫೋನ್ ಮಾಡಿದೆ. 
ವೃಕ್ಷಗಳು, ನಿಬಿಡ ಹೂಗಿಡಗಳು ಮತ್ತು ಕಾಲು- ಒಬ್ಬ ನಲ್ಲಿ ಮಾತ್ರ ಒಂದುಸೂಪುಷ್ಟವಿತ್ತು . 
ವೆಗಳಿಂದ ಶೋಭಿಸುವ ಈ ಸಮಾಧಿ ಸ್ಟಾನದ ಅದನ್ನು ಕೊಂಡೆ. ಶಾಂತಿಧಾಮದಲ್ಲಿ ಅವಳ 
ಉದ್ದ ಮೂರೂವರೆ ಮತ್ತು ಅಗಲ ಒಂದೂವರೆ ಅಸಂಖ್ಯ ಬಂಧು ಮಿತ್ರರು ದಫನ ವಿಧಿಯಲ್ಲಿ 
ಕಿಲೋಮಿಟರ್ . ಅದರೊಳಗೆ ಹನ್ನೆರಡು ಹದಿ - ಅವಳಿಗರ್ಪಿಸಿದ ಪುಷ್ಪರಾಶಿಯಲ್ಲಿ ನಾನೂ ನನ 
ಮೂರು ಮೈಲು ಉದ್ದದ ರಸ್ತೆಗಳು ಒ೦ದ ಈ ಚರಮ ಕಾಣಿಕೆಯನ್ನು ಅರ್ಪಿಸಿದೆ. 
ನೊ೦ದು ಕತ್ತರಿಸುತ್ತವೆ. ದಫನ ವಿಧಿಯನ್ನು ಜನನ - ಮರಣ, ಜರಾ - ವ್ಯಾಧಿ, ಸುಖ 
ಧಾರ್ಮಿಕವಾಗಿ ನೆರವೇರಿಸಲು ಹನ್ನೆರಡು ಚಿಕ್ಕ ದುಃಖ ಯಾವ ಘಟನೆಯಿರಲಿ , ಜರ್ಮನರಿ 
ಚರ್ಚುಗಳೂ ಅದರಲ್ಲಿವೆ. ಬೇಸಗೆಯಲ್ಲಿ ಹೂ - ಗೊ೦ದು ಜೊತೆಬೇಕೇ ಬೇಕು . ಅದೇ ಪುಷ್ಪ .* 
ಸದ್ಯವೇ ಪ್ರಕಟವಾಗಲಿರುವ ಈ ಲೇಖಕರ “ರೋಮಾಂಚ ” ( ಬೆಲೆ : ರೂ . ೬) 

ಎಂಬ ಮರಾಠಿ ಗ್ರಂಥದಿಂದ ಸಂಗ್ರಹೀತ 


ಮಗ ತಂದೆಗೆ ಹೇಳಿದ : “ ಅಪ್ಪಾ 
ನಾನು ಲಗ್ನವಾಗಬೇಕೆನ್ನುತ್ತೇನೆ. ” 

ತಂದೆ ಸಮ್ಮತಿಸುತ್ತ ಕೇಳಿದ : “ ಆಗಲಿ, 
ಆದರೆ ಯಾರನ್ನು ಮದುವೆಯಾಗುವಿ ? ” 
ಮಗ ಹೇಳಿದ : “ ಅಜ್ಜಿ ಯನ್ನು . ” 
ತಂದೆ ಕುಪಿತನಾಗಿ ಹೇಳಿದ : “ ಸಾಕು. 
ನಾಡು, ನನ್ನ ತಾಯಿಯನ್ನೆಂದೂ ನಿನಗೆ 
ಮದುವೆ ಮಾಡಿಕೊಳ್ಳಲು ಬಿಡಲಾರೆ. ” 
- ಮಗ ತರ್ಕಶಾಸ್ತ್ರ ಉಪಯೋಗಿಸಿ 

ಹೇಳಿದ: “ ಅದ್ದೆಗೆ ಬಿಡುವುದಿಲ್ಲ ? 
“ ಧಾಂಡಿಗನಾಗಿದ್ದೀ , ಸೈನ್ಯ ಸೇರಬೇಕಾ 

ನಿನಗೆ ನನ್ನ ತಾಯಿಯನ್ನು ಮದುವೆಯಾ 
ಗಿತ್ತು ” ಎಂದಳು ಪ್ರಗತಿಶೀಲ ಯುಜ ಗಲು ನಾನು ಬಿಟ್ರಲವೆ ? ” _ ನಿ, ಜೆ, ಪಾಟಿ 
ನಾನಿ ಭಿಕ್ಷುಕನಿಗೆ , 

“ ಸೇರಲಿಕ್ಕೆ ಹೋದೆ, ತೆಗೆದುಕೊಳ್ಳೋ ನನವರ: ಪ್ರಿಯೇ , ನಮ್ಮ ದಿವಾಣ ಖಾ 
ದಿಲ್ಲ ಅಂದರು ಅಮಾವೆ .” 

ನೆಗೆ ಆ ಜಮಖಾನವನ್ನು ಯಾಕೆ ಕೊಳ್ಳ 
“ ಯಾಕೆ ? ” 
“ ನಿನಗೆ ಮದುವೆಯಾಗಿ ಹದಿನೆಂಟು 

ನವ ವಧು : “ ಅಳತೆ ಕೂಡಿ ಬರೋ 
ವರ್ಷವಾಗಿದೆ ಅನ್ನುತ್ತಿ , ನಿನ್ನೊಳಗೆ ಏನೂ ದಿಲ್ಲ. ನಮಗೆ ಬೇಕಾದ್ದು ೯ ೧೨ರದು . 
ಪೌರುಷ ಉಳಿದಿರಲಿಕ್ಕಿಲ್ಲ ಅಂದರು ಅದು ೧೨ > ೯ ಇತು . ” 
' ಅಮ್ಮಾ ಅವೆ . ” 


ಲಿಲ್ಲ ? ' 


SOLLEGE 


ಈಕೆ : “ ಪಾಪ, 
ನಿಮ್ಮ ಅಡಿಗೆಯುವ 

MEDICALI 
ಳೊಂದಿಗೆ ನಿಮ್ಮ ಪತಿ 
-ಓಡಿಹೋದರಂತಲ್ಲ ” 

ಆಕೆ : “ ಹೌದು, 
ನನಗೂ ಅದೇ ಚಿ೦ತೆ 
ಯಾಗಿದೆ. ಆ ಅಡಿಗೆ 
ಯಾಕೆ ಯ ಅಡಿಗೆ. 
ತು೦ಬಾ ಉತೃಷ್ಟ ವಾ 
ಗಿತ್ತು . ಅ೦ಥ ಅಡಿಗೆ 
ಯವಳು ಮತ್ತೊ 
`ಬ್ಬಳು ಸಿಗೋದು 
ಆ ಸಾಧ್ಯ ಅಂತ ತೋ 
ಇರುತ್ತದೆ. ” - “ ಈ ಮುಠಾಳ ನನ್ನ ಮಗಾ.... ರೀ , ನಾನಿನ್ನೂ ಫೈನಲ್ ಇಯರ್ 

ಮುಗಿಸೋದೊಳಗೆ ಈ ಕಾಲೇಜಿಗೆ ಬಂದುಬಿಟ್ಟಿ ದಾನೆ ! ” 


kan 


AMY . 


ಕಸ್ತೂರಿ, ಮೇ ೧೯೬೩ 
` ಪ್ರೊಫೆಸರರು ಮನೆಗೆ ಬಂದೊಡನೆ , ಬೆಳಗ್ಗೆ ಏಳುವಾಗ ಹೆಂಡತಿಯ ಮುಖ 
ಹೆಂಡತಿ ಕೇಳಿದಳು : 4 ಕಾರು . ಎಲ್ಲಿ ಉಬ್ಬಿದ್ದನ್ನು ನೋಡಿ ಆತ ಕೇಳಿದ : 
ಬಿಟ್ಟು ಬಂದಿರಿ ? ” .. - - “ ಏಕೆ ಪ್ರಿಯೇ , ಸಿಟ್ಟೇಕೆ? ” 
- “ ಅಯ್ಯೋ ದೇವರೇ , ” ಎ೦ ದ ರು “ ನೀ ಎಷ್ಟು ದುಷ್ಟರೂ ಅಂತ ಗೊತ್ತಿರ 
ಪ್ರೊಫೆಸರ್ “ ನಾನು ಕಾರು ಒಯ್ದಿ - ಲಿಲ್ಲ” ಎಂದಳಾಕೆ ನಿಟ್ಟುಸಿರಿಡುತ್ತ , 
ದೈ ನೇ ? ೨೨ 

“ ಏನು, ಏನು ತಪ್ಪಾಯಿತು ನನ್ನಿಂದ? ” 
“ ಹೌದು. » 

“ ರಾತ್ರಿ ನನ್ನ ಕನಸಿನಲ್ಲಿ ನೀವು ಆ 
ವಿಚಿತ್ರ , ವಿಚಿತ್ರ . ಹಾಂ , ಈಗ ನೆನ ವಯ್ಯಾರಿ ವಿಮಲಾ ಸಂಗಡ ಎಷ್ಟು 
ಪಾಯಿತು ನೋಡು. ಇಳಿದ ಕೂಡಲೇ ನೋ ಜಿ ನಿ೦ ದ ಚಕ್ಕಂದವಾಡುತಿದಿ 
ನನ್ನನ್ನು ಕಾರಿನಲ್ಲಿ ಕರೆ ತಂದ ವ್ಯಕ್ತಿಗೆ ಧನ್ಯ ರಲ್ಲಾ ” 
ವಾದ ಹೇಳೋಣ ಅ೦ತ ತಿರುಗಿದರೆ ಆತ - “ ಕ ನ ಸಿ ನಲ್ಲಿ ಕಂಡದ್ದಕ್ಕೆ ಸಿಟ್ಟಿ 
ಹೋಗೇ ಬಿಟ್ಟಿದ್ದ.” 

ಪ್ರಿಯೆ ? ” 

“ ಸಿಟ್ಟು ಬಾರದೆ ? ನನ್ನ ಕನಸಿನಲ್ಲೇ 
ವಕೀಲ ವೃತ್ತಿಯಲ್ಲಿ ಅವನಿಗೆ ಎಷ್ಟು ಹೀಗೆ ಮಾಡುವವರು ನೀವು ನಿಮ್ಮ ಕನ 
ಆಭಿಮಾನವಿದೆ ಅಂದರೆ ಅವನು ತನ್ನ ಸಿನಲ್ಲಿ ಏನೇನು ಮಾಡುತ್ತಿರಬಹುದು ! 
ಇಬ್ಬರು ಮಕ್ಕಳಿಗೆ ವಾದಿರಾಜ ಮತ್ತು 
ಪ್ರತಿವಾದಿ ಭಯಂಕರ ಅಂತ ಹೆಸರಿಟ್ಟ * ಹೆಂಗಸು ಮೌನವಾಗಿ ಸಹಿಸುತ್ತಿದ್ದರೆ 
ದ್ದಾನೆ. 

ಅವಳ ನಾಲಗೆಯಲ್ಲಿ ಹುಣ್ಣಾಗಿರ ಬೇ 

ಕೆ೦ದು ತಿಳಿ. 
ಹಸ್ತ ಸಾಮುದ್ರಿ | 
ಕ : ಗಿರಾಕಿಗೆ 7 ಕ್ಕೆ 
ನೋಡುತ್ತ ) “ ನಿನ 
ಗೀಗ ಸಾಯ ? ” 
“ ಇಪ್ಪತ್ತಾರು , ” 
“ ನಿನ್ನ ನಾಲ್ವ 
ತರ ತನಕ ನೀವು 
ಕಠಿಣ ವಾದ ಪರಿಸ್ಥಿ 
ತಿಯನ್ನು - ಅನು 
ಭವಿ ಸ ಬೆ ಕಾ ಗು 

Sreekant 
ವುದು . ” 
* ಆಮೇಲೆ? ” . 

( ಆ ಮೇಲೆ ನಿ- | 
ನಗೆ ಅದರ ಅಭ್ಯಾ 
ಸವಾಗುತ್ತದೆ.'' 

“ನಾನೂ ಒಬ್ಬ , ಜವಾನ ಕಣಯ್ಯ ! ” 


A 


OFFICE 


೫೦೦೦ ಮೈಲು ಸಾಗರವನ್ನು ಚಿಕ್ಕ ನಾವೆಯಲ್ಲಿ ಅವಳು ದಾಟಿದಳು 


ಸಾಗರ ದಲ್ಲಿ ಒಂಟಿ ಮಹಿಳೆ 


ಗಂಗಾಧರ 


ರೈನ್ ಡೇವಿಡ್ಸನ್ನಳಿಗೆ ಸಿಟ್ಟು ಬಂದಿತ್ತು . ಹುಚ್ಚು ಅವನನ್ನು ಅಂತಿಮವಾಗಿ ಬಲಿಗೊ೦ 

ಈ ಅವಳಿಗೆ ಸಮುದ್ರದ ಮೇಲೆ ಸಿಟ್ಟು ಡಿತ್ತು . ಸಾಲ ಮಾಡಿ ೭೦ ಅಡಿ ಉದ್ದದ ಒ೦ದು 
ಬಂದಿತ್ತು . ಅದು ಅವಳ ಗಂಡನನ್ನು ಬಲಿ ನಾವೆಯನ್ನು ಕೊಂಡು ಅದರಲ್ಲಿ ಗಂಡ- ಹೆಂಡತಿ 
ಗೊಂಡಿತ್ತು . ಅದನ್ನು ಸೋಲಿಸದೆ ತನ್ನ ಗಂಡನ ಇಬ್ಬರೇ ಅಟ್ಟಾ೦ಟಿಈ ಸಾಗರ ದಾಟುವ ಹುಚ್ಚ 
ಆತ್ಮಕ್ಕೆ ಶಾಂತಿಯಿಲ್ಲ ಎಂದವಳಿಗೆ ಅನಿಸು ಯೋಜನೆಯನ್ನು ಕಾವ್ಯಗತ ಮಾಡುವಾಗ ಬಿರು 
ತಿತ್ತು . ಆದ್ದರಿಂದ ಅವಳು ಅಟ್ಟಾಂಟಿಕ್ ಗಾಳಿಗೆ ತುತ್ತಾಗಿ ಅವನ ನಾವೆ ಪೋರ್ಟ್ 
ಸಾಗರವನ್ನು ಒಂಟಿಯಾಗಿ ದಾಟುವ ಪ್ರತಿಜ್ಞೆ ಲ್ಯಾಂಡ್ ಬಿಲ್‌ನ ಬಂಡೆಗಳಿಗೆ ಅಪ್ಪಳಿಸಿ. 
ಕೈ ಕೊಂಡಿದ್ದಳು. 

ಚೂರುಚೂರಾಗಿತ್ತು . ಸಮುದ್ರ ಪಾಲಾಗಿ 
ಅವಳ ಗಂಡ ಫ್ರಾಂಕ್ ಡೇವಿಡ್ಸನ್ ಬ್ರಿಟ ಆತ ಚಳಿಯಲ್ಲಿ ಪ್ರಾಣನೀಗಿದ್ದ . ಅವಳು ಹದಿ 
೩ನ ಭಾರಿ ಸಾಹಸಿಗಳಲ್ಲೊಬ್ಬನಾಗಿದ್ದ. ಅವ ನಾಲ್ಕು ತಾಸು ಒ೦ದು ತೆಪ್ಪದ ಆಧಾರದಿಂದ 
ನೊಡನೆ ಅವಳು ಹಲವು ಸಾಹಸ ಕೃತ್ಯಗಳಲ್ಲಿ ತೇಲಿ ಅರೆಜೀವವಾಗಿ ಕರಾವಳಿಗೆ ಬಂದು ಬಿದ್ದಿ 
ಭಾಗಿಯಾಗಿದ್ದಳು. ಅವನ ಸಮುದ್ರ ಯಾತ್ರೆಯ ದ್ದಳು. 


کی 


81 - 9 


೬೫ 


೬೬ 

" ಕಸ್ತೂರಿ, ಮೇ ೧೯೬೩ 
ಆ ಕ್ಷಣದಲ್ಲಿ ಅವಳು ಅಲ್ಲಾಂಟಿಕ್ ಸಾಗ ' ವಿಸ್ತಾರ ಸಾಗರದಲ್ಲಿ ಏಕಾಕಿನಿಯಾಗಿ 
ರದ ಮೇಲೆಸೇಡು ತೀರಿಸಿಕೊಳ್ಳಲು ಪ್ರತಿಜ್ಞೆ ಹೊರಟ ಮೇಲೆ ಹೇಳಲಾರದ ಭಯವೊಂದು 
ಮಾಡಿದ್ದು . ಅದು (೧೯೪೯ ರಲ್ಲಿ. ಈ ವರೆಗೆ ಅವಳನ್ನು ಆಕ್ರಮಿಸಿಕೊಂಡಿತು. “ ಸಮುದ್ರದ 
ಯಾವ ಹೆಂಗಸೂ ಕೈಕೊ೦ಡಿರದ ಸಾಹಸವನ್ನು ಭಯ , ಹಡಗಿನ ಭಯ , ಹಾಯಿ 'ತೊಡಕಿ 
ಕೈ ಕೊ೦ಡು ಅವಳು ಅಟ್ಟಾಂಟಿಕವನ್ನು ಏಕಾ ಕೊಳ್ಳುವ ಭಯ , ಎಂಜಿನ್ ನಿಲ್ಲಿಸಲು ಭಯ 
ಕಿಯಾಗಿ ದಾಟುವವಳಿದ್ದಾಳೆಂದು ಕೇಳಿದೆ ಅದನ್ನು ಪ್ರಾರಂಭಿಸಲು ಭಯ ” ಎನ್ನು ತ್ಯಾ 
ಡನೆ ಸಹಾಯ ತಾನೇತಾನಾಗಿ ಒದಗಿ ಬಂತು. ಇವಳು ಅಂದಿನ ದಿನವನ್ನು ನೆನೆದು. 
ಜ್ಞಾ ತಾಜ್ಞಾತ ಮಿತ್ರರು ಅವಳಿಗೆ ಧನಸಹಾಯ ಆರು ದಿನಗಳ ವರೆಗೆ ಅವಳು ಯಮ 
ಕಳಿಸಿದರು. ಹಡಗು ಕಂಪನಿಯೊ೦ದು ಅವಳ , ಯಾತನೆಯನ್ನನುಭವಿಸಿದಳು. ಏಕಾ ಗ ತ ನ 
ಈ ಪಯಣಕ್ಕಾಗಿ ೨೩ ಅಡಿ ಉದ್ದದ ನಾವೆ ; ಎಷ್ಟು ಅಸಹನೀಯವಾಗಿತ್ತೆಂದರೆ, ದೂರದಲ್ಲಿ 
ಯನ್ನು ಕಟ್ಟಿಕೊಟ್ಟಿತು. ಅದಕ್ಕೆ “ ಫೆಲಿಸಿಟಿ ಯಾವುದಾದರೂ ಹಡಗು ಕಂಡರೆ ಅದರ - 
- ಲೈನ್ ”” ಎಂದು ಹೆಸರಿಟ್ಟಳು. 

ಮೇಲಿಂದ ಕಣ್ಣು ಕದಲಿಸುವುದಾಗುತ್ತಿರಲಿಲ್ಲ. 
ಈ ಆ್ಯನ್ ಡೇವಿಡ್ಸನ್ನಳಿಗೆಸಮುದ್ರಪರಟನದ ಒಮ್ಮೆಯಂತೂ ಅವಳ ಗುರಿಯ ವಿರುದ್ಧ ದಿಕ್ಕಿ 
ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಒಬ್ಬಂಟಿ ನಲ್ಲಿ ಹೊರಟಿದ್ದ ಹಡಗೊಂದನ್ನು ತಾಸೆರಡು 
ಗಳಾಗಿ ಅಟ್ಲಾಂಟಿಕವನ್ನು ದಾಟುವುದೇ ನನ್ನ ತಾಸು ತನಗರಿಯದೆಯೆ ಹಿಂಬಾಲಿಸಿ ಆ ಮೇಲೆ 
ಜೀವನದ ಸಾರ್ಥಕ್ಯ ಎಂಬ ಭಾವನೆ ನನ್ನಲ್ಲಿ ಮನಕೊಡವಿ ದಿಕ್ಕು ಬದಲಿಸಬೇಕಾಯಿತು. 
ಕುಳಿತುಬಿಟ್ಟಿತ್ತು ,” ಎನ್ನುತ್ತಾಳೆ ಅವಳು. ತರ ' ಮೊದಲ ಐದು ದಿನಗಳಲ್ಲಿ ಅವಳಿಗೆ ಉಂ 
ಬೇತಿಗಾಗಿ ಅವಳು ಒಂದು ನಾವೆಯಲ್ಲಿ ಕೆಲಸಕ್ಕೆ ಇನ್ನೂ ನೆನಪಿರಲಿಲ್ಲ, ಮಲಗಿದ್ದೂ ನೆನಪಿರ 
ಸೇರಿ ಎರಡು ವಾರ ದುಡಿದಳು. 

ಲಿಲ್ಲ . ವಾಂತಿಯಾಗುವುದನ್ನು ತಡೆಯಲು ಗುಳಿ 1 
ಮೇ ೧೮, ೧೯೫೨ ರಂದು ಇಂಗ್ಲೆಂಡಿನ ಗೆಯ ಮೇಲೆ ಗುಳಿಗೆ ನುಂಗಿದೊಂದೇ ಗೊ 
ದಕ್ಷಿಣ ಕರಾವಳಿಯಲ್ಲಿರುವ ಏ ಮತ ಬಂದ ತ್ತಿದೆ. ಆ ದಿನಗಳಲ್ಲಿ ಅವಳ ದಿನಚರಿಯಲ್ಲಿ ಚಿತ್ರ 
ರದಿಂದ ತನ್ನ ಪ್ರಸ್ಥಾನವನ್ನು ಪ್ರಾರಂಭಿಸುವುದ ವಿಚಿತ್ರ ಭಯಗಳ ದಾಖಲೆಯೆ ತುಂಬಿತ್ತು . 
ರೊಳಗೆ ಜಗತ್ತಿಗೆಲ್ಲ ಈ ದುರ್ದಾ೦ತ ಉಪಕ್ರ ನಾಲ್ಕು ದಿನಗಳಲ್ಲಿ ಅವಳು ಇನ್ನೂ ೨೩೦ 
ಮದ ಸುದ್ದಿ ಹಬ್ಬಿ ಬಿಟ್ಟಿತ್ತು . ಪತ್ರಿಕೋದ್ಯೋ ಮೈಲು ಬಂದಿದ್ದಳಷ್ಟೆ . ಮದೀರಾ ಇನ್ನೂ ೭೦೦ 
ಗಿಗಳು ಅವಳ ಭೆಟ್ಟಿಗೆ ಮುತ್ತಿದರು. ಬ೦ದರ, ಮೈಲು ದೂರವಿತ್ತು . ಸ್ವಲ್ಪ ಹೊತ್ತು ಸೊಗ 
ದಲ್ಲಿ ಜನಸಂದಣಿ ಸೇರಿ ಕೈ ಬೀಸಿ ಅವಳನ್ನು ಸಾಗಿ ಮೆರೆದು ಅವಳಲ್ಲಿ ಆಶೋದಯವನ್ನು 
ಬೀಳ್ಕೊಟ್ಟಿತು. ಭಯವಿಹ್ವಲ ಹೃದಯದಿಂದ ಹುಟ್ಟಿಸಿದ ಹವೆ ಒಮ್ಮೆಲೆ ವಿರಾಡೂಪ 
ಲೈನ್ ಡೇವಿಡ್ಸನ್ ಅಪರಾಹ್ನ ೩ - ೩೦ ಕ್ಕೆ ಸರಿ ತಾಳಿತು. ಮೋಡ ಮುಸುಕಿತು, ಗಾಳಿ 
ಯಾಗಿ ಅಜ್ಞಾತವನ್ನು ಗೆಲ್ಲಲು ಆ ಪುಟ್ಟ ಎರಡು ಕೂಗಿತು, ತೆರೆ ತಾಂಡವವಾಡಿತು. ಅವಳು 
ಹಾಯಿಗಳ ನಾವೆಯಲ್ಲಿ ಪ್ರಸ್ನಾನ ಮಾಡಿದಳು, ಹಾಯಿ ಇಳಿಸಿ ಎಂಜಿನ್ ಚಲಾಯಿಸಿದಳು . 

ಅವಳ ಗುರಿ - ಪಶ್ಚಿಮ ಇ೦ಡೀಸ್ ದ್ವೀಪ , ಆದರೆ ನಾವೆಯ ತಳದಲ್ಲಿ ನೀರು ತುಂಬಿತು. 
ಗಳು - ೫ ,೧೦೦ ಮೈಲು ದೂರದಲ್ಲಿತ್ತು . ಅವಳ ಪಂಪುಗಳಿಂದ ಅದನ್ನು ಹೊರಗೆ ತಳ್ಳ ಹೋದರೆ 
ಮೊದಲ ತಂಗು- ತಾಣ ೯೦೦ ಮೈಲು ದಕ್ಷಿಣಕ್ಕಿ - ಪಂಪುತೊಡಕಿಕೊಂಡಿತ್ತು . ಈ ಅಪಾಯವನ್ನು 
*ರುವ ಮದೀರಾ ದ್ವೀಪವಾಗಬೇಕೆಂದು ಅವಳ ನೀಗಿಸಲು ಅನೇಕ ಉಪಾಯಗಳಿದ್ದರೂ ಅವ 
ಸಂಕಲ್ಪವಾಗಿತ್ತು . 

* ಳಿಗೆ ಆ ಗಳಿಗೆಯಲ್ಲಿ ಒ೦ದೂ ಹೊಳೆಯಲಿಲ್ಲ. 


ಸಾಗರದಲ್ಲಿ ಒಂಟಿ ಮಹಿಳೆ 
* ನನಗೆ ನಿದ್ದೆ ಮಾಡಬೇಕು ಎಂಬೊಂದೇ ಸ್ಪೇನಿನಲ್ಲಿರುವ ವೈಗೋ ಆಗಬೇಕೆಂದು ನಿರ್ಧ 
ಅದಮ್ಯ ಹಂಬಲ ಆವರಿಸುತ್ತಿತ್ತು ” ಎಂದವಳು . ರಿಸಿದಳು. 
ಆ ಅನುಭವವನ್ನು ಬಣ್ಣಿಸಿದ್ದಾಳೆ. * ಜೂನ್ ೧೦ ರಂದು ಅವಳು ಹೊರಟು ಬಿಸ್ಕೆ 

ಆರನೇ ದಿನ ಹವೆ ಸುಧಾರಿಸುತ್ತಿದ್ದಂತೆ 'ಆಖಾತವನ್ನು ದಾಟತೊಡಗಿದಳು . ಈಗ ಅವಳ 
* ಎರಡು ಫ್ರೆಂಚ್‌ ಬೆಸ್ತರ ಹಡಗುಗಳನ್ನು ಸಮೀ ಭಯ ಬಹುಮಟ್ಟಿಗೆ ಮಾಯವಾಗಿತ್ತು . ಬಿಸ್ಕೆ , 
ಪದಲ್ಲಿ ಕಂಡು ಅವಳಿಗೆ ಅಸೀಮ ಆನಂದವಾ ಆಖಾತ ತನ್ನ ಪ್ರಖ್ಯಾತವಾದ ಭೀಕರತೆಯನ್ನು 
ಯಿತು. ಜೀವಂತ ಮನುಷ್ಯರು ಪ್ರಪಂಚದಲ್ಲಿ ತೋರಿಸಿದರೂ ಅವಳು ಐದು ದಿನಗಳಲ್ಲಿ ೩೦೦ 
ಇನ್ನೂ ಇದ್ದಾರೆಂದು ಖಾತ್ರಿ ಮಾಡಿಕೊಳ್ಳಲು ಮೈಲು ಸಾಗಿದಳು. ಒಂಟಿತನವೂ ಅಷ್ಟಾಗಿ ಅನಿ 
ಒಂದು ಹಡಗಿನ ಬಳಿ ಸಾರಿ ಇಣಿಕಿದಳವಳು. ಸಲಿಲ್ಲ . ಸ್ಪೇನಿನ ನೆಲ ದೂರದಿಂದ ಕಾಣುತ್ತಿರು 
ಸೀದಾಕ್ಷಿಣ್ಯ ತತ್ಪರರಾದ ಫ್ರೆಂಚ್ ನಾವಿಕರು ವಾಗ ಸಂಜೆಯಾಯಿತು. ವೈ ಗೊ ಬಂದರದತ್ತ 
ಅವಳನ್ನು ತಮ್ಮ ಹಡಗಿಗೆ ಕರೆದುಕೊಂಡಾಗ ಸಾಗಿದ ಅನೇಕ ಹಡಗುಗಳ ಸಾಲಿನಲ್ಲಿ ಇವಳೂ 
ಅವಳಿಗೆ ಮನುಷ್ಯಲೋಕಕ್ಕೆ ಮರಳಿ ಬಂದ ಸೇರಿದಳು. ಆದರೆ ಬೆಳಗಿನ ಜಾವ ಮೂರು 
ಅನುಭವವಾಯಿತು. ಅವಳಿಗೆ ಬರುತ್ತಿದ್ದ ಗಂಟೆಗೆ ಒಮ್ಮೆಲೇ ಗಾಳಿ ಬಿಟ್ಟಿತು. ನಿಮಿಷಗಳಲ್ಲಿ 
ಫ್ರೆಂಚ್ ಶಬ್ದಗಳು ಎರಡು, ಮತ್ತು ಅವರಿಗೆ ದಟ್ಟ ವಾದ ಮಂಜು ಕವಿಯಿತು. ಹತ್ತು ಮಾರು 
ಗೊತ್ತಿದ್ದ ಇಂಗ್ಲೀಷ್ ಶಬ್ದ ಒ೦ದೂ ಇಲ್ಲವಾಗಿ ದೂರ ಕಾಣುವಂತಿರಲಿಲ್ಲ. ಸುತ್ತಲೂ ಹಡಗು 
ದ್ದರೂ ಸನ್ನೆ ಭಾಷೆಗಳಿಂದ ಅವರು ಅತ್ಯಂತ ಗಳ ದಟ್ಟಣೆ, ಯಾವ ಗಳಿಗೆಗೆ ಯಾವ ಹಡಗಿಗೆ 
ಹೃದ್ಯ ಸಂಭಾಷಣೆ ಮಾಡಿದರು. ನಾವಿಕರು ಢಿಕ್ಕಿ ಹೊಡೆದು ತನ್ನ ಯಾತ್ರಾ ಸಮಾಪ್ತಿಯಾ 
“ ಫೆಲಿಸಿಟಿ ಲೈನ್ ' ನಾವೆಯನ್ನು ತಮ್ಮ ಹಡಗಿಗೆ ದೀತೋ ಎಂದು ಎದೆ ಡವಡವ ಎನ್ನುತ್ತಿತ್ತು . 
ಕಟ್ಟಿ ಹಾಕಿದರು . ಸಾಗರದಲ್ಲಿ ದೊರೆತ ಸುಂದರ ಎರಡು ಗಂಟೆ ಕಾಲ ಈ ಅಸ್ವಸ್ಥ ಚಿಂತೆಯಲ್ಲಿ 
ಅತಿಥಿಗೆ ಅಪ್ರತಿಮ ಸತ್ಕಾರವಾಯಿತು. ಆರು ಕಳೆದು ಆಮೇಲೆ ತುಸು ಹೊರಪಾಯಿತು. 
ದಿನಗಳ ನಂತರ ಅವಳು ಮೊದಲ ಬಾರಿ ಜೂನ್ ೧೯ ರಂದು ಲೈನ್ ಡೇವಿಡ್ಸನ್ ಸುರ 
ಉ೦ಡಳು, ಮೊದಲ ಬಾರಿ ಅಲ್ಲೇ ಸುಖನಿದ್ರೆ ಕ್ಷಿತವಾಗಿ ರಿಯೊ ವೈ ಗೋ ತಲುಪಿದಳು . 
ಮಾಡಿದಳು . . 

ಅಲ್ಲಿ ಒಂದು ವಾರ ವಿಶ್ರಾಂತಿ ಹೊಂದಿ 
ಅವಳ ನಾವೆ ಮದೀರಾದ ದಾರಿಯಿಂದ 'ಅವಳು ೫೫೦ ಮೈಲು ದೂರದಲ್ಲಿರುವ ಜಿಬ್ರಾಲ್ಪ 
ಆಗಲೇ ಸಾಕಷ್ಟು ವಿಚಲಿತವಾಗಿತ್ತು . ಆದ್ದ ' ರನ್ನು ಕುರಿತು ಹೊರಟಳು . ನಲುವತ್ತು ಮೈಲು 
ರಿಂದ, ಅವರು ಫ್ರೆಂಚ್‌ ಬಂದರವಾದ ದವರ್‌ ಪ್ರಶಾಂತ ಪ್ರಯಾಣದ ನಂತರ ಬಿರುಗಾಳಿ 
ನೆನೇಜಕ್ಕೆ ಅವಳನ್ನೂ ನಾವೆಯನ್ನೂ ಕರೆದೊ - ತಾನಿದ್ದೆ ನೆಂದಿತು, ಹಾಯಿ ಸುತ್ತಲು ಅವಳು 
ಯುವುದಾಗಿ ಹೇಳಿದಾಗ ಒಪ್ಪದೆ ವಿಧಿಯಿರ- ಯತ್ನಿಸುತ್ತಿದ್ದಾಗ ಅದು ಹೇಗೊ ತೊಡಕಿ 

ಕೊಂಡುಬಿಟ್ಟಿತು. ಅದರೊಡನೆ ಕುಸ್ತಿಯಾಡು 
* ಹೀಗೆ ಆ್ಯನ್ ಡೇವಿಡ್ಡನ” ಮೇ ೨೪ ರಂದು ತ್ತಿದ್ದಾಗ ನಾವೆ ಸಹಸಾ ಎತ್ತರಕ್ಕೆ ಎದ್ದು 
ದವರ್‌ನೆನೇಜ್ ಬ೦ದರವನ್ನು ಸೇರಿದಳು. ಅಲ್ಲಿ ಇಳಿದ ಭರಕ್ಕೆ ಆ್ಯನ್ ಡೇವಿಡ್ಸನ್ ಜೋಲಿ. 
ಜೂನ್ ೧೦ ರ ವರೆಗೆ ಕಳೆದ ಕಾಲದಲ್ಲಿ ಅವಳ ತಪ್ಪಿ ಕೆಳಗುರುಳಿದಳು. ತಲೆ ಒಡೆಯುವುದು 
ಶೌರ ಸ್ವಲ್ಪ ಇಳಿದು ಜಾಣತನಸ್ವಲ್ಪ ಹೆಚ್ಚಿತ್ತು . ಸ್ವಲ್ಪದರಲ್ಲೇ ತಪ್ಪಿತು. 
ಅವಳು ಸಾಗರಮಧ್ಯದ ಮದೀರಾದ ವಿಚಾರ . ಅನೇಕ ದಿನಗಳ ಭಯ : ಉತಾಹಗಳ ? 
ಬಿಟ್ಟಳು. ಬದಲಿಗೆ ಮುಂದಿನ ಠಾಣೆ ಉತ್ತರ ' ಯಾನದ ನಂತರ ಅವಳು ತೀರ ಬಳಲಿದಳು . 


೬೮ 

ಕಸೂರಿ, ಮೇ ೧೯೬೩ 
ಅವಳಿಗೆ ವಿಚಿತ್ರ ಅನುಭವಗಳು ಬಂದವು. ಈ ದೂರವನ್ನು ಅ೦ತರಿಸಿದಳು . ' ಯಶಸ್ವಿ ' 
ಒಂದು ದಿನ ಅವಳಿಗೆ ಹಡಗಿನಲ್ಲಿ ತಾನಲ್ಲದೆ ಎಂದರೆ ಸಜೀವವಾಗಿ, ಅದರ ಅನುಭವ ನರಗ 
ಮತ್ತೆ ಇಬ್ಬರು ಇರುವಂತೆ ಭಾಸವಾಯಿತು. ಇನ್ನು ಮಿಡಿದುಬಿಡುವಂತಿತ್ತು . ಈಗ ಆ ಭಯ 
ತಾವು ನೋಡಿಕೊಳ್ಳುತ್ತೇವೆ ನೀನು ನಿದ್ದೆ ಆ ಏಕಾಕಿತನ ಹೋಗಿತಾಗಲಿ, “ ಅದರ ಸ್ಥಳ 
ಹೋಗುಎಂದಂತಾಯಿತು. ಅದರಂತೆ ಅವಳು ದಲ್ಲಿ ನಿರ್ವಿಣ್ಣತೆ, ಅತ್ಯುಗ್ರ ಕೋಧ ಮತ್ತು 
ಕೆಳಗಿಳಿದು ಹೋಗಿ ಮಲಗಿದಳು, ಬೆಳಗ್ಗೆ ಅನಂತರ ಅಮಿತ ಉತ್ಸಾಹದ ” ತ್ರಿಭುಜಗಳ 
ಎದ್ದು ನೋಡುವಾಗ ಅವಳಿಗೆ ಆಶ್ವಾಸನ ನಡುವೆ ಅವಳು ಪುಟಿದಾಡುತ್ತಿದ್ದಳು. 
ವಿತ್ತವರು ಅಲ್ಲಿ ಇರಲೇ ಇಲ್ಲ . 

ಅವಳಿಗೆ ಕಳೆದ ದಿನಗಳ ಲೆಕ್ಕವಿಡುವುದು 
- ೧೯ ದಿನಗಳ ಸಂತತ ಯಾನದ ನಂತರ ಕಠಿಣವಾಯಿತು. ತಾಳಲಾರದ ಹಸಿವೆಯಾಗು 
“ ಫೆಲಿಸಿಟಿ ಲೈನ್ ” ಜಿಬ್ರಾಲ್ಟರ್ ಬಂದರವನ್ನು ತ್ತಿತ್ತು . ಅದರೆ ಆಹಾರ ಸೇರುತ್ತಿರಲಿಲ್ಲ . ತಂದ 
ತಲುಪಿತು. ಅಂದು ಜುಲೈ ೧೪ . ನಾವೆಯ ಆಹಾರದ ಕ್ಯಾನುಗಳನ್ನೊಡೆದೊಡನೆ ಅದು 
ತಪಾಸಣೆಗೆ ಬಂದ ನೀಲಿ ಅಂಗಿಯ ಪೋಲೀಸ್ ಕ ಬೃ ಣ ದ ನಾತ ಹೊಡೆಯುತ್ತಿದೆಯೆಂದೆನಿಸಿ 
ಅಧಿಕಾರಿ ಅವಳ ಕಾಗದ ಪತ್ರಗಳನ್ನು ನೋಡಿ ಓಕರಿಕೆ ಬರುತ್ತಿತ್ತು . ದಿನಕ್ಕೆ ಒಂದು ಊಟ 
ದವನೇ ಹ್ಯಾಟ್ ತೆಗೆದು ಗೌರವಾರ್ಪಣೆಮಾಡಿ ಹೋದರೆ ಬಹಳವಾಯಿತು. 
ಒಂದು ಪೋಟೋ ಇದ್ದರೆ ಕೊಡಿ ಎಂದ. ಆ ನಿದ್ದೆಯಂತೂ ಕೇಳಲೇ ಬೇಡ. ಬಿಗಿಯಾಗಿ 
ಕ್ಷಣದಲ್ಲಿ ಅವಳಿಗೆ ಆ ಹತ್ತೊಂಭತ್ತು ದಿನಗಳ ಹಾಯಿ ಏರಿಸಿ ಚುಕ್ಕಾಣಿ ಹಿಡಿದಿದ್ದರಷ್ಟೇ 
ಶ್ರಮವೆಲ್ಲ ಅಮೃತಸಿಂಚನದಿಂದ ಮಾಯವಾ ಅವಳ ನಾವೆ ಮುಂದುವರಿಯುತ್ತಿತ್ತು . ಅದನ್ನು 
ದಂತೆನಿಸಿತು. 

ಬಿಟ್ಟು ಕೆಳಗೆ ಬಂದರೆ ಅದು ಧರಣಿ ಸತ್ಯಾಗ್ರಹ 
ಜಿಬ್ರಾಲ್ಟರಿನಲ್ಲಿ ಅವಳು ಐದು ವಾರಗಳನ್ನು ಹೂಡುತ್ತಿತ್ತು . ನಿದ್ದೆಯೆಂದರೆ ನಾವೆ ಇದ್ದಲ್ಲಿಯೆ 
ಕಳೆದಳು . ನೆಲದ ಆಸರೆ ಅಷ್ಟು ಆಕರ್ಷಣೀ ಇರುವುದು ಎ೦ದಾಗಿಬಿಟ್ಟಿತು. ವಿಶ್ರಾಂತಿಯೆಂ 
ಯವಾಗಿ ಹೋಗಿತ್ತು ಅವಳಿಗೀಗ. ಅಗಸ್ಟ್ ದರೂ ಅಷ್ಟೆ . ಆದರೆ ನಿರಂತರವಾಗಿ ದಿನಕ್ಕೆ 
೨೦ ರಂದು, ಅಲ್ಪ ದುರಸ್ತಿಗಳ ನಂತರ ' ಫೆಲಿ ೧೨ ಗಂಟೆಯಾದರೂ ಯಾವಾತ ( ಯಾವಾಕೆ 
ಸಿಟಿ ಆ್ಯನ್ ' ನಾವೆ ಉತ್ತರ ಆಫ್ರಿಕದ ಕಸಾ ಎನ್ನು ವುದಿರಲಿ) ವಾರಗಳ ವರೆಗೆ ಎಚ್ಚರಿಕೆ 
ಬ್ಲಾಂಕಾ ಬಂದರಿನ ಕಡೆ ಹೊರಟಿತು. ಒಂದು ಯಲ್ಲಿ ಶ್ರಮಿಸಬಲ್ಲ ? 
ವಾರದಲ್ಲಿ ವಿಶೇಷ ವಿಪತ್ತನ್ನೆದುರಿಸದೆ ಅವಳು ಅ೦ತೂ ಅಕ್ಟೋಬರ್ ೨೧ ರಂದು ಅವಳು 
ಕಸಾಬಾ೦ಕಾವನ್ನು ಸೇರಿದಳು. 

ಲಾಸ್ ಪಾಮಾಸ್‌ನ್ನು ಸೇರಿದಳು. ಇನ್ನು ಬರ 
- ಕಸಾಬ್ಲಾಂಕಾದಲ್ಲಿ ನಾವೆಯನ್ನು ಪೂರ್ಣ ಲಿದ್ದುದು ನಿಜವಾದ ಹೋರಾಟವಾಗಿತ್ತು . 
ದುರಸ್ತಿ ಮಾಡಿಸಿ ಬಣ್ಣ ಬಳಿಸಲು ನಾಲ್ಕು ವಾರ ಲಾಸ್ ಪಾಮಾಸ್‌ನಿಂದ ಪಶ್ಚಿಮ ಇಂಡೀಸ್ 
ಹಿಡಿಯಿತು. ಸೆಪ್ಟೆಂಬರ್ ೨೫ ರಂದು ಅವಳು ವರೆಗಿನ ೩ ,೦೦೦ ಮೈಲು ಸಾಗರವನ್ನವಳು 
ಅಲ್ಲಿಂದ ಹೊರಟಳು. ಅವಳ ಮೊದಲ ತಂಗು- ಒಂದೇ ಉಸಿರಿಗೆ ಉತ್ತರಿಸಬೇಕಿತ್ತು . ಕರಾ 
ತಾಣ ಕೆನರಿ ದ್ವೀಪಸ್ತೋಮದ ಲಾಸ್ ಪಾ - ವಳಿಯ ಸಾಮೀಪ್ಯದ ಧೈ ರ , ನಡುನಡುವೆ ತಂಗಿ 
ಮಾಸ್ ಆಗಲಿತ್ತು . ಅಂದರೆ ೬೦೦ ಮೈಲಿನ ವಿಶ್ರಮಿಸುವ ಸೌಲಭ್ಯ ಒ೦ದೂ ಇರಲಿಲ್ಲ. 
ನಿರಂತರ ಯಾನ. ಈ ವರೆಗೆ ಅವಳು ಮಾಡಿದ ಮತ್ತೊಮ್ಮೆ ಅವಳು ನಾವೆಯನ್ನು ದುರಸ್ತಿ 
ಯಾವ ಮುಕ್ಕಾಮಿಗಿಂತಲ್ಲೂ ದೂರ. ಮಾಡಿಸಿಕೊಂಡು ಆಹಾರ ಮತ್ತು ಇತರ 
೨೬ ದಿನಗಳಲ್ಲಿ ಅವಳು ಯಶಸ್ವಿಯಾಗಿಯೇ ಸಾಮಗ್ರಿಗಳನ್ನು ತುಂಬಿಕೊಂಡಳು. 


ಸಾಗರದಲ್ಲಿ ಒಂಟಿಮಹಿಳೆ 
೧೯೫೨ , ನವಂಬರ್ ೨೦ ರಂದು “ ಫೆಲಿಸಿಟಿ ಕಳೆಯಿತು. 
ಲೈನ್ ” ತನ್ನಿ ಅಭೂತಪೂರ್ವ ಉದ್ಯಮವನ್ನು ಶಾಂತವಾದ ವಿಶಾಲ ಸಾಗರದಲ್ಲಿ ಪುಟ್ಟ 
ಪ್ರಾರಂಭಿಸಿತು . ಹವಾಮಾನ ಚೆನ್ನಾಗಿರಲಿಲ್ಲ. ನಾವೆ. ಯಾವ ದಿಕ್ಕಿಗೆ ಹೋದರೂ ೧,೫೦೦ 
ಮಳೆ ಬರುತ್ತಿತ್ತು . ದಕ್ಷಿಣ ಮಾರುತ ಸಾಗರ ಮೈಲಿನೊಳಗೆ ನೆಲವಿಲ್ಲ. ಅನುಕೂಲ ಮಾರು 
ವನ್ನು ಉದ್ರೇಕಿಸಿತ್ತು . ಆದರೆ ಸಂಜೆಯೊಳಗೆ ತದ ಬದಲು ನಡುನಡುವೆ ಹೇಳದೇ ಕೇಳದೆ 
ಆದು ಪಶ್ಚಿಮಾಭಿಮುಖವಾದುದರಿಂದ ಅವಳಿಗೆ ನೈಋತ್ಯದಿಂದ ಚಂಡ ಮಾರುತ ಧಾವಿಸಿ ಬಂದು 
ಅನುಕೂಲವಾಯಿತು. ವ್ಯಾಪಾರಿ ಗಾಳಿಗುಂಟ ಇನ್ನೆನು ನಾವೆಯನ್ನು ಮಗುಚಿಯೇ ಹಾಕು 
ಅವಳು ಸಾಗಿದಳು. ಆದರೆ ಆ ಮೇಲೆ ಅದು ಇದೆ, ಎನ್ನಿಸುತ್ತಿತ್ತು . 
ಸಂಪೂರ್ಣ ಸ್ತಬ್ದ ವಾಗಿ ಹೋಯಿತು. ಗಾಳಿಯ ಬರಬರುತ್ತ ದಿನಕ್ಕೆ ೭೫ ರ ಬದಲು ಹತ್ತೆ 
ಬಲವಿಲ್ಲದ್ದರಿಂದ ಎಂಜಿನ್ ಚಲಾಯಿಸಬೇಕಾ ಮೈಲು ಸಾಗುವುದು ಪ್ರಾರಂಭವಾಯಿತು. ಈ 
ಯಿತು . 

ದರದಲ್ಲಿ ಅವಳಿಗೆ ಗುರಿ ಮುಟ್ಟಲು ಅರ್ಧ 
ಸಾಗರ ಅವಳೊಡನೆ ಬೇಕೆಂದೇ ಕಣ್ಣು ವರ್ಷವೇ ಬೇಕಾಗಬಹುದಿತ್ತು . ಮೇಲಾಗಿ 
ಜ್ವಾಲೆಯಾಡುವಂತಿತ್ತು . ಏಕೆಂದರೆ ಹವಾ ಹವಾಮಾನದ ಅಸ್ಥಿರತೆಯನ್ನು ನೋಡಿದರೆ 
ಮಾನ ಪುಸ್ತಕಗಳೆಲ್ಲ ವ್ಯಾಪಾರಿ ಗಾಳಿ ನಿರಂತರ ಭಾರಿ ಬಿರುಗಾಳಿ ಪ್ರಾರಂಭವಾಗುವ ಅ೦ಜಿಕೆ 
ವಾಗಿ ವರ್ಷವೆಲ್ಲ ಬಿಸುತ್ತದೆಂದು ಹೇಳುತ್ತವೆ. ಅವಳನ್ನು ಸದಾ ಕಾಡುತ್ತಿತ್ತು . ಅವಳು ಸಾಗರ 
ಎಂಜಿನ್ ಚಲಾಯಿಸುವುದೆಂದರೆ ಹೆಚ್ಚು ಶ್ರಮ , ದಲ್ಲಿ ಜೀವರಕ್ಷಣೆ ಮಾಡಿಕೊಳ್ಳುವುದನ್ನು 
ಹೆಚ್ಚು ಎಚ್ಚರಿಕೆ, ಕಡಿಮೆ ಪ್ರಗತಿ, ಚಲಿಸುತ್ತಿ ಕುರಿತ ಪುಸ್ತಕ ಓದತೊಡಗಿದಳು. 
ರುವ ದಿಕ್ಕನ್ನು ಗಳಿಗೆಗಳಿಗೆಗೆ ಗಮನಿಸಬೇಕು. ಮುಖ್ಯ ತೊಂದರೆ ಕುಡಿಯುವ ನೀರಿನದಾ 

ಹತ್ತು ದಿನಗಳ ವರೆಗೆ ಗಾಳಿ ಮುಖ ತೋರಿ ಗಿತ್ತು . ಸಾಗರದ ನಡುವೆ ಸಿಕ್ಕಿಬಿದ್ದವರಿಗೆಲ್ಲ 
ಸಲೇ ಇಲ್ಲ. ಎಂಜಿನ್ ಬಲದಿಂದ ಅವಳು ೫೦೦ ದುಃಸ್ವಪ್ನ ದಂತಿರುವ ಈ ಸಮಸ್ಯೆ ಅವಳ 
ಮೈಲು ಸಾಗಿದ್ದಳು. ಆದರೆ ಶ್ರಮದಿಂದುಂಟಾದ ಮುಂದೆ ಧುತ್ತೆಂದು ನಿಂತಿತು. ವಿಪರೀತ ಸೆಕೆ 
ಅಜಾಗ್ರತೆಯಿಂದ ಅಪಘಾತಗಳಾಗತೊಡಗಿ ಯಿತ್ತು . ನೀರು ಕುಡಿದಷ್ಟು ಸಾಲುತ್ತಿರಲಿಲ್ಲ . 
ದವು. ಅನಂತರ ವರುಣ ವಾಯುಗಳು ಒಂದು ದಿನ ಅವಳಿಗೆ ತನ್ನ ಹಡಗಿನಲ್ಲಿ ಒಟ್ಟು 
ಒಮ್ಮೆಲೆ ದಯೆ ತೋರಿದರು. ಅವಳು ಎಂಜಿನ್ ಉಳಿದಿರುವ ಸಿಹಿ ನೀರು ೩೫ ಗ್ಯಾಲನ್ ಎಂದು 
ನಿಲ್ಲಿಸಿದಳು . ವ್ಯಾಪಾರಿ ಗಾಳಿಯ ಕೈಯ್ಯಲ್ಲಿ ಎಣಿಕೆ ಸಿಕ್ಕಿದಾಗ ಎದೆ ಧಸ್ಸೆಂದಿತು. 
ತನ್ನ ಪುಟ್ಟ ನಾವೆಯನ್ನು ಕೊಟ್ಟು ನಿಶ್ಚಿಂತಳಾ ಅವಳು ಗಾಬರಿಯಾಗಿ ದಿನಕ್ಕೆ ಒ೦ದು 
ದಳು. ಹತ್ತು ದಿನದ ಶ್ರಮ ನೀಗಿಸಿ ಕೊಳ್ಳಲು ಬಾಟಲಿಗಿಂತ ಹೆಚ್ಚು ನೀರು ಕುಡಿಯಬಾರ 
ಒಳ್ಳೇ ಅವಕಾಶವಾಯಿತು. 

ದೆಂದು ನಿಶ್ಚಯಿಸಿಕೊಂಡಳು . ಆದರೆ ಇದನ್ನು 
ಮುಂದಿನ ಹತ್ತು ದಿನಗಳಲ್ಲಿ ಅವಳು ೮೦೦ ಸಾಧಿಸಬೇಕಾದರೆ ಅವಳು ಮಲಗಿಯೇ ದಿನ 
ಮೈಲು ಸಾಗಿದ್ದಳು. ಇದೇ ತರದಲ್ಲಿ ಹೋದರೆ ನೂಕಬೇಕಾಗುತ್ತಿತ್ತು . ಸ್ವಲ್ಪ ಶ್ರಮವಾದರೂ 
ಎಷ್ಟು ದಿನದಲ್ಲಿ ಗುರಿ ಮುಟ್ಟಬಹುದು ಎಂದು ಬೆವರು ಸುರಿದು ಕುಡಿಯುವ ಅಗತ್ಯ , ಅಸಹ 
ಎಣಿಕೆ ಹಾಕತೊಡಗಿದಳು. 

ನೀಯವಾಗುತ್ತಿತ್ತು . ಸಮುದ್ರ ಸ್ನಾನದಿಂದ 
ಒಡನೆ ಗಾಳಿಗೆ ಸಿಟ್ಟು ಬಂತು, ಅದು ಮತ್ತೆ ತೃಪೆ ಹಿ೦ಗುತ್ತದೆಂದು ಅವಳಿಗೆ ಗೊತ್ತಿತ್ತು . 
ಕಾಣೆಯಾಯಿತು. ಈ ಸಲ ಅದರ ಸಿಟ್ಟು ಬೇಗ ಆದರೆ ಸಾಗರವನ್ನು ರಕ್ತಪಿಪಾಸು ಶಾರ್ಕ್‌ 
ಇಳಿಯಲಿಲ್ಲ. ವಾರದ ಮೇಲೆ ವಾರ ಹಾಗೆಯೆ ಗಳು ಕಾಯುತ್ತಿದ್ದವು. 


೭೦ 


ಕಸ್ತೂರಿ, ಮೇ ೧೯೬೩ 
* ಕ್ರಿಸ್ ಮಸ್ ಹಬ್ಬ ಬಂತು. ಆದರೆ ಅವಳಿಗೆ ಹಿಂದೆಂದೂ ಬಿಡದಷ್ಟುದ್ದ ನಿಟ್ಟುಸಿರು ಬಿಟ್ಟಳು. 
ಅದರಲ್ಲಿ ಆಸಕ್ತಿ ಉಳಿದಿರಲಿಲ್ಲ. ನವವರ್ಷ ಈಗ ಅವಳಿಗೆ ವಿಶ್ರಾಂತಿ - ಸಾಧ್ಯವಾಯಿತು... 
ದಿನವೂ ಬಂತು, ಅದು ಹಾಸಿಗೆಯಲ್ಲಿ ಕಳೆ ನಾವೆ ನಿರ್ವಿಕಾರವಾಗಿ ಸಾಗತೊಡಗಿತು. | 
ಯಿತು. ಆಹಾರ ಕೊರತೆಯಾಗಲಿ ಹಸಿವಿನ ಒಂದು ದಿನ ಬೆಳಿಗ್ಗೆ ಎದ್ದು ನೋಡುವಾಗ 
ಕೊರತೆಯಾಗಲಿ ಇರಲಿಲ್ಲ . ರುಚಿಯ ಕೊರತೆ ದೂರದಲ್ಲಿ ನೆಲದ : ಅಂಚು ಗೋಚರಿಸಿತು. 
ಇದ್ದುದರಿಂದ ಶರೀರ ನಿರ್ಬಲವಾಗುತ್ತಿತ್ತು . ಅಹಾ ! ಪಶ್ಚಿಮ ಇಂಡೀಸ್ ! ಅವಳ ಹೃದಯ 
ಇನ್ನು ಈ ಸಾಗರ ಮಧ್ಯದಲ್ಲೇ ತಾನು ಕೊನೆಯ ಕುಣಿದಾಡಿತು. ಅಂದು ಸಂಜೆಯೊಳಗೆ ಅವಳು 
ವರೆಗೂ ಬಾಳಬೇಕಾಗುವುದೆಂಬ ಭಾವನೆ ಅವ ಆ ಸ್ತೋಮದ ಪತ್ನಿ ಮತಮ ದ್ವೀಪವಾದ 
ಇಲ್ಲಿ ಬೇರೂರಿತು. 

* ಬಾರ್ಬಡೋಸಿನಿಂದ ಹತ್ತು ಮೈಲು ದೂರ 
* ಹೀಗೆ ೨೩ ದಿನಗಳು ಕಳೆದವು. ಆ ಮೇಲೆ. ದಲ್ಲಿದ್ದಳು. ನಾವೆಯನ್ನು ನಿಲ್ಲಿಸಿ ಒಂದು ರಾತ್ರಿ 
ಒಮ್ಮೆಲೇ ವ್ಯಾಪಾರಿ ಗಾಳಿ ಮರಳಿತು. ಕಳೆದು ನಿಶ್ಚಿಂತೆಯಿಂದ ನಿದ್ರಿಸಬೇಕೆಂದು ಮಲಗಿದಳು . 
ಕೊಂಡ ಸಮಯವನ್ನೆಲ್ಲ ಭರ್ತಿ ಮಾಡಿಕೊಳ್ಳ ಸೂರ್ಯೋದಯಕ್ಕೆ ಬಾರ್ಬಡೋಸ್ ನಲ್ಲಿ ಗೆಲು 
ಬೇಕೆಂಬಂತೆ ಅದು ವೇಗವಾಗಿ ಬೀಸುತ್ತಿತ್ತು . ವಿನಿಂದ ಇಳಿಯಬೇಕೆಂದುಕೊಂಡಳು. 
ದಿನಕ್ಕೆ ೧೦ ಮೈಲು ಸಾಗುತ್ತಿದ್ದ ನಾವೆ ಈಗ ಆದರೆ ಸಾಗರ ತನ್ನ ಕೊನೆಯ ಹೊಡೆತ 
* ೯೦ ಮೈಲು ಓಡತೊಡಗಿತ್ತು . ಅವಳ ತಲೆ ವನ್ನು ಕೊಡದೆ ಬಿಡಲಿಲ್ಲ . ಬೆಳಗ್ಗೆ ಮತ್ತೊಂದು 
ಉತ್ಸಾಹದಿಂದ ಮತ್ತವಾಯಿತು. 

ಬಿರುಗಾಳಿಯ ತಾಂಡವವನ್ನವಳು ಎದುರಿಸ 
ಆದರೆ ಸಮುದ್ರಕ್ಕೆ ಮಿತದ ಬಾಳುವೆ ಗೊತ್ತೇ ಬೇಕಾಯಿತು. ಅವಳ ನಾವೆ ಬಾರ್ಬಡೋಸ್ 
ಇಲ್ಲವೆ ನೋ , ಶುದ್ದ ಸ್ಥವಿರತೆಯಿಂದ ಗಾಳಿ ತಲುಪಲಿಲ್ಲ. ಅದು ಮುಂದೆ ಸಾಗಿತು . ಅವಳಿಗೆ 
ಈಗ ನಿಮ್ಮೋಟಕ್ಕೆ ಬದಲಾಯಿಸಿತ್ತು . ಅದು ನಿರಾಶೆಯಾಯಿತು. 
ಹಾಯಿಯನ್ನು ಕ್ಷಣದಲ್ಲಿ ಹರಿದು ತೂರುವುದೆನಿ 
ಸಿತು. ಅವಳು ಹಾಯಿಗಳನ್ನು ಪೂರ್ಣ ಇಳಿಸಿ ಅನೇಕ ಮೈಲು ಪಶ್ಚಿಮಕ್ಕೆ ಸೆಂಟ್ 
ದಳು . ಆದರೆ ಮೂವತ್ತಡಿಯ ತರಂಗಗಳು ಲುಶಿಯಾದ್ವೀಪದ ಸಮೀಪ ಬಂದಾಗ ಗಾಳಿ 
ಪುಟ್ಟ ' ಫೆಲಿಸಿಟಿ ಲೈನ್ ” ನ್ನು ನೆತ್ತಿಗೇರಿಸಿ ಇಳಿಮುಖವಾಯಿತು. ಆದರೆ ಅವಳಿಗೆ ಅಲ್ಲಿ 
ಕೊಂಡು ದಿಡ್ಡೆ೦ದು ಕೆಳಗಿಳಿಸುವಾಗ ಅದರ ಇಳಿಯಬೇಕೆನಿಸಲಿಲ್ಲ. ಅವಸರವೇನು ? ೬೫ 
ಒಡತಿಯ ಎದೆ ಪಾತಾಳಕ್ಕೆ ಕುಸಿಯುತ್ತಿತ್ತು . ಈ ದಿನಗಳಲ್ಲಿ ಒಂದೇ ಉಸಿರಿಗೆ ೩,೦೦೦ ಮೈಲನ್ನು 
ಅದ್ಭುತ ಚಲನೆಯಿಂದ ಆ್ಯನ್ ಡೇವಿಡ್ಕಳ ಸಜೀವವಾಗಿ ದಾಟಿ ಬಂದಿದ್ದಳು. ಇನ್ನು ಕೆಲ 
ಮೊದಲೇ ಬಲಗುಂದಿದ ಮೈ ಮನಗಳು ನಿಶ್ಚಿಣ್ಣ ' ತಾಸು ಈ ಮೆದುವಾದ ತರಂಗಗಳ ಮೇಲೆ ಇರ | 
ಸ್ಥಿತಿಗಿಳಿದವು. ತೀರ ಸುಲಭ ಕೆಲಸಗಳನ್ನು ಬಾರದೇಕೆ? " 
ಮಾಡಲಿಕ್ಕೂ ಬಹಳ ಹೆಚ್ಚು ಸಮಯ ಬೇಕಾ ಆ್ಯನ್ ದೇವಿಡ್ಸನ್ ಇನ್ನೂ ಮುಂದೆ ಸಾಗಿ 
ಗುತ್ತಿತ್ತು . ಅವಳಿಗೆ ಮಲಗಬೇಕು, ಮಲಗ- ಡೊಮಿನಿಕಾ ದ್ವೀಪದ ಪೋರ್ಟ್ಸ್ ಮತ್ತೆ ಬಂದ 
ಬೇಕು, ಉದ್ದಕ್ಕೆ ಮಲಗಿಬಿಡಬೇಕು ಎಂದು ರಕ್ಕೆ ಹೋದಳು. ಅಲ್ಲಿ ಅವಳು ತನ್ನ ಯಾತ್ರೆ 
ತೋರುತ್ತಿತ್ತು . 

ಮುಗಿಸಿದಳು . ಅದು ಜನವರಿ ೨೪ , ಆ 
* ಅನಂತರ ಗಾಳಿ ಪ್ರಸನ್ನ ವಾಯಿತು. ಪುನಃ ಮುಂಜಾನೆ ಆನ್ ಡೇವಿಡ್ರನ್ ಜಗತ್ತಿನ ಅತಿ 
ಹಾಯಿಯೇರಿಸಲು ಸಾಧ್ಯವಾಯಿತು. ಅವಳು ಸುಖಿ ಮಹಿಳೆಯರಲ್ಲೊಬ್ಬಳಾಗಿದ್ದಳು.. * 


ನಿಮ್ಮ ಶಬ್ದಭಾಂಡಾರ ಬೆಳೆಯಲಿ 


ಶಬ್ದ ಭಾಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 
* ಇಲ್ಲಿ ಪ್ರತಿ ತಿಂಗಳು ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು. 

ಆಯಾ ಶಬ್ದ ದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು , ಅವುಗಳಲ್ಲಿ ಒಂದು ಮಾತ್ರ 
* ಸರಿಯಾಗಿರುತ್ತದೆ. ನಿಮಗೆ ಸರಿಯೆನಿಸಿದ ಅರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ. 

+ : ಆ ಮೇಲೆ ಇದರ ಬೆನ್ನಿನ ಪುಟ ನೋಡಿರಿ , ಅಲ್ಲಿ ಸರಿಯಾಗಿ ಅರ್ಥಗಳನ್ನು ವಿವರಿಸಿದೆ. 
೧ . ಉಕ್ಕಳಿಸು 

೭ , ವಿಶಾರದ 
( ಅ) ಎತ್ತಿ ಹಿಡಿ ( ಆ) ತಿವಿ ( ಇ)ಊದು ( ಅ) ಪಂಡಿತ ( ಆ) ಹೆಡ್ಡ ( ಇ ) ನಿರಕ್ಷರಿ 
( ಈ ) ಸೂಸು . 

( ಈ ) ಪೋಷಾಕು 
೨ . ' ಆಜೀವಿಕೆ 

೮, ಶೋಣಿತ : 
( ಅ) ವೇಶ್ಯ ( ಆ ) ಸಾಯುವ ವರೆಗೆ 

( ಅ) ಕದ ( ಆ) ರಕ್ತ ( ಇ) ಜುಟ್ಟು 
4. ( ಇ) ಉದ್ಯೋಗ ( ಈ ) ಪುರೋಹಿತನ 

( ಈ ) ಕಪು . 
ಹೆಂಡತಿ 
# ೩ . ತುಟಿ ತ 

೯ , ಸಂಚಿತ 
( ಅ) ಉದ್ಯಾನ ( ಆ) ಹರಿದ ( ಇ) . ( ಅ) ಜೀವಂತ ( ಆ ) ಕೂಡಿಹಾಕಿದ ( ಇ)' 
` ಚುಂಬನ ( ಈ ) ಅಡಚಣೆ 

ಓಡಾಡುವ ( ಈ ) ಬುದ್ದಿಯುಳ್ಳ 
೪, ಜೈ ಲ೦ತ 

೧೦ . ಭಿ ಷಜ 
( ಅ ) ಬೆಳಗುವ ( ಅ) ನೀರಹನಿ ( ಇ) 
ಕಡಲ ಕರೆ ( ಈ ) ಬಲೆ 

( ಆ ) ವೈದ್ಯ ( ಆ) ತಾವರೆ ( ಇ ) ಭಯ 

ವುಂಟುಮಾಡುವ ( ಈ ) ಆಶ್ರಯ 
೫ . ಪಾರಣೆ, 

( ಅ) ಓದುವುದು ( ಆ) ದೋಣಿ ( ಇ) ೧೧. ಬಿ ಸಜ 
ಉಪವಾಸ ಮುಗಿಸುವುದು ( ಈ ) : ( ಅ) ವೈದ್ಯ ( ಆ ) ಬೆಚ್ಚನ್ನ ( ಇ ) ಬೀಸ 

ಣಿಕೆ ( ಈ ) ತಾವರೆ 
೬ . ಜಾಯಮಾನ 

೧೨ , ನಿಭ್ರಮ 
. ( ಅ) ಒಡೆಯ ( ಆ) ಗೆದ್ದವ ( ಇ ) ಹೆಂಡ | ( ಅ) ಹುಚ್ಚು ( ಆ) ಹೊಳೆಯುವಿಕೆ 

ತಿಯ ಮಾನ ( ಈ ) ಹುಟ್ಟುಗುಣ . ( ಇ) ಚೆಲ್ಲಾಟ ( ಈ ) ಕೀರ್ತಿ 


ಹೆಂಡತಿ 


೭೧ 


ಶಬ್ದ ಭಾಂಡಾರ ” ದ ಸರಿಯಾದ ಅರ್ಥಗಳು 


೧ . ಉಕ್ಕಳಿಸು ( ಈ ) ಹೊರ ಸೂಸು, ೮ , ಶೋಣಿತ ( ಆ ) ರಕ್ಯ , ನೆತ್ತರು; ಕೆಂಪು. 

ಉಕ್ಕಿ ಹರಿಸು, ತೆರೆತೆರೆಯಾಗಿ ಹೊರ ಉದಾ: - ಶೋಣಿತ ಧಾರೆ ; ಶೋಣಿತ 
ಹೊಮ್ಮಿಸು. ಉದಾ - ಕಣ್ಣು ಗಳಿಂದ ನೇತ್ರ . [ ಸ೦ .ಶೋಣ= ಕೆಂಪು] 
ಆದರವನ್ನು ಉಕ್ಕಳಿ ಸುತ್ತ [ ಸಂ . 
ಉತ್ಕಲಿ ?] 

೯ , ಸಂಚಿತ ( ಆ) ಕೂಡಿಹಾಕಿದ, ಕಲೆಹಾ 
೨ , ಆಜೀವಿಕೆ ( ಇ) ಉದ್ಯೋಗ, ಜೀವ 

ಕಿದ, ಸಂಗ್ರಹಿಸಿದ. ಉದಾ: - ಇದು 
ನೋಪಾಯ , ಹೊಟ್ಟೆಯ ಪಾಡು. 

ನನ್ನ ಸಂಚಿತ ಕರ್ಮ ಫಲ; ಸಂಚಿತ ಧನ. 
ಉದಾ- ಕಳ್ಳತನವೇ ಅವನ ಆಜೀವಿಕೆ. 

[ ಸಂ . ಸಂ + ಚೆ = ಕೂಡಹಾಕು ] 
[ ಸಂ , ಆ + ಜೀವಿಕಾ] 

೧೦ . ಭಿಷಜ ( ಅ) ವೈದ್ಯ , ಔಷಧ ಕೊಡು 
೩ , ತುಟಿತ ( ಆ) ಹರಿದ, ಒಡೆದ, ಮುರಿದ, 

ನವ; ಔಷಧ. [ ಸಂ . ಭಿಷಜ್ ] 
ಸೀಳಿ ದ, ಧಕ್ಕೆಗೊ೦ಡ. ಉದಾ: - - ಈ 
ಪುಸ್ತಕ ಬಹಳ ತುಟಿತವಾಗಿದೆ. [ ಸಂ . 
ತುಟಿ = ಹರಿ) 

೧೧ . ಬಿ ಸಜ ( ಈ ) ತಾವರೆ, ಕಮಲ, [ ಸಂ• 

ಬಿ ಸ = ತಾವರೆಯ ದೇಟು, ಜ = ಹು 
೪ , ಜ್ವಲಂತ ( ಅ ) ಬೆಳಗುವ, ಹೊಳೆ 

ಟ್ಟಿದ್ದು .] 
ಯುವ; ಉರಿಯುವ; ಎದ್ದು ಕಾಣುವ. 
ಉದಾ: - ಅವಳ ಜ್ವಲಂತ ತೇಜಸ್ಸು ; 

೧೨. ವಿಭ್ರವು ( ಇ) ಚೆಲ್ಲಾಟ, ಸೊಗಸಾದ 
ಇದು ಅನ್ಯಾಯದ ಜ್ವಲಂತ ನಿದರ್ಶನ. 

ಚಲನವಲನ ; ವಿಲಾಸ; ಸೊಬಗು . 
[ ಸಂ , ಜ್ವಲತ್ = ಉರಿಯುವ] 

ಉದಾ - ಅವಳ ವಿಭ್ರಮಗಳು ನನ್ನನ್ನು 
೫. ಪಾರಣೆ ( ಇ) ಉಪವಾಸ ಮುಗಿಸಿ ಮೋಹಿಸಿದವು. [ ಸಂ . ವಿ = ವಿಶೇಷ 

ಆಹಾರ ತೆಗೆದುಕೊಳ್ಳುವುದು ; ಊಟ. ವಾದ, ಭ್ರಮ = ಚಲನ.] 
[ ಸ೦. ಪಾರ = ದಾಟುವಿಕೆ ಎಂಬುದರಿಂದ) 


೬ . ಜಾಯಮಾನ ( ಈ ) ಹುಟ್ಟುಗುಣ, 

ನಿಮ್ಮ ಶಬ್ದ ಶಕ್ತಿ ಯ ತರಗತಿ 
ಸ್ವಭಾವ ; ಅದೃಷ್ಟ ; ಹುಟ್ಟುತ್ತಿರುವ, 
ಉದಾ: - ಸುಖವೆಂಬುದು ಅವನ ನೀವು ಎಷ್ಟು ಶಬ್ದ ಗಳಿಗೆ ಅರ್ಥ ಆರಿಸಿದ್ದು 
ಜಾಯಮಾನಕ್ಕೇ ಇಲ್ಲ; ಅವನ ಜಾಯ ಸರಿಯಾಗಿದೆಯೆಂದು ಎಣಿಸಿ ಕೆಳಗಿನಂತೆ ನಿಮ್ಮ 
ಮಾನವೇ ಹಾಗೆ. [ ಸಂ . ಜಾಯಮಾನ = ಶಬ್ದ ಶಕ್ತಿಯ ತರಗತಿಗಳನ್ನು ತಿಳಿಯಿರಿ. 
ಹುಟ್ಟುತ್ತಿರುವ] 

೬ - ೮ ಸರಿಯಿದ್ದರೆ ... ಸಾಧಾರಣ 
೭. ವಿಶಾರದ ( ಅ) ಪಂಡಿತ, ತಜ್ಞ , ಜಾಣ . ೯ - ೧೦ ೫ ... ಉತ್ತಮ 
ಕುಶಲ, ಉದಾ : - ಸಕಲವಿದ್ಯಾ ವಿಶಾ one » 

... ಅತ್ಯುತ್ತಮ 
ರದ [ ಸಂ .] 


೭೨ 


ಬೋಳು ತಲೆಯ 


ಬಗ್ಗೆ . 


ಬೋಳುತಥ್ಯಗಳು 


*SYA 


ನಿಜವಾದಬೋಳುತಲೆಯಲ್ಲಿಕೂದಲುಗಳ 
ಬೆಳೆಯನ್ನು ಹೆಚ್ಚಿಸುವುದರಲ್ಲಿ ಡಾಕ್ಟರರು ಈ 
ವರೆಗೆ ವಿಶೇಷ ಯಶಸ್ವಿಗಳಾಗಿಲ್ಲವಾದರೂ 
ಅವರ ಸಂಶೋಧನೆಗಳು ಬೋಳು ತಲೆಯವ 
ರಿಗೆ ಸ್ವಲ್ಪವಾದರೂ ಸಮಾಧಾನವನ್ನು ಕೊಡ 
ಬೇಕು. 

೦ ನೀವುಬೋಳಪ್ಪಗಳಾಗಿದ್ದರೆ ನಾಚಬೇ 
ಕಾಗಿಲ್ಲ. ವಾಲ್ವೇರ್, ಗಾಂಧೀಜಿ ಮೊದಲಾದ 
ಮಹಾಪುರುಷರು ನಿಮ್ಮ ಸಂಗಡ ಇದ್ದಾರೆ. 

O ಬುದ್ಧಿ ಜೀವಿಗಳಲ್ಲಿ ಬೋಳುತನ ಹೆಚ್ಚಾ 
ಗಿರುತ್ತದೆ. 

೦ ಬೋಳು ತಲೆಯವರಲ್ಲಿ ಪುರುಷತ್ವದ 
ಪ್ರಮಾಣ ಹೆಚ್ಚಾಗಿರುತ್ತದೆ. ನಪುಂಸಕರು 
ಎಂದೂ ಬೋಳುತಲೆಯವರಾಗಿರುವುದಿಲ್ಲ . 

ಕರಿಯ ಕುಲದವರೂ ಸಮಾಧಾನಪಟ್ಟು, 
ಕೊಳ್ಳಲು ಆಧಾರವಿದೆ. ಏಕೆಂದರೆ ಬೋಳು 
ತಲೆಯು ಬಿಳಿಯ ಆರೈಕುಲದ ಜನರನ್ನೆ 
ಹೆಚ್ಚಾಗಿ ಪೀಡಿಸುತ್ತದೆ. ಅವರಲ್ಲಿ ಶೇಕಡಾ 
೮೦ ರಷ್ಟು ಜನ ಗಂಡಸರೂ ೧೫ - ೨೦ ರಷ್ಟು 
ಹೆಂಗಸರೂ ವಿರಳ ಕೇಶರಾಶಿಯವರಾಗಿದ್ದಾರೆ. 
ಕರಿಯರಲ್ಲಿ ಈ ತೊಂದರೆ ಅಪರೂಪ. 

ಒಮ್ಮಿಂದೊಮ್ಮೆ ಗಾಬರಿ ಅಥವಾ ತೀವ್ರ 
ದುಃಖದ ಆಘಾತ ಬಂದುದರಿಂದ ರಾತ್ರಿ ಬೆಳ 
81 - 10 


KRK 


೭೪ 


ಕಸ್ತೂರಿ, ಮೇ ೧೯೬೩ 


ಗಾಗುವುದರೊಳಗಾಗಿ ತಲೆಗೂದಲುಗಳು ಉ - ೭. ಶಾರೀರಿಕ ರೋಗಗಳು. 
ದುರಿಹೋದ ದಾಖಲೆಗಳಿವೆ. ಇಂಥ - ಉದಾ ರಕ್ತ ಸಂಚಾರದ ಕೊರತೆಯು ಬೋಳುತ 
ಹರಣೆಗಳನ್ನು ಬಿಟ್ಟರೆ ಬೋಳುತನವನ್ನು ನದ ಒಂದು ಮುಖ್ಯ ಕಾರಣವೆಂದು ನಂಬಲಾ 
ವಿಜ್ಞಾನಿಗಳು ಐದು ವಿಧವಾಗಿ ವಿಂಗಡಿಸು ಗಿದೆ. ಮಾನವನ ನೆತ್ತಿಯಲ್ಲಿ ಚರ್ಮವನ್ನು 
ತಾರೆ : ( ೧) ಅಕಾಲ ಬೋಳುತನ , (೨ ) ಅಲ್ಲ ಎಳೆದಂತಾಗಿದ್ದು ಅದು ತೆಳ್ಳಗಾಗಿರುವುದರಿಂದ 
ಲ್ಲಿಯ ಬೋಳುತನ , ( ೩) ಪೂರ್ತಿ ಬುರುಡೆಯ ರಕ್ತ ಸಂಚಾರಕ್ಕೆ ಆತಂಕವಾಗುತ್ತದೆ. ಆದ್ದ 
ಬೋಳುತನ (೪ ) ಪೂರ್ತಿ ದೇಹದ ಬೋಳು ರಿ೦ದಲೇ ನೆತ್ತಿಯ ಕೂದಲು ಉದುರುವುದು. 
ತನ, ಮತ್ತು ( ೫ ) ಮುಪ್ಪಿನ ಬೋಳುತನ, ಅದೇ ತಲೆಯ ಪಕ್ಕಗಳಲ್ಲಿ ಚರ್ಮ ದಪ್ಪವೂ 

ಇವುಗಳಲ್ಲಿ ಎಲ್ಲ ಕ್ಕೂ ಹೆಚ್ಚು ಕಾಡುವುದು ಸಡಿಲೂ ಆಗಿರುವುದರಿಂದ ಅಲ್ಲಿ ರಕ್ತ ಸರಾಗ 
ಮೊದಲನೆಯ ಮತ್ತು ಕೊನೆಯ ವಿಧಗಳು . ವಾಗಿ ಹರಿಯುತ್ತದೆ. ಅಲ್ಲಿ ಕೂದಲುಗಳಿರು 
ನೂರಕ್ಕೆ ೯೦ ರಷ್ಟು ಬೋಳುತನಗಳು ಈ ವರ್ಗ ವುದು ಅಪರೂಪ. ಹೆಂಗಸರ ನೆತ್ತಿಯ ಚರ್ಮ 
ಗಳಿಗೆ ಸೇರಿದವು. ಇವೆರಡೂ ರೂಪದಲ್ಲಿ ಒಂದೇ ಗಂಡಸರಿಗಿಂತ ದಪ್ಪವಾಗಿರುವುದರಿಂದಲೇ ಅವ 
ಆಗಿವೆ . ಇದು, ಮುಂದಲೆಯಿಂದ ಕೂದಲ ರಲ್ಲಿ ಬೋಳುತನ ಹೆಚ್ಚು ಅಪರೂಪವಾಗಿದೆ. 
ಅ೦ಚು ಹಿಂದೆ ಸರಿಯುತ್ತಾ ಹೋಗುವುದರಿಂದ ಅಮೆರಿಕದ ಹೋವಾರ್ಡ್ ವಿಶ್ವವಿದ್ಯಾಲ 
ದಾದರೂ ಆರಂಭವಾಗಬಹುದು. ನೆತ್ತಿಯ ಯದ ಡಾ . ವ್ಹಾರ್ಟನ್ ಯಂಗರು ಮಂಗಗಳ 
ಹಿ೦ದುಗಡೆಯಿಂದ ಕೂದಲು ವಿರಳವಾಗುತ್ತ ಮೇಲೆ ಪ್ರಯೋಗಮಾಡಿ ರಕ್ತ ಸಂಚಾರದ 
ಮುಂದೆ ಸರಿಯುವುದರಿಂದಾದರೂ ಪ್ರಾರಂಭ ತೊಡಕಿನಿಂದ ತಲೆ ಬೋಳಾಗಬಹುದೆಂದು 
ವಾಗಬಹುದು. ಪರಿಣಾಮ ಮಾತ್ರ ಒಂದೇ : ತೋರಿಸಿಕೊಟ್ಟಿದ್ದಾರೆ. ಅವರು ಮಂಗಗಳ 
ನೆತ್ತಿಯು ಅರ್ಧ ಚಂದ್ರಾಕೃತಿಯ ತಳತಳಿಸುವ ತಲೆಯ ಚರ್ಮವನ್ನು ಅಂಶತಃ ಕೊಯ್ದು 
ಬೋಳುತನದಿಂದ ವಿರಾಜಿಸುವುದು , 

ತೆಗೆದು ಉಳಿದ ಚರ್ಮವನ್ನು ಎಳೆದು ಹೊಲಿ 
ಈಚೆಗಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗ ದರು. ಹೀಗೆ ಚರ್ಮ ಬಿಗಿಯಾದುದರಿಂದ ರಕ್ತ 
ಳಲ್ಲಿ ವಿಜ್ಞಾನಿಗಳು ಈ ಕೇಶದಾಯಕ ಉಪ | ಸಂಚಾರಕ್ಕೆ ತಡೆಯಾಗಿ ಕೆಲವೇ ದಿನಗಳಲ್ಲಿ 
ದ್ರವವನ್ನು ಕುರಿತು ತೀವ್ರ ಸಂಶೋಧನೆಗಳನ್ನು ಮಾನವ ಖಲ್ಯಾಟರಂತೆ ಮಂಗಗಳ ನೆತ್ತಿಯೂ 
ಮಾಡಿ ಕೆಲ ತೀರ್ಮಾನಗಳಿಗೆ ಬಂದಿದ್ದಾರೆ. ಶೂನ್ಯವಾಯಿತು. ಕೂದಲಿನ ಬೇರುಗಳಿಗೆ ರಕ್ತ 
ಆನುವಂಶಿಕತೆಯು ಬೋಳುತನದಲ್ಲಿ ಮಹ ವನ್ನು ಪೂರೈಸುವ ಲಕ್ಷಾಂತರ ಸೂಕ್ಷ್ಮ ರಕ್ತ 
ತ್ರದ ಪಾತ್ರ ವಹಿಸುತ್ತದೆಯೆಂದು ಅವರು ನಾಳಗಳು ಬಿಗಿಯಾದ ಚರ್ಮದಿಂದ ಮುಚ್ಚ 
ಕಂಡುಕೊಂಡಿದ್ದರೂ ಇತರ ಏಳು ಕಾರಣಗ ಲ್ಪಡುವುದರಿಂದ ಕೇಶ ಮೂಲಗಳು ಆಹಾರ 
ಳಿಂದಲೂ ಅದು ಒದಗಬಹುದೆಂಬುದು ಅವರ ಕೊರತೆಗೀಡಾಗಿ ಬೋಳುತನಕ್ಕೆ ಆಸ್ಪದವಾಗು 
ನಿರ್ಣಯವಾಗಿದೆ. 
೧ . ರಕ್ತ ಸಂಚಾರದ ತೊಡಕು . 

ಬಿಗಿಯಾದ ಟೊಪ್ಪಿಗೆ ಅಥವಾ ಹ್ಯಾಟು ಧರಿ | 
೨ . ತಲೆಯ ಚರ್ಮದಲ್ಲಿ ಹೊಟ್ಟಿನ ಹೆಚ್ಚಳ, ಸುವುದು ಸಾವಕಾಶವಾಗಿ ಖಲ್ಯಾಟತನಕ್ಕೆ 
೩. ಆಹಾರ ದೋಷ, 

ಆಮಂತ್ರಣವೀಯಬಹುದೆಂದೂ ಇದೇ ಕಾರಣ 
೪. ರೋಗಾಣುಗಳ ಸೋ೦ಕು. 

ಕ್ಯಾಗಿ ಡಾ . ಬೆಂಜಾಮಿನ್ ಡೋರ್ಸೆ ಎಂಬ 
೫ . ಹಾರ್ಮೋನ್ ದೋಷ. 

ವರ ಅಭಿಪ್ರಾಯವಾಗಿದೆ. ಬಿಗಿಯಾದ ಶಿರ 
೬ . ತಲೆಯ ಚರ್ಮಕ್ಕೆ ಧಕ್ಕೆ . ಸ್ನಾಣಗಳು ನೆತ್ತಿಗೆ ರಕ್ತವನ್ನೊ ಯ್ಯುವ ಪಕ್ಕದ 


ಇದೆ. 


೭೫ 


ಬೋಳುತಲೆಯ ಬಗ್ಗೆ ಬೋಳುತಥ್ಯಗಳು 
ರಕ್ತನಾಳಗಳನ್ನು ಒತ್ತಿ ಹಿಡಿಯುತ್ತವೆ. ಕೂಡ ಉತ್ತರೋತ್ತರವಾಗಿ ಉದುರಲಾರಂಭಿ 

ತಲೆಯ ಚರ್ಮದಲ್ಲಿ ಹೊಟ್ಟು, ಹೆಚ್ಚುವುದು ಸುತ್ತದೆ. 
ಬೋಳು ತಲೆಗೊಂದು ಕಾರಣವೆಂದು ಬ್ರಿಟಿಶ್ ತಲೆಯಲ್ಲಿ ಹೊಟ್ಟು ಹೆಚ್ಚಾಗುವುದಕ್ಕೂ 
ಚರ್ಮ ತಜ್ಞರಾದ ಡಾ . ಜಾರ್ಜ್ ಈಲಿಯಟ್ ಪುರುಷ ಹಾರ್ಮೋನುಗಳ ಉತ್ಪತ್ತಿ ಪ್ರಮಾ 
ಮತ್ತು ಡಾ . ವಿಲಿಯಂ ಮೆರಿಲ್‌ ಅವರು ನಡೆ ಣಕ್ಕೂ ಸಂಬಂಧವಿದೆಯೆಂದೂ ಕಂಡುಬಂದಿದೆ. 
ಸಿದ ಶೋಧಗಳು ಸೂಚಿಸುತ್ತವೆ. ಅಕಾಲ ನಪುಂಸಕರ ತಲೆಯಲ್ಲಿ ಹೊಟ್ಟು ಹಾರುವುದು 
ಖಲ್ಯಾಟತನದಿಂದ ಬಳಲುವ ೩೪೪ ಪ್ರಕರಣ ವಿರಳ. 
ಗಳನ್ನು ಅಭ್ಯಸಿಸಿದಾಗ ೩೨೦ ಪ್ರಕರಣಗಳಲ್ಲಿ ಅಡ್ರೆನಾಲ್‌ ಗ್ರಂಥಿಗಳ ಅತಿರೇಕಕ್ರಿಯೆಯೂ 
ಬೋಳುತನಕ್ಕೆ ಮಿತಿಮೀರಿ ಹೊಟ್ಟು, ಹಾರು ಕೆಲ ಬಗೆಯ ಅಂಡಾಶಯದ ಹುಣ್ಣುಗಳೂ 
ವುದೇ ಕಾರಣವೆಂದು ಸಿದ್ಧವಾಯಿತು. ಹೊಟ್ಟು ಇರುವ ಹೆಂಗಸರಲ್ಲಿ ಕೂಡತಲೆಗೂದಲು ಉದು 
ಹಾರುವುದಕ್ಕೆ ಹೆಚ್ಚಾಗಿ ಸೆಬೇಶಿಯಸ್ ಎಂಬ ರುವುದೂ ಗಡ್ಡ ಮೀಸೆ ಬೆಳೆಯುವುದೂ ಸಿದ್ದ 
ಗ್ರಂಥಿಗಳ ಅತಿಶಯ ಚಟುವಟಿಕೆ ಕಾರಣವಾ ವಾಗಿದೆ. 
ಗಿರುತ್ತದೆ. ಮಾನವ ಕೂದಲಿನ ಬುಡದಲ್ಲಿ ಒಸ ಪುರುಷತ್ವ ಕೂ ಬೋಳುತಲೆಗೂ ಸಂಬಂಧ 
ರುವ ಸೆಬಂ ಎಂಬ ತೈಲದಂಥ ಪದಾರ್ಥದಲ್ಲಿ ವಿದೆಯೆಂಬುದಕ್ಕಾಗಿ ಬೋಳು ತಲೆಯವರು 
ಸ್ಟಾಲಿನ್ ಎಂಬ ರಾಸಾಯನಿಕವಿದೆ. ಅದನ್ನು ಹೆಮ್ಮೆಪಡಬಹುದು. ಬೋಳುತಲೆಯ ಗಂಡ 
ಪ್ರಾಣಿಗಳ ಚರ್ಮಕ್ಕೆ ಹಚ್ಚಿದಾಗ ಅವುಗಳ | ಸರು ಹೆಂಗಸರಲ್ಲಿ ಜುಗುಪ್ಪ ಹುಟ್ಟಿಸುವ ಬದಲು 
ಕೂದಲುಗಳು ಉದುರಿಹೋದವು. 

ಒಂದು ಬಗೆಯ ಗುಪ್ತ ಆಕರ್ಷಣೆಯನ್ನೆ 
ಅಮೇರಿಕದಬ್ಯೂನ್ಸ್ಟೇಟ್ ವಿಶ್ವವಿದ್ಯಾ ಉಂಟುಮಾಡುತ್ತಾರೆಂದು ಹೇಳಲಾಗುತ್ತದೆ. 
ಲಯದ ಡಾ . ಹ್ಯಾಮಿಲ್ಟನ್ನರು ಲೈಂಗಿಕ ಇದರಲ್ಲಿ ತಥ್ಯವಿದ್ದರೂ ಇರಬಹುದೆಂದು ಮೇಲಿನ 
ಹಾರ್ಮೋನುಗಳಿಗೂ ಬೋಳುತನಕ್ಕೂ ವಿವೇಚನೆಯಿಂದ ಭಾಸವಾಗುತ್ತದೆ. ಆದರೂ 
ಸಂಬಂಧವಿದೆಯೆಂದು ಕಂಡುಹಿಡಿದಿದ್ದಾರೆ. ಪುರುಷ ಹಾರ್ಮೋನುಗಳ ಬೋಳು ತಲೆಗೆ 
ಗಂಡಸರಲ್ಲಿ ಪುರುಷತ್ವ ದ್ಯೋತಕವಾದ ಕಾರಣವಾಗಿದ್ದರೆ ಎಲ್ಲ ಗಂಡಸರೂ ಬೋಳರಾ 
ಆಂಡೊಜೆನ್ಗಳೆಂಬ ಹಾರೊನುಗಳು ಉತ್ಪ ಗಬೇಕಾಗುತ್ತಿತ್ತು . ಆದ್ದರಿಂದ ಆನುವಂಶಿಕ 
ತ್ರಿಯಾಗುತ್ತವೆ. ಈ ಹಾರ್ಮೋನುಗಳು ತೆಯ ಪಾತ್ರ ಇದರಲ್ಲಿ ಸಾಕಷ್ಟು ಇದೆಯೆಂಬು 
ಯಾರ ಶರೀರದಲ್ಲಿ ಹೆಚ್ಚು ಉತ್ಪತ್ತಿಯಾಗು ದರಲ್ಲಿ ಸಂಶಯವಿಲ್ಲ. 
ತವೋ ಅವರ ಕೂದಲುಗಳು ವಿರಳವಾಗುತ್ತ * ಬೋಳುತಲೆಯು ವಂಶಾನುಗತವಾಗಿ ಬರು 
ಹೋಗುವ ಸಂಭವ ಹೆಚ್ಚಾಗಿದೆ. 

ವುದನ್ನು ಎಲ್ಲರೂ ಗಮನಿಸಿದ್ದಾರೆ. ಇದಕ್ಕೆ , 
ನಪುಂಸಕರ ತಲೆ ಎ೦ದೂ ಬೋಳಾಗುವು ಪುರುಷ ಹಾರ್ಮೋನುಗಳ ಅತಿರೇಕ ಉತ್ಪ 
ದಿಲ್ಲ ಎಂಬುದು ಅರ್ಥವತ್ತಾಗಿದೆ . ಇಷ್ಟೇ ತಿಯ ಗುಣವು ಆನುವಂಶಿಕವಾಗಿ ಇಳಿದು ಬರು 
ಅಲ್ಲ, ವೈದ್ಯಕೀಯ ಕಾರಣಗಳಿಗಾಗಿ ಅ೦ಡ ವುದು ಒಂದು ಕಾರಣವಾಗಬಹುದಾದರೂ 
ಚೈದ ಮಾಡಲ್ಪಟ್ಟವರು ಕೂಡ ಬೋಳು ಬೇರೆ ರೀತಿಯಿಂದಲೂ ಆನುವಂಶಿಕತೆ ಪ್ರಭಾವ 
ತಲೆಯವರಾಗುವುದಿಲ್ಲವೆಂದು ಡಾ . ಹ್ಯಾಮಿಲ್ಯ, ಬೀರುತ್ತದೆಂದು ಡಾ . ಇರ್ವಿನ್ ಲುಬೆವರು 
ನ್ನರು ಸಿದ್ಧ ಪಡಿಸಿದ್ದಾರೆ. ಆದರೆ ಇದೇ ನಪುಂಸಕ ತಮ್ಮ ಪುಸ್ತಕದಲ್ಲಿ ಹೇಳುತ್ತಾರೆ. ನಿಮ್ಮ ಪೂರೈ 
ರಿಗೆ ಟೆಸ್ಟೋಸ್ಟೆರೋನ್‌ನಂಥ ಪುರುಷ ಲೈಂಗಿಕ ಜರಿಂದ ನೀವುನಿಮ್ಮ ರು೦ಡದ ಆಕೃತಿಯನ್ನು 
ಹಾರೂನುಗಳನ್ನು ಕೊಟ್ಟರೆ ಅವರ ಕೂದಲು ದಾಯವಾಗಿ ಪಡೆಯುತ್ತೀರಿ; ಮತ್ತು ರು೦ಡದ 


೬೬ 


ಕಸ್ತೂರಿ, ಮೇ ೧೯೬೩ 
ಆಕೃತಿಗೂ ಬೋಳುತಲೆಗೂ ಸಂಬಂಧವಿದೆ. ಕಾರಣವಾಗಿರಬಹುದು. 

ಅಗಲ ಕಿರಿದಾಗಿ ಉದ್ದವಾದ ತಲೆಯಲ್ಲಿ ರಕ್ತ ಅಕಾಲ ಖಲ್ಯಾಟತನ ಕ೦ಡು ಬ೦ ದಾ ಗ 
ಸಂಚಾರಕ್ಕೆ , ವಿಶೇಷವಾಗಿ ನೆತ್ತಿಯಲ್ಲಿ, ಸೌಲಭ್ಯ ಡಾಕ್ಟರರಿಂದ ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ, 
ಹೆಚ್ಚು . ಅದೇ , ತತ್ತಿಯಾಕೃತಿಯ ತಲೆಯ ಹಾರ್ಮೋನ್ ವಿಶ್ಲೇಷಣಗಳನ್ನು ಮಾಡಿಸು 
ಮೇಲ್ಕಡೆ ಸೂಕ್ತ ರಕ್ತ ನಾಳಗಳನ್ನು ಒತ್ತಿ ಹಿಡಿ ವುದು ಒಳಿತು. ಇಂದು ಕೂದಲು ಉದುರಲು 
ದಂತಾಗಿ ರಕ್ತ ಸಂಚಾರ ಸರಿಯಾಗಿ ಆಗುವು ಇರುವ ಅನೇಕ ಕಾರಣಗಳನ್ನು ಗೊತ್ತು ಹಚ್ಚ 
ದಿಲ್ಲ . ಇದರಿಂದ ಅಂಡಾಕೃತಿಯ ತಲೆಯುಳ್ಳ ಲಾಗಿರುವುದರಿಂದ ಖಲ್ಯಾಟರು ತೀರ ನಿರಾಶ 
ವರೇ ಹೆಚ್ಚಾಗಿ ಬೋಳಪ್ಪಗಳಾಗುವುದು. ರಾಗ ಬೇಕಿಲ್ಲ. ದೋಷಗಳಲ್ಲಿ ಕೆಲವನ್ನಾದರೂ 
- ಡಾ . ವ್ಹಾರ್ಟನ್ ಯಂಗರ ಅಭಿಪ್ರಾಯದಲ್ಲಿ ಸರಿಪಡಿಸಲು ಸಾಧ್ಯವಿದೆಯಾದ್ದರಿಂದ ಅವರು 
ಖಲ್ಯಾಟತನವು ಬುದ್ದಿ ಜೀವಿಗಳನ್ನು ಹೆಚ್ಚಾಗಿ ಕೇಶಶ್ರೀಯನ್ನು ಮರಳಿ ಪಡೆಯಬಹುದು. 
ಕಾಡುತ್ತದೆ. ಇದಕ್ಕೆ ಕಾರಣವೂ ಇದೆ. ಬುದ್ಧಿ 
ಜೀವಿಗಳ ಮೆದುಳು ೫೦ ವಯಸ್ಸಿನ ವರೆಗೂ ಆಡ್ರೆನಾಲ್‌ ಗ್ರಂಥಿ ದೋಷ, ಹಾರ್ಮೋನು 
ಬೆಳೆಯುತ್ತಲೇ ಹೋಗುತ್ತದೆ. ಆದರೆ ಒಳಗಿನ ಗಳ ಅತಿರೇಕ ಕಂಡುಬಂದರೆ ಔಷಧಿಗಳಿಂದ 
ಬೆಳವಣಿಗೆಗೆ ಸರಿಯಾಗಿ ಹೊರಗಿನ ಮುಚ್ಚಳ ಅವನ್ನು ತಿದ್ದಲು ಸಾಧ್ಯವಿದೆ. ನತ್ತಿಯನ್ನು 
ಬೆಳೆಯುವುದಿಲ್ಲ. ಈ ದೊಡ್ಡ ಮಿದುಳಿನ ದೆಸೆ ಆಕ್ರಮಿಸುವ ಹಲವುರೋಗಾಣುಗಳ ಮೇಲೂ 
ಯಿಂದ ಕೂದಲುಗಳಿಗೆ ರಕ್ತ ಕೊಡುವ ನಾಳ ಚರ್ಮ ತಜ್ಜನ ಕೈಲಿ ಆಯುಧಗಳಿವೆ. ನೆತ್ತಿ 
ಗಳನ್ನು ಚಿವುಟಿದಂತಾಗಿ ರಕ್ತ ಸಂಚಾರಕ್ಕೆ ಯಲ್ಲಿ ರಕ್ತ ಸಂಚಾರವನ್ನು ಸುಗುಮಗೊಳಿಸುವ 
ಆತಂಕವಾಗುತ್ತದೆ. 

ರಾಸಾಯನಿಕಗಳೂ ಇವೆ. 
“ ಮಂದಮತಿಗಳ ತಲೆ ಬೋಳಾಗಿರುವುದು ತಲೆಯನ್ನು ಬೋಳಿಸಿದರೆ ಇಲ್ಲವೆ ಕೂದಲು 
ತೀರ ಕಡಿಮೆ . ಆದಿ ಮಾನವನ ತಲೆಯ ಕತ್ತರಿಸಿದರೆ ಅದರ ಬೆಳವಣಿಗೆ ಪುನರುಜ್ಜಿವನ 
ಬೋಳಾಗಿರಲಿಲ್ಲ. ಮಿದುಳಿನ ಗಾತ್ರ ಕಿರಿದಾ- ಗೊಳ್ಳುವುದೆಂಬುದು ಬರಿ ಭ್ರಮೆಯೇ . ಆದರೆ 
ಗಿರುವುದರಿಂದ ಹೆಂಗಸರೂ ಬೋಳುತನಕ್ಕೆ ಇತರ ಕೆಲ ಪ್ರಯೋಗಗಳು ಕೂದಲಿನ ಆರೋ 
ತುತ್ತಾಗುವುದಿಲ್ಲ ” ಎಂದು ಡಾ . ಯಂಗರು ಗ್ಯಕ್ಕೆ ಪೋಷಕವಾಗಬಲ್ಲವು. ದಿನಕ್ಕೆ ಹತ್ತು 
ಹೇಳುತ್ತಾರೆ. ಇದು ನಿಜವಾಗಿದ್ದ ಪಕ್ಷದಲ್ಲಿ ಈಗ ನಿಮಿಷಗಳ ವರೆಗೆ ಒತ್ತೊತ್ತಾದ ಕೇಶರಗಳುಳ್ಳ 
ಹೆಚ್ಚು ಹೆಚ್ಚಾಗಿ ಬುದ್ದಿ ಜೀವಿ ವರ್ಗದಲ್ಲಿ ಸೇರು ಬ್ರಶ್ನಿನಿಂದ ಉಜ್ಜುವುದು ಹಿತಕರವಾಗಿದೆ. 
ತಿರುವ ಮಹಿಳೆಯರಿಗೆ ಅಪಾಯ ಸೂಚನೆ ಹಾಗೆಯೆ ವಾರಕ್ಕೊಮ್ಮೆ ಚೆನ್ನಾಗಿ ಮಾಲೀಸು 
ಕೊಡಬೇಕಾದೀತು! 

( ಶಾಂಪೂ ಮಾಡುವುದೂ ಉಪಯುಕ್ತವಾಗ 
ಆದರೆ ಮೇಲೆಹೇಳಿದ ಕಾರಣಗಳಲ್ಲದೆ ಬೇರೆ ಬಲ್ಲದು. 
ಕಾರಣಗಳಿಂದಲೂ ಕೂದಲು ಉದುರ ಇಷ್ಟೆಲ್ಲ ಮಾಡಿಯೂ ನಿಮ್ಮ ಕೂದಲ ರಾಶಿ. 
ಬಹುದು. ರಕ್ತದ ಒತ್ತಡ, ಹೃದಯ ರೋಗ, ವಿರಳವಾಗುತ್ತ ಹೋದರೆ, ವಿಜ್ಞಾನವು ಹೆಚ್ಚು 
ಯಕೃತ್ ದೋಷ, ಜಠರ ಮತ್ತು ಕರುಳಿನ ತಿಳಿವಳಿಕೆ ಪಡೆಯುವ ವರೆಗೆ, ಅದನ್ನು ಸಹಿಸಿ 
ವಿಕಾರ ಮೊದಲಾದವುಗಳೂ ತಮ್ಮ ಅಸ್ತಿತ್ವ ಕೊಳ್ಳುವುದೇ ಯೋಗ್ಯ. ಇದಕ್ಕೆ ಪ್ರಾರಂಭ 
ವನ್ನು ಕೂದಲುದುರಿಸುವ ಮೂಲಕ ತೋರಿಸ ದಲ್ಲಿ ಹೇಳಿದ ಸಂಗತಿಗಳು ಸಹಾಯ ಮಾಡ 
ಬಹುದು. ಕೆಲ ರೋಗಾಣುಗಳ ಸೋಂಕೂ ಬಹುದು. 

ವಿವಿಧಮೂಲಗಳಿಂದ 


೨೩ ಶತಮಾನ ಹಿಂದಿನ ನೀರ ಗಾಥೆ 


ಮಶಕಾವತಿ ದುರ್ಗದ ಕಥೆ 


ನರೇಶ ಮಿಶ್ರ 


ರಸ್ತಶಕಕ್ಕಿ೦ತ ಮುನ್ನೂರಾಮೂವತ್ತೊಂದು ರಾಧಿ ಜನಗಳ ಮೇಲೆ ವಿನಾಶವನ್ನು ಕಾರು 
9 ವರ್ಷಗಳ ಹಿಂದೆ ಮನೋಹರವಾದ ಆ ಬಿರುಗಾಳಿ ವಿಶಾಲ ಪರ್ಶಿಯಾ ದೇಶವನ್ನು 
ಒ೦ದು ವಸಂತ ಋತುವಿನಲ್ಲಿ ಗ್ರೀಸಿನ ಮೆಸ ಕಾರ್ಮೋಡದಂತೆ ಕಬಳಿಸಿಬಿಟ್ಟಿತು. 
ಡೋನಿಯಾ ರಾಜ್ಯದಿಂದ ಭಯಂಕರ ಬಿರು ಪರ್ಶಿಯವನ್ನು ಕಾಲೆಳಗೆ ತುಳಿದು ತನ್ನ 
ಗಾಳಿಯೊಂದು ಬೀಸತೊಡಗಿತು. ಗ್ರೀಕ್ ಅಪ್ರತಿಹತಗತಿಯ - ಅಶ್ವ ಬುಸಿಫೆಲಸ್ತೈರಿ 
ನಗರ ರಾಜ್ಯಗಳನ್ನು ಧ್ವಂಸ ಮಾಡುತ್ತ , ಮುಂಧಾವಿಸುತ್ತಿದ್ದ ಆ ದುರ್ದಾ೦ತ ಗ್ರೀಕ್ 
ಭೂ ಮಧ್ಯ ಸಮುದ್ರದ ಶಾಂತ ಜಲವನ್ನು ಸೇನಾಪತಿ ಅಲೆಗ್ಲಾಂಡರನ ಕಣ್ಣುಗಳಲ್ಲಿ, 
ಅಲ್ಲೋಲ ಕಲ್ಲೋಲಗೊಳಿಸಿ, ಪಾಲಿಸ್ತಾನ, ಗ್ರೀಕ್ ಪುರಾಣ, ಹಾಗು ದಂತ ಕಥೆಗಳಲ್ಲಿ 
ಸಿರಿಯಾ ಮತ್ತು ಇಜಿಪ್ ದೇಶಗಳ ನಿರಪ ವರ್ಣಿತವಾದ ವೀರ ದಿಯೋನಿಸಿಸ್‌ನ ಅಸಫಲ 

# ೭೭ 


೭೮ 

ಕಸ್ತೂರಿ, ಮೇ ೧೯೬೩ 
ಭಾರತ ವಿಜಯವನ್ನು ಐತಿಹಾಸಿಕ ಸತ್ಯವಾಗಿ ತಳಕ್ಕಟ್ಟುತ್ತಿದ್ದರೆ, ದಕ್ಷಿಣ - ಪಶ್ಚಿಮಗಳಲ್ಲಿ 
ಮಾರ್ಪಡಿಸಬೇಕೆಂಬ ಮತ್ತು ಜಗತ್ತಿನಲ್ಲಿಯೇ ನಿಂತ ಮಹೋನ್ನತ ಗಿರಿ- ಗಹ್ವರಗಳ ಮಧ್ಯದ 
ಒಂದು ಆದರ್ಶ ನಾಗರಿಕತೆ ಎನಿಸಿಕೊಂಡು ಭಯಾನಕ ಕಣಿವೆಗಳು ಶತ್ರುಗಳ ಹೃದಯ 
ದನ್ನು ಇತಿಹಾಸದ ಕಾಲಗರ್ಭದಲ್ಲಿ ಹೂಳಿ ಗಳಲ್ಲಿ ಪರಾಜಯದ ಅಂಧಕಾರವನ್ನು ತುಂಬು 
ಬಿಡಬೇಕೆಂಬ ಹುಚ್ಚು ಹಂಬಲದ ಕನಸು ಬುತ್ತಿದ್ದವು. 
ಕುಣಿಯತೊಡಗಿತು. ಆದರೆ ಹಿಂದುಕುಶ್ ಸೆರ ಇನ್ನು ಆಶೆಯ ಕೋಣ ಕಿರಣವಾಗಿ ಉಳಿ 
ಗನ್ನು ತಲುಪಿದಾಗ ಬುಸಿಫೆಲಸ್ ಒಮ್ಮಿಂದೊ ದುದು - ಒಂದೇ , ಉತ್ತರ ದ್ವಾರ. ಆದರೆ ರಣ 
ಮೇಲೆ ಹಿಮ್ಮೆಟ್ಟಿ ನಿಂತುಕೊಂಡಿತು. ಕುಶಲನಾದ ಅಶ್ವಕರ ಗಂಗಾ- ಸಿಂಧು ಮೈದಾ 
- ಅಲೆಕ್ಸಾಂಡರನಿಗೆ ಆಶ್ಚರ್ಯವಾಯಿತು. ನದ ಬೌಲಿಕ ವೀರರನ್ನು ಆ ಕಡೆಗೆ ನೇಮಿಸಿದ್ದ. 
ಹಣೆಯ ಮೇಲೆ ಕೈ ಇರಿಸಿಕೊಂಡು , ಮುಳುಗು ಅವರು ತಮ್ಮ ವಿಶಾಲವಾದ ಶರೀರಕ್ಕೆ ಸರಿ 
ತಿರುವ ಸೂರ್ಯನ ಹೊಂಗಿರಣಗಳೊಳಗಿಂದ ಸಮಾನವಾದ ಎತ್ತರದ ಬಿಲ್ಲುಗಳನ್ನು ಕಾರ 
ದೃಷ್ಟಿ ಹಾಯಿಸಿದಾಗ ಭಾರತದ ಉತ್ತರ ಳುಗಳಲ್ಲಿ ಸಿಕ್ಕಿಸಿಕೊಂಡು ತಿಕ ಬಾಣಗಳ 
ದ್ವಾರದ ಬಳಿಯ ಮಶಕಾವತಿ ದುರ್ಗದ ಮಳೆಗರೆಯುತ್ತಿದ್ದರು.ಶೌಕಸೇನೆಯ ಪಲ್ಯ 
ಧ್ವಜವು ಗರ್ವದಿಂದ ಹಾರುತ್ತ ರಣಕಹಳೆಯ ತಾಕಾರದ ಮದ್ಧಾನೆಗಳು ತಮ್ಮ ತಮ್ಮ ಸೊ೦ಡ 
ನ್ಯೂ ದುತ್ತಿರುವಂತೆ ಗೋಚರಿಸಿತು. ಒಮ್ಮೆಲೆ ಗಳಲ್ಲಿ ದೊಡ್ಡ ದೊಡ್ಡ ಕಬ್ಬಿಣದ ಶೃಂಖಲೆ 
ಕೈಯೊಳಗಿನ ಖಡ್ಗ ಝಳಪಿಸಿ ನಿಂತಿತು . ಮಶ ಗಳನ್ನು ಸಿಕ್ಕಿಸಿಕೊಂಡು ಗಿರಿ ಶಿಖರಗಳಿಗಪ್ಪಳಿ 
ಕಾವತಿ ದುರ್ಗದ ಅರಸ ಅಶ್ವಕರ್ಣ, ತನ್ನ ಸಿದಾಗ ಗ್ರೀಕ ಅಶ್ವಾರೋಹಿ ದಳವು ಚದುರಿ 
ಸೈನಿಕರೊಂದಿಗೆ ಹೋರಾಡಿ ರಕ್ತದ ಕಾಲುವೆ | ಹೋಗುತ್ತಿತ್ತು . ಅತ್ಮಕ ಸೈನಿಕರ ಭುಜಕ್ಕೆ 
ಹರಿಸದ ಹೊರತು ದಾರಿ ಬಿಡನೆಂಬುದು ಅವ ಭುಜ ಹಚ್ಚಿ ನೆರವಾದ ಶೌಕ ಸೇನಾಪತಿ, 
ನಿಗೆ ತತಕ್ಷಣವೇ ಮನದಟ್ಟಾಯಿತು. ಗಜಾಧ್ಯಕ್ಷ ಪುಷ್ಟ ದಂತ ಹಾಗು ಕಾಲ್ದಳದ 
- ಎರಡು ತಿಂಗಳ ವರೆಗೆ ನಿರಂತರ ನಾಯಕ ಚಂದ್ರಹಾಸ ಕಲ್ಲುಗೋಡೆಯ ಭರ 
ಹೋರಾಟ ನಡೆಯಿತು. ಒ೦ದೇ ಗತಿಯಲ್ಲಿ ವಸೆಯನ್ನು ಬಿಟ್ಟು, ಮಾನವರ ಜೀವಂತ ಭಿತ್ತಿ 
ಒ೦ದೇ ತಳದಲ್ಲಿ ರಣಚಂಡಿಯ ನೃತ್ಯ ನಡೆದೇ ಯನ್ನು ನಿಲ್ಲಿಸಿದ್ದರು. 
ಇತ್ತು . ಪ್ರತಿ ದಿನವೂ ಗ್ರೀಕ್ ಸೈನಿಕರು, ಅಲೆ ಅಲೆಕ್ಸಾಂಡರ ವೀರಸೈನಿಕನಿಗಿಂತ ಹೆಚ್ಚಾಗಿ 
ಗ್ರಾಂಡರನ ಓಜಸ್ವಿಯಾದ ಭಾಷಣವನ್ನು ಕೇಳಿ ಕುಟಿಲ ನೀತಿಜ್ಞನಾಗಿದ್ದ. ಇನ್ನು ಸೈನಿಕರ 
ಉತ್ತೇಜಿತರಾಗಿ ಭೋರ್ಗರೆವ ತೆರೆಗಳ ಹಾಗೆ ಮಹಾಬಲವನ್ನು ಎದುರಿಸುವ ಭರವಸೆ ಅಳಿದು 
ದುರ್ಗದ ಮೇಲೆ ಏರಿ ಹೋಗುತ್ತಿದ್ದರು. ಆದರೆ ಹೋಗಲು, ರಣರಂಗದಿಂದ ಕಣ್ಣು ತಪ್ಪಿಸಿ 
ಹರಿತವಾದ ಬಾಣಗಳ ಮಳೆಯಿಂದ ಗಾಸಿ ಕೊಂಡು ಅಶ್ವಕರ್ಣನ ಅಂತಃಪುರದ ಗವಾಕ್ಷ 
ಗೊಂಡು, ಬಂಡೆಗೆ ಅಪ್ಪಳಿಸಿ ಹಿಮ್ಮೆಟ್ಟುವ ತೆರೆ ಗಳಲ್ಲಿ ಇಣಿಕಿ ನೋಡತೊಡಗಿದ. ಶೀಘ್ರದಲ್ಲಿ 
ಗಳಂತೆ ಕಂಗೆಟ್ಟು ಓಡುತ್ತಿದ್ದರು. 

ಅವನಿಗೆ ಸೂತ್ರವೂ ದೊರೆಯಿತು. ಅರಸ ಅಶು 
ಪ್ರಕೃತಿಯ ಮಶಕಾವತಿ ದುರ್ಗ ವನ್ನು ಕರ್ಣನ ಯುವನ ಕುಲದ ರಾಜ ಮಹಿಷಿ ಇಲಾ 
ಮೂರುಕಡೆಗಳಲ್ಲಿ ಕಾವಲಾಗಿ ನಿಂತು ಅಜೇ ತನ್ನ ಗ್ರೀಕ್‌ ಮಾತೃವಂಶದ ದುರಭಿ ಮಾನಕ್ಕೆ 
ಯವನ್ನಾಗಿ ಮಾಡಿತ್ತು . ಪೂರ್ವದ ಸೆರಗಿನಲ್ಲಿ ಪಕ್ಕಾಗಿ, ಅಲೆಕ್ಸಾಂಡರನೊ೦ದಿಗೆ ಒಳಸಂಚ 
ಭೋರ್ಗರೆಯುತ್ತ ಹರಿಯುವ ಗೌರೀನದಿಯು ನಡೆಸಿದಳು. ದುರ್ಗದ ರಕ್ಷಣೆಗಾಗಿ ಬಿಚ್ಚು 
ಗ್ರೀಕ್ ಸೈನಿಕರ ಸಾಹಸ ನೌಕೆಗಳನ್ನು ರಸಾ ಗತಿಯ ಕಾವಲಿರಿಸಿದ ಅಶ್ವಕರ್ಣನಿಗೆ ಸ್ವತಃ 


* 


FOR SAVING LIVE 

POR PRESERVATION OF HEALTH 


( 
45 


SOAP 


N 


, 


O 


MADE IN INDIA FROM PURE VEGETABLE OILS ONLY 

WINDUSTAN LEVER LIMITED 


ಲೈಫ್‌ಬಾಯ್ 


* ಎಲ್ಲಿದೆಯೋ 
ಅಲ್ಲಿದೆ ಆರೋಗ್ಯ 


ಲೈಫ್ ಬಾಯರ್ ಸೋಪುಕೊಳೆಯಲ್ಲಿ ರುವ ಕ್ರಿಮಿಗಳನ್ನು ತೊಳೆದು ತೆಗೆದುಬಿಡುತ್ತದೆ 
ಲೈಫ್ಬಾಯಿಂದ ಸ್ನಾನ ಮಾಡುವುದು ಆರೋಗ್ಯಕರ ಮನೆಯವರೆಲ್ಲರಿಗೂ ಉತ್ತಮ . 


ಹಿಂದುಸ್ತಾನ್ ಲೀವರ್ ಅವರ ತಯಾರಿಕೆ 


L . 38 - 77 KN 


೮೦. 


ಕಸ್ತೂರಿ, ಮೇ ೧೯೬೩ 
ತನ್ನ ಪ್ರಿಯತಮೆಯ ಹೃದಯದುರ್ಗದಲ್ಲಿ ವೃದ್ದ ಸ್ತ್ರೀಯರು ಹಸುಗೂಸುಗಳನ್ನು ಆಡಿ 
ಶತು ಅಡಗಿದುದರ ಅರಿವಿರಲಿಲ್ಲ . ಹೀಗೆ ಆತ ಸುತ್ತ , ಅವುಗಳ ಚಿನ್ನಾಟದಿಂದಸೋತ ಮನ 
ವಿಶ್ವಾಸದ ಸುಖನಿದ್ರೆಯಲ್ಲಿದ್ದಾಗ ಒಂದು ಗಳಿಗೆ ನೆಮ್ಮದಿಯನ್ನು ಪಡೆಯಹತ್ತಿದ್ದರು. 
ರಾತ್ರಿ ಗ್ರೀಕ್ ಸೈನಿಕರ ಬಾಣಕ್ಕೆ ಬಲಿಯಾದ. ಕಿಶೋರ ಬಾಲಕರ ಮನಸ್ಸುಗಳು ವ್ಯಾಕುಲ 

ಮಶಕಾವತಿ ದುರ್ಗದಲ್ಲಿ ಹಾಹಾಕಾರವೆ ಗೊಂಡುದರಿಂದ ಬಿಲ್ಲು ಬಿಡುವ ಅಭ್ಯಾಸದಲ್ಲಿ 
ದೀತು, ದುರ್ಗಪತಿಯ ವೀರ ಮರಣದ ನಂತರ ಗುರಿ ತಪ್ಪಿ ತಪ್ಪಿ ಹೋಗಹತ್ತಿತ್ತು . 
ಉತ್ತರಾಧಿಕಾರಿಣಿಯಾದ ಇಲಾ ಅಲೆಗ್ರಾ೦- ಶಿಬಿರದ ಹೊರಗಡೆ ಗಿಡಗಳ ನೆರಳಿನಲ್ಲಿ 
ಡರನೊಂದಿಗೆ ಸಂಧಿಯ ಪ್ರಸ್ತಾಪವೆತ್ತಲು ಬಯ ಕುಳಿತ ಯುವಕ ಯೋಧರ ಹೃದಯಗಳಲ್ಲಿ 
ಸಿದಳು. ರಣದುಂದುಭಿಯು ಮೊಳಗಿದಾಗಿ ನಿರಾಶೆಯ ಕಾರೋಡಕವಿದಿತ್ತು . ಯುದ್ಧ ವಿಲ್ಲ 
ನಿ೦ದ ಅಶ್ವಕರ್ಣನ ಮರಣದ ನಂತರವೂ ದೆಯೇ ಶತ್ರುಗಳ ಕೈಯಲ್ಲಿ ದುರ್ಗವು ವಶವಾ 
ನಿರಂತರವಾಗಿ ಮಾತೃಭೂಮಿಯ ಕಣ ಕಣ ದುದಕ್ಕೆ ಹಳಹಳಿಸುತ್ತ ಸಿಂಧೂ ತೀರವನ್ನು 
ಕ್ಯಾಗಿ ರಕ್ತದ ಧಾರೆಯನ್ನು ಹರಿಸುತ್ತಿರುವ ತಲಪುತ್ತಲೇ ಯಾವನಾದರೂ ವೀರ ರಾಜನ 
ಶೌಕ ಯೋಧರ ಭವಿಷ್ಯ ಅಂಧಕಾರಮಯ ಸೈನ್ಯದೊಂದಿಗೆ ಸೇರಿಕೊಂಡು ವಿದೇಶೀ ಆಕ್ರ 
ವಾಯಿತು. ಭಾರತೀಯ ಸೈನಿಕರ ಶೌರ ಸಾಹಸ ಮಣಕಾರರೊಂದಿಗೆ ಯುದ್ಧದ ದಾಹವನ್ನು 
ಗಳಿಗೆ ಬೆರಗಾದ ಆಲೆಕ್ಸಾಂಡರ ಅವರನ್ನು ತನ್ನ ಹಿಂಗಿಸಿಕೊಳ್ಳಬೇಕೆಂಬುದಾಗಿ ಯೋಚಿಸ 
ದಿಗ್ವಿಜಯದ ಅಸ್ತ್ರವನ್ನಾಗಿ ಮಾಡಿಕೊಳ್ಳಬೇ - ತೊಡಗಿದ್ದರು. 
ಕೆಂದು ಬಯಸಿ ಹೆಚ್ಚಿನ ಸಂಬಳದ ಆಶೆಯನ್ನು ಒಮ್ಮಿಂದೊಮ್ಮೆಲೆ ಹೃದಯ ಕಂಪಿಸುವಂಥ 
ತೋರಿದ. ಆದರೆ ಅವರು ತಮ್ಮ ರಾಷ್ಟ್ರಕ್ಕೆ ಗ್ರೀಕ್ ಸೈನಿಕರ ಗರ್ಜನೆಯಿಂದ ಪರ್ವತಾವಳಿ 
ದ್ರೋಹಬಗೆಯದೆ ವ್ಯಂಗ್ಯ ಪೂರ್ಣವಾಗಿ ನಕ್ಕು ಗಳ ಎದೆ ನಡುಗಿತು. ದಂಗುಬಡಿದವರಂತೆ 
ತಿರಸ್ಕರಿಸಿದರು. ಕೊನೆಗೆ ರಾಜನೀತಿಕುಶಲ ಆ ಯೋಧರು ದೃಷ್ಟಿಯನ್ನು ಹೊರಳಿಸಿ ನೋಡಿ 
ನಾದ ಅಲೆಕ್ಸಾಂಡರ, ಸೇನಾಪತಿ ನಿಯೋಕಸನ ದಾಗ ಎತ್ತರದ ಶಿಖರಗಳಿಂದ ಧನುರ್ಧಾರಿಗ 
ಮೂಲಕ, ನಗರದ ಮೇಲೆ ಅಧಿಕಾರ ಸ್ಥಾಪಿತಳಾದ ಗ್ರೀಕ್ ಸೈನಿಕರು ತಮ್ಮನ್ನು ಮುತ್ತಿಗೆ 
ವಾದ ನಂತರ,ಶೌಕಯೋಧರನ್ನು ಸುರ ಹಾಕಿದುದು ಕಂಡುಬಂತು. ಎದುರಿನ ಶಿಖರದ 
ಕ್ಷಿತವಾಗಿ ದುರ್ಗದಿಂದ ಹೊರಗೆ ಹೋಗಲು ತುದಿಯಲ್ಲಿ ಬುಸಿಫಲಸ್‌ನ ಕೊರಳನ್ನು ತಿಕ್ಕುತ್ತ 
ಬಿಡುವುದಾಗಿ ಗ್ರೀಕ್‌ ದೇವತೆಗಳ ಆಣೆಯಿಟ್ಟು ನಿಂತ ಅಲೆಕ್ಸಾಂಡರ ಭಾರತೀಯ ಸೈನಿಕರ 
ಕೊಂಡು ಹೇಳಿ ಕಳಿಸಿದ. 

ಶಿಬಿರದ ಕಡೆಗೆ ನೋಡುತ್ತ ಏನೋ ಸಂಜ್ಞೆ 
ಮೂರು ಕಡೆಗಳಿಂದಲೂ ಗಗನಚುಂಬಿತ ಮಾಡುತ್ತಿದ್ದ . 
ವಾದ ಪರತ ಶಿಖರಗಳಿಂದ ಆವೃತವಾದ ಸಣ್ಣ ಭಾರತೀಯ ಶಿಬಿರಗಳಲ್ಲಿ ಕೋಲಾಹಲ 
ದೊ೦ದು ಮೈದಾನ, ಮಶಕಾವತಿ ದುರ್ಗವು ವೆದ್ದಿತು. ಗಿಡಗಳ ನೆರಳಲ್ಲಿ ಕುಳಿತ ವೀರರು 
ಯುದ್ಧ ವಿಲ್ಲದೆ ನಿರಾತಂಕವಾಗಿ ಯವನ ವಿಜಯಿ ಚಟ್ಟನೆ ಎದ್ದು ಶಿಬಿರದ ಒಳಗಡೆ ಇದ್ದ 
ಗಳ ಕೈ ಸೇರಿದಮೇಲೆ ಸೋತುದಣಿದ ಭಾರ ಶಸ್ತ್ರಾಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬಂದು 
ತೀಯ ಸೈನಿಕರು ಇಲ್ಲಿ ವಿಶ್ರಾಮ ಶಿಬಿರವನ್ನು ಯುದ್ಧಕ್ಕೆ ಸಿದ್ದರಾಗಿ ನಿಂತರು. ಪ್ರೌಢ ಸ್ತ್ರೀ 
ಸ್ಥಾಪಿಸಿಕೊಂಡಿದ್ದರು. ಡೇರೆಯ ಒಳಗಡೆ ಯರು ಮಕ್ಕಳನ್ನು ಕರೆದುಕೊಂಡು ಒಳ 
ವೀರ ಕನೈಯರು ಊಟದ ವ್ಯವಸ್ಥೆಯನ್ನು ನೋಡಿದರು. ಅಡುಗೆ ಮಾಡುವುದನ್ನು ಬಿಟ್ಟು 
ಮಾಡತೊಡಗಿದ್ದರು. ಹೊರಗಡೆ ಪ್ರೌಢ ಹಾಗು ಕನ್ನೆಯರು ಬೆದರಿದ ಜಿಂಕೆಗಳಂತೆ ಕಿಟಿಕಿ 


ಮುಶಕಾವತಿ ದುರ್ಗದ ಕಥೆ 


ಗಳಿಂದನೋಡತೊಡಗಿದರು. 

ಮೂಢರು ನಾವೆಂದು ಅಲ್ಲ .” 
- ಶೌಕಯೋಧರ ಅಗ್ರೇಸರನಾಗಿ ನಿಂತ “ಎಷ್ಟೊಂದು ಸುಂದರ ಮಾತು ! ಸಂಧಿಯನ್ನು 
ಗಜಾಧ್ಯಕ್ಷ ಪುಷ್ಪದಂತನಿಗೆ,ಗ್ರೀಕ್ ದೇವತೆಗಳ ಅರ್ಥದಿಂದಲ್ಲ, ನಾವು ಆದರ ಶಬ್ದಗಳಿಂದ 
ಪವಿತ್ರ ಶಪಥಮಾಡಿ ಸಂಧಿ ಕೈಕೊಂಡ ಯವನ ಒಪ್ಪಿದ್ದೇವೆ. ”– ಪುಷ್ಪದಂತ ಈ ಸಲ ಮುಗುಳ್ಳಗೆ. 
ಸಮಾ ಅದನ್ನು ಇನ್ನೊಂದು ಹಗುರಾಗಿ ಯಿಂದ ಹೇಳಿದ “ ಯವನ ಸಮಾಟ ವೀರ 
ಮುರಿಯಬಲ್ಲನೆಂಬ ವಿಶ್ವಾಸ ಆಗಲೂ ಮೂಡ ನಂದು ಕೇಳಿದ್ದೆವು... ಆದರೆ... ” 
ಲಿಲ್ಲ . ತನ್ನ ಸೈನಿಕರಿಗೆ ಶಾಂತರಾಗಿ ನಿಲ್ಲಲು “ವೀರ ಎಂದಿಗೂ ಸಾಮ್ರಾಜ್ಯ ಕಟ್ಟಲಾರ 
ಸಂಜ್ಞೆ ಮಾಡಿ ಸಂಧಿಯ ಸಂಕೇತವಾದ ಶ್ವೇತ ಮೂರ್ಖ! ” ಅಲೆಕ್ಸಾಂಡರ ಕೊಧದಿಂದ 
ಪತಾಕೆಯನ್ನು ಹಿಡಿದುಕೊಂಡು ಅಲೆಕ್ಸಾಂಡರ ಕೂಗಿಕೊಂಡ – “ ನಿನ್ನ ಕುಟಿಲನೀತಿಯುಕ್ತ 
ನೆಡೆಗೆ ನಡೆದ. 

ವಾದ ಮಾತುಗಳ ಆವೇಶದಲ್ಲಿ ನಿನ್ನನ್ನು ಬಿಟ್ಟು, 
“ ಈ ಆಕ್ರಮಣವೇಕೆ ಸಮಾಲ್ ? ” ಅಲೆ ಭಾರತದ ರಣರಂಗದಲ್ಲಿ ನಮ್ಮ ಸೇನೆಗೆ ಮ 
ಗ್ಲಾಂಡರನ ಸನಿಹಕ್ಕೆ ಹೋಗಿ, ಸೈನ್ಯ ಪದ್ಧ ತ್ತೊಮ್ಮೆ ವಿಪತ್ತು ತಂದುಕೊಳ್ಳುವುದಿಲ್ಲ. ಪ್ರಾಣ 
ತಿಯ ಅನುಸಾರವಾಗಿ ಮುಕುಟಕ್ಕೆ ಖಡ್ಗವನ್ನು ಉಳಿಸಿಕೊಳ್ಳಬೇಕೆಂಬ ಅಭಿಲಾಷೆ ಇದ್ದರೆ ನಮ್ಮ 
ಹಚ್ಚಿ ವಂದಿಸುತ್ತಾ ಕೇಳಿದ. 

ಮಾತಿಗೆ ಒಪ್ಪಿ ಕೋ - ಇಲ್ಲದಿದ್ದರೆ...” 
* ಇದು ಆಕ್ರಮಣವಲ್ಲ . ಶೂರ ಸೇನಾಪತಿ. “ ನಿಮ್ಮ ಈ ಅಭಿಲಾಷ ನಿಮ್ಮಲ್ಲಿಯೇ ಇರಲಿ 
ಇದು ನಿನಗೆ ಆತ್ಮೀಯ ಸಂಬಂಧಕ್ಕೆ ಆ ಮಂತ್ರ ಸಾಮಾಟ್ ..” ಎ೦ದು ಪುಷ್ಪದಂತ ಚಟ್ಟನೆ 
ಣವಾಗಿದೆ ” - ಕಾಡುಕೋಣದಕೋಡಿನಿಂದ ಶ್ವೇತಪತಾಕೆಯನ್ನು ಕೆಳಗೊಗೆದು ಕುದುರೆ 
ಮಾಡಿದ ಲೋಟದಲ್ಲಿ ಮದ್ಯವನ್ನು ಹಾಕುತ್ತಾ ಯನ್ನು ತಿರುಗಿಸಿ, “ಒಬ್ಬ ಸ್ವತಂತ್ರ ಆರ್ಯನ 
ನಿರಪೇಕ್ಷ ಭಾವದಿಂದ ಅಲೆಕ್ಸಾಂಡರ ನುಡಿದ:- ರಾಷ್ಟ್ರ ಪ್ರೇಮವನ್ನು ಕೊಂಡುಕೊಳ್ಳುವ ನಾಣ್ಯ 
* ಆಕ್ರಮಣವಾಗುವುದು -ನೀವು ನಮ್ಮ ಸೇವೆ ಇನ್ನೂ ಗ್ರೀಸಿನಲ್ಲಿ ನಿರ್ಮಿತವಾಗಿಲ್ಲ' ಎಂದ. 
ಮಾಡುವುದನ್ನು ಧಿಕ್ಕರಿಸಿದಾಗಲ್ಲವೆ ? " - ಶಿಬಿರದೆಡೆಗೆ ಓಡುತ್ತಿರುವ ಪುಷ್ಪದಂತನ. 

“ ಆದರೆ ನೀವು ಪವಿತ್ರ ಜುಪಿಟರ್‌ ಹಾಗು ಬೆನ್ನಿಗೆ, ಅಲೆಗ್ಲಾಂಡರ ಹಲ್ಲು ಕಡಿದು ಭಲ್ಲೆ 
ಅಪೊಲೋರ ಶಪಥ ತೆಗೆದುಕೊಂಡು ನಮ್ಮನ್ನು ಬಿಸಿದ. ಅವನು ಚೀರಿಕೊಳ್ಳುತ್ತ ಶಿಖರದಿಂದ 
ರಕ್ಷಿಸುವುದಾಗಿ ವಚನ ಕೊಟ್ಟಿದ್ದಿರಲ್ಲವೆ ? "- ಕೆಳಗುರುಳಿ ಬಿದ್ದ . 
ಪುಷ್ಟ ದಂತ ಶಾಂತ ಭಾವದಿಂದಲೇ ಕೇಳಿದ. ಬೆಟ್ಟದ ತುದಿಯಲ್ಲಿ ಆಶೆ ತುಂಬಿದ ದೃಷ್ಟಿ . 
“ ಯಾಕೆ ವಚನವನ್ನು ಮುರಿದು ನಿಮ್ಮ ದೇವತೆ ಯಿಂದನೋಡುತ್ತಿದ್ದ ಸೇನಾಪತಿ ಚಂದ್ರಹಾಸ. 
ಗಳ ಹೆಸರುಗಳಿಗೆ ಕಲಂಕ......” 

ಸಂಧಿ ವಿಫಲವಾದುದಲ್ಲದೆ, ಪುಷ್ಪದಂತ ಶಿಖರ 
“ಹೌದು! ಹೌದು!” ಎನ್ನುತ್ತ ಅಲೆಕ್ಸಾಂಡರ ದಿಂದ ಉರುಳಿಬಿದ್ದುದನ್ನು ನೋಡಿದ ಕೂಡಲೇ 
ಮದ್ಯದ ಪಾತ್ರೆಯನ್ನು ಒಂದು ಶಿಖರದ ಕಡೆಗೆ ಜೊರಿನಿ೦ದ ರಣ ಕಹಳೆಯನ್ನು ಊದಿದ. 
ಬಿಸಿ, ಪುಷ್ಪದಂತನ ಸಮೀಪಕ್ಕೆ ಬಂದು ನಾಲ್ಕೂ ಕಡೆಯಿಂದ ಸುರಿಯುವ ಕಲ್ಲು ಹಾಗು 
ಅವನ ಎದೆಯಮೇಲಿನ ಹಾರವನ್ನು ಸರಿಪಡಿ ಬಾಣಗಳ ಮಳೆಯಿಂದ ಭಾರತೀಯ ಸೈನಿಕರು 
ಸುತ್ತ – ಸಂಧಿಯಲ್ಲಿ ನಾವುನಿಮಗೆ ಸುರಕ್ಷಿತ ತತ್ತರಿಸಿಹೋಗಿ ರಕ್ತದ ಹೊಳೆಯಲ್ಲಿ ಮೀಯ 
ವಾಗಿ ಹೊರಟುಹೋಗಲಿಕ್ಕೆ ಆಶ್ವಾಸನೆ ಕೊಟ್ಟಿ ತೊಡಗಿದರು . ಗ್ರೀಕರ ಬಾಣಗಳಿಂದ , ಗಂಗಾ 
ದ್ದೆವು. ಅದರ ಅರ್ಥ ನಿಮ್ಮನ್ನು ಭಾರತಕ್ಕೆ ಸಿ೦ಧುವಿನ ವೀರ ಪುತ್ರರು ಸಾಯುತ್ತಿರುವಾ 
ಕಳಿಸಿ ನಮ್ಮ ಸೈನ್ಯ ಬರುವುದನ್ನು ತಿಳಿಸುವ ಗಲೂ ಶತ್ರುಗಳ ಮೇಲೆ ಬಾಣ ಬಿಡುತ್ತಲೇ 
81 - 11 


೮೨ . 

ಕಸ್ತೂರಿ, ಮೇ ೧೯೬೩ , 
ಇದ್ದರು. 

ಅಟ್ಟಹಾಸದ ಮೌನದಿಂದ ವ್ಯಂಗ್ಯಪೂರ ದೃಷ್ಟಿ 
ಭಾರತೀಯ ಯೋಧರು ಒಬ್ಬೊಬ್ಬರಾಗಿ ಯಲ್ಲಿ ಹೀಯಾಳಿಸುತ್ತಿದ್ದವು: “ನೋಡಿಕೊ 
ರಣರಂಗದಲ್ಲಿ ಮಡಿದು ಬಿದ್ದಾಗ, ಶಿಬಿರದಿಂದ ಜಗತ್ತನ್ನೇ ಗೆಲ್ಲಬೇಕೆಂಬ ಕ್ಷುದ್ರ ಪಿಪಾಸೆಯ 
ವೃದ್ದ ಹಾಗು ವೀರ ನಾರಿಯರು ನುಗ್ಗಿ ಬಂದು , ಸಮಾಮ್ ! ಬಳಕುವ ಬಳ್ಳಿ ಗ ಳ ೦ ಥ 
ವೀರಸ್ವರ್ಗ ವನ್ನೈದಿದ ತಮ್ಮ ಮಕ್ಕಳ ಹಾಗು ಗ್ರೀಕ್ , ರಾಜ್ಯಗಳನ್ನು ಕಿತ್ತು ಹಾಕಿದ ನೀನು 
ಜೀವನ ಸಂಗಾತಿಗಳ ದೊಡ್ಡ ದೊಡ್ಡ ಧನುಷ್ಯ ನಮ್ಮನ್ನು ಹಾಗೆ ಕಿತ್ತೆಸೆಯಲಾರೆ . ನೀನು ನಿನ್ನ 
ಗಳನ್ನು ಎತ್ತಿಕೊಂಡು ಅವುಗಳನ್ನು ಚುಂಬಿಸಿ ವಿಜಯ ಚಿನ್ನವನ್ನು ಕೆತ್ತಿದರೋಡ್ಸೆ ದುರದ 
ಸರದಂಥ ತಿಕ ಬಾಣಗಳನ್ನು ಶತ್ರುಗಳ ಎದೆ ಕಲ್ಲು ನಾವಲ್ಲ . ನಾವು ಅಜರ ಅಮರ ಮಹೋ 
ಭೇದಿಸುವಂತೆ ಬಿಡತೊಡಗಿದರು. ಕೊನೆಯುಸಿ ನೃತ ಭಾರತೀಯ ಪರ್ವತವಾಗಿದ್ದೇವೆ. ಎಂಥ 
ರಿರುವರೆಗೂ ಆ ವೀರ ನಾರಿಯರು ಹೋರಾಡಿ ಬಿರುಗಾಳಿ ಬೀಸಿದರೂ ನಮ್ಮನ್ನು ಅಲ್ಲಾಡಿಸು 
ರಣರಂಗದ ರಕ್ತದ ಮಡುವಿನಲ್ಲಿ ಮಿಂದರು. ವುದು ಅಸಾಧ್ಯ , ಅಪಮಾನದ ಹೇಡಿಜೀವನ 
ಆ ಮೇಲೆ ಗ್ರೀಕರ ಹಸಿದ ಬಾಣಗಳಿಗೆ ವನ್ನು ನಾವೆಂದಿಗೂ ಸಹಿಸಲಾರೆವು. ಅದಕ್ಕಾ 
ತುತ್ತಾಗುವ ಕಿಶೋರ ಬಾ ಲ ಕ ರ ಸರದಿ ಗಿಯೇ ನಾವು ಇಂದು ವೀರ ಮೃತ್ಯುವನ್ನಪ್ಪಿ 
ಬಂದಿತು. ತಮ್ಮ ಪಿತೃ ಪಿತಾಮಹರ ಮಾತೆಯರ ದೈವೆ.” 
ರಕ್ತವನ್ನಿ ೦ಟಿದ ಶತ್ರುಗಳ ರಕ್ತವನ್ನು ಹೀರಲು ಪರ್ವತದ ಈ ವೀರವಾಣಿಯನ್ನು ಕೇಳಿ 
ಬಾಲಕರು ಸಣ್ಣ ಸಣ್ಣ ಬಿಲ್ಲುಗಳನ್ನೆತ್ತಿಕೊಂಡು ಭಯಂಕರ ಬಿರುಗಾಳಿಯ ಎದೆ ತಲ್ಲಣಿಸಿ 
ಹೋರಾಡತೊಡಗಿದರು . ಆದರೆ ಆಗ ಅಲೆ ಹೋಯಿತು. ಕೈಯಲ್ಲಿ ಹಿಡಿದ ವಿಜಯ ಪತಾಕೆ 
ಗ್ರಾಂಡರನ ನಿರ್ದಯತೆ ಚರಮ ಸೀಮೆಯನ್ನು ನಾಚಿಕೆಯಿಂದ ಕ್ಷಣಹೊತ್ತು ಬಾಗಿದರೂ ಬರಿ 
ಮುಟ್ಟಿತ್ತು . ಅವನ ಕುರುಡು ರಕ್ತ ಪಿಪಾಸೆಗೆ ಇಷ್ಟೇ ಪಶ್ಚಾತ್ತಾಪದಿಂದ ಇತಿಹಾಸಕಾರ ಜಸ್ವಿ 
ಯುವಕರು, ವೃದ್ಧರು, ನಾರಿಯರು, ಬಾಲಕರು ನಿಗೆ ಸಮಾಧಾನವೆನಿಸಲಿಲ್ಲ. ಅದಕ್ಕಾಗಿಯೆ 
ಎಂಬ ಭೇದವೇ ಇರಲಿಲ್ಲ. 

ಅವನ ಹೃದಯದಿಂದ ಈ ಉದ್ವೇಗದ ನುಡಿಗಳು 
* ಭಾರತೀಯ ವೀರರ ಹೆಣಗಳ ರಾಶಿಯಲ್ಲಿ ಉಕ್ಕಿ ಬಂದಿವೆ . “ ಅಲೆಕ್ಸಾಂಡರ್ ಸಮ್ಮಾ 
ತನ್ನ ವಿಜಯಪತಾಕೆಯನ್ನು ನೆಟ್ಟು ದಿಗ್ದಿಗಂತ ಟನ ವಿಜಯಯಾತ್ರೆಯಲ್ಲಿ ಈ ಯುದ್ದ ಒಂದು 
ದಲ್ಲಿ ಹಾರಿಸಬೇಕೆಂದು ಅಲೆಕ್ಸಾಂಡರ್ ಮುಂದು ಕಲಂಕ ತಂದಿದೆ. ಅವನ ನೈತಿಕ ಜೀವನಕ್ಕೆ 
ವರಿದಾಗ, ಅಲ್ಲಿ ಬಿದ್ದ ಅಂಗವಿಕಲ ಶವಗಳು ಅದು ಕಪ್ಪನ್ನು ಹಚ್ಚಿದೆ.” 
ಸಕಾಲದಲ್ಲಿ ಮಾಡಿದ ತಪ್ಪು ಅ ಕಾಲದಲ್ಲಿ ಮಾಡಿದ ಒಪ್ಪಿಗಿಂತ ಒಳಿತು . 

- ಕೆರೊಲಿನ್ ನೆಲ್ಸ್ 


ಹಿಂದೆ ನಾನು ಇತರರ ಸ್ವಭಾವ ವೈ ಚಿತ್ರಗಳನ್ನು ಅಭ್ಯಸಿಸುತ್ತಿದ್ದೆ. ಈಗ 
ನನ್ನವುಗಳನ್ನೇ ಅಭ್ಯಸಿಸುತ್ತಿದ್ದೇನೆ... 

- ಇ , ಎಚ್ . 
1 ಪ್ರಶ್ನೆ ಕೇಳುವವನು ಕೆಲ ಕ್ಷಣ ಹೆಡ್ಡನಾಗಿರುತ್ತಾನೆ ; ಪ್ರಶ್ನೆ ಕೇಳದವನು 
ಜೀವಮಾನವೆಲ್ಲ ಹೆಡ್ಡನಾಗಿರುತ್ತಾನೆ. 

- ಚೀನೀ ಗಾದೆ 
ಪ್ರಾಮಾಣಿಕ ಬೈ ಗಳಿಂದಾದ ಗಾಯ , ಮೃದುಮೋಸದಿಂದಾದ ಗಾಯ ಕ್ಕಿಂತ 
ಬೇಗ ಮಾಯುತ್ತದೆ. 


ಪರ್ವತದ ಹೊಟ್ಟೆಯೊಳಗಿಂದ 
ಅದು ಒ೦ ದ ವರೆ ಮೈಲು 
ಸಾಗುತ್ತದೆ 


11 


709 134 


ಜವಾಹರ 
ಸುರಂಗ 


ಕ್ಯಾಪ್ಟನ್ ಎಂ . ಜಿ. ಕೆ. ಮೂರ್ತಿ 


©ಕಿಸ್ತಾನ ಪ್ರಚೋದಿತ ಗುಡ್ಡಗಾಡು ದುರ್ಗಮವಾಗಿ ಷ್ಟೇ ಅಲ್ಲ, ಚ , ಗಾಲ ದ 
ಜನರು ೧೯೪೭ ರ ಚಳಿಗಾಲದ ಆರಂಭದಲ್ಲಿ ನಾಲೈದು ತಿಂಗಳು ಹಿಮರಾಶಿಯಿಂದ ಮುಚ್ಚ 
ಸುಂದರ ಕಾಶ್ಮೀರದಲ್ಲಿ ತಮ್ಮ ಕೊಲೆ ಸುಲಿಗೆ ಲ್ಪಟ್ಟು, ವಾಹನ ಸಂಚಾರಕ್ಕೆ ಅಸಾಧ್ಯವಾಗಿ 
ಕೊಳ್ಳಿ ಸ್ತ್ರೀ ಮಾನಭಂಗಗಳ ಸತ್ರವನ್ನಾರಂಭಿಸಿ, ಬಿಡುತ್ತಿತ್ತು . 
ಶ್ರೀನಗರದ ಹನ್ನೆರಡು ಮೈಲಿನೊಳಗೆ ನುಗ್ಗಿ ಈ ಬಿಕ್ಕಟ್ಟಿನಲ್ಲಿ ಸಮರೇ ತಿಹಾಸದ ಅತ್ಯಪೂರ 
ಬಂದದ್ದನ್ನು ಕಂಡು ಕಾಶ್ಮೀರ ಮಹಾರಾಜರು - ಸಾಹಸವೊಂದನ್ನು ಭಾರತದ ಸಶಸ್ತ್ರ ಪಡೆಗಳು 
ಭಾರತಕ್ಕೆ ತಾಹಿತ್ರಾಹಿ ಎಂದಾಗ ಭಾರತವು | ಮಾಡಿ ತೋರಿಸಿದವು. ಅವರು ಶೀನಗರಕ್ಕೆ 
ಕಾಶ್ಮೀರ ರಕ್ಷಣೆಯ ಭಾರವನ್ನು ಒಪ್ಪಿಕೊ೦- ವಿಮಾನ ಮೂಲಕ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳ 
ಡಿತು. ಆದರೆ ಈ ಹೊಣೆ ನಿರ್ವಹಿಸಬೇಕೆಂದು ವೃತ್ತಿ ಸಾಗಿಸಿ ಇತಿಹಾಸದಲ್ಲೇ ಅತಿ ಎತ್ತರದ 
ಮುಂದಾದಾಗ ಅದಕ್ಕೆ ಸಹಾಯ ತಲುಪಿಸು ವೈಮಾನಿಕ ಕಾರಾಚರಣೆಯನ್ನು ಸಾಧಿಸಿದರು . 
ವುದು ಹೇಗೆಂದುದೊಡ್ಡ ಸಮಸ್ಯೆಯೇ ಆಯಿತು. ಆಕ್ರಮಣಕಾರರನ್ನು ಯಶಸ್ವಿಯಾಗಿ ಹೊಡೆ 
ಪರ್ವತ ಶ್ರೇಣಿಗಳ ನಡುವೆ ಮರೆಯಾಗಿರುವ ದಟ್ಟಲಾಯಿತು. ಸಾಹಸ ನಿಜ . ಆದರೆ ಇಕ್ಕ 
ಕಾಶ್ಮೀರಕ್ಕಿರುವ ಏಕಮಾತ್ರ ಸರ್ವಋತು ರಸ್ತೆ ಟ್ರಾದ ಶ್ರೀನಗರದ ಇಳಿದಾಣ ಪಟ್ಟಿಯ ಬಳಿ 
ಪಾಕಿಸ್ತಾನ - ಪಂಜಾಬಿನ ಮೂಲಕ ಇತ್ತು . ಒಂದೇ ಒಂದು ಬಟ್ಟಲಿಯನ್‌ ಶತ್ರು ಸೈನ್ಯವಿ 
ಇನ್ನೊ೦ದು ಪೂರ್ವ ಪಂಜಾಬಿನ ಪಠಾಣಕೋಟೆ" - ದಿದ್ದರೆ ಕಾಶ್ಮೀರವನ್ನು ರಕ್ಷಿಸುವುದೇ ಅಸಾಧ 
ಯಿಂದ ಹೊರಟು ೬೪ ಮೈಲು ಜಮುವಿಗೆ ವಾಗುತ್ತಿತ್ತೆಂದು ನಿರೀಕ್ಷಕರು ಹೇಳುತ್ತಾರೆ. 
ಹೋಗಿ ಮುಂದೆ ೨೦೩ ಮೈಲು ಆಚೆ ಇರುವ ಇದರ ಪಾಠವನ್ನು ಯಾವ ಸೈನ್ಯ ಕಾರಜ್ಞನೂ 
ಶ್ರೀನಗರವನ್ನು ತಲುಪುತ್ತಿತ್ತು . ಈ ರಸ್ತೆ ೯ , ೦೦೦ ಅಲಕ್ಷಿಸುವಂತಿರಲಿಲ್ಲ. ಸುಂದರ ಕಾಶ್ಮೀರ 
ಅಡಿ ಎತ್ತರದಲ್ಲಿರುವ ಬನಿಹಾಲ್ ಪರ್ವತದ ಕೊಳ್ಳಕ್ಕೆ ಭಾರತದಿಂದ ಸರ್ವಋತು ಮಾರ್ಗ 
ಕಣಿವೆಯಲ್ಲಿ ೬೫೦ ಅಡಿ ಉದ್ದವಾದ ಸುರಂಗದ ವೊಂದನ್ನು ರಚಿಸುವುದು ಅಗತ್ಯವಾಗಿತ್ತು . 
ಮಾನ್ಯವಾಗಿ ಹಾಯ್ದು ಹೋಗುತ್ತಿದ್ದು ಅತ್ಯಂತ ಮಿಲಿಟರಿ ದೃಷ್ಟಿಯಿಂದ ಮಾತ್ರವಲ್ಲ, ಕಾಶ್ಮೀ 


೮ ೪ 

ಕಸ್ತೂರಿ, ಮೇ ೧೯೬೩ 
ರದ ಆರ್ಥಿಕ ದೃಷ್ಟಿಯಿಂದಲೂ ಇದು ಬೇಕೇ ಹೋಗುತ್ತದೆ. 
ಬೇಕಾಗಿತ್ತು . ಸರಾಸರಿ ೯, ೦೦೦ ಅಡಿ ಎತ್ತರದ ಅದರ ರಚನಾ ಕಾಲದಲ್ಲಿ ಅನೇಕ ಕಷ್ಟ 
ಪಿರ್ ಪಂಜಾಲ್ ಪರ್ವತಶ್ರೇಣಿ ಭಾರತ ಪರಂಪರೆಗಳನ್ನು ಎದುರಿಸಬೇಕಾಯಿತು. ಬಂಡೆ 
ಕಾಶ್ಮೀರಗಳ ನಡುವೆ ಅಭೇದ್ಯವಾದ ಗೋಡ ಗಳನ್ನು ಅಗೆದಾಗ ನೀರು ಸ್ರವಿಸುತ್ತಾ ಕೆಲಸ 
ಯಂತೆ ನಿಂತಿತ್ತು . ಚಳಿಗಾಲದಲ್ಲಿ ಪಠಾಣ- ಗಾರರ ದುರವಸ್ಥೆಯನ್ನೂ ಪರಿಶ್ರಮವನ್ನೂ 
ಕೋಟಿ- ಜಮ್ಮು ರಸ್ತೆ ಹಿಮಾವೃತವಾದಾಗ ಹೆಚ್ಚಿಸುತ್ತಿತ್ತು . ಕೆಲವು ಸುರಂಗಗಳಲ್ಲಿ ಸುಡುವ 
ಬಾಹ್ಯ ಪ್ರಪಂಚದೊಡನೆ ಕಾಶ್ಮೀರ ಸಂಪರ್ಕ ನೀರಿನ ಚಿಲುಮೆಗಳಿಂದ ನೀರು ನುಗ್ಗಿ ಬಂದು, 
ಕಳೆದುಕೊಂಡು ಬಿಡುತ್ತಿತ್ತು . ವಾಹನ ವ್ಯವ ಜನರು ಓಡಿ ಹೋಗಿ ಕೆಲಸವು ನಿಲ್ಲುವುದು 
ಸಾಯದಲ್ಲಿ ತೊಡಗಿದ ೨೦ ,೦೦೦ ಜನ ಕಾಶ್ಮೀ - ಉ೦ಟು; ಪುಣ್ಯಕ್ಕೆ ಅದು ಈ ಸುರಂಗದಲ್ಲಿ ಬರ 
ರಿಗಳು ಚಳಿಗಾಲದ ನಾಲೈದು ತಿಂಗಳು ನಿರು ಲಿಲ್ಲ . ಆದರೆ ಮೊದಲೇ ಅವರು ಹೀಗಾಗುವು 
.ದ್ಯೋಗಿಗಳಾಗುತ್ತಿದ್ದರು. 

ದಿಲ್ಲೆಂದು ಧೈಯ್ಯ ಹಿಡಿಯುವಂತಿರಲಿಲ್ಲ . ಬಿಸಿ 
ಕೇವಲ ಏಳೆಂಟು ವರ್ಷಗಳ ಹಿಂದೆ ಇದ್ದ ನೀರಿನ ಊಟೆಗಳಷ್ಟೆ ಅಲ್ಲ, ಪರ್ವತ ಗರ್ಭ 
ಪರಿಸ್ಥಿತಿ ಇದು. ಆದರೆ ಇಂದು ಯಾವ ಆಕ್ರ ದಲ್ಲಿ ಇರುವವೆಂದು ಹೇಳಲಾದ ಗುಪ್ತ ಸರೋ 
ಮಣಕಾರಿಯೂ ಪೀರ್ ಪಂಜಾಲಿನ ಮರೆಯಲ್ಲಿ ವರಗಳಿಗೂ ಅವರು ಸಿದ್ದರಾಗಿರಬೇಕಾಗಿತ್ತು . 
ಅತ್ಯಾಚಾರ ಮಾಡಿ ದಕ್ಕಿಸಿಕೊಳ್ಳಲಾರ. ಬಂಡ ಕೊರೆದಾಗ ಇಕ್ಕಟ್ಟಿನ ರಂಧ್ರದಲ್ಲಿ 
ಕಾಶ್ಮೀರ ಅರ್ಧ ವರ್ಷ ಕಾಲ ಬಾಹ್ಯ ಜಗತ್ತಿ ಗಂಟಲು ಹಿಸುಕುವ, ಬಾಯಿ ಕಟ್ಟುವ ಧೂಳು 
ನಿಂದ ವಿಘಟಿತವಾಗಿಯೂ ಇರಬೇಕಾಗಿಲ್ಲ. ಬನಿ ಗಾಳಿ ಯಲ್ಲಿ ತು೦ಬು ತ್ತಿ ತ್ತು . ಸುರಂಗದ 
ಹಾಲ್‌ನ ' ಜವಾಹರ ಸುರಂಗ' ವು ಕಾಶ್ಮೀರ ಮೇಲ್ಯಾವಣಿಯೂ ಪಕ್ಕಗಳೂ ಕುಸಿದು ಬಿದ್ದು 
ಭಾರತ ಬಾಂಧವ್ಯದ ಮಹಾದ್ವಾರವಾಗಿ ಈ ಅಪಘಾತವಾಗಿ ಜನರನ್ನು ಕೊಲ್ಲುವ ಸಂಭವ 
ತೊಡಕುಗಳನ್ನು ನಿವಾರಿಸಿದೆ. 

ವಿತ್ತು . ಬಿಸಿ ಬಿಸಿಯಾದ, ಚಲನೆಯಿಲ್ಲದ, 
- ಸುರಂಗವಿದ್ಯೆ ಪುರಾತನವಾದುದು. ಬೆಬಿ ಉಸಿರು ಕಟ್ಟಿಸಿ ಕೊಲ್ಲುವ ಗಾಳಿಗೆ ಅನೇಕರು 
ಲೋನಿಯನ್ನರು ಕ್ರಿ . ಪೂ . ೨೦೦೦ ದಲ್ಲಿ ತುತ್ತಾಗಬಹುದಾದ ಅಪಾಯವಿತ್ತು . ಅನೇಕ 
ಸುರಂಗ ಮಾರ್ಗಗಳನ್ನು ರಚಿಸಿದ್ದರು. ಭಾರತ ತಿಂಗಳು ವರಸೆ ಯಾಗಿ ಕೆಲಸ ಮಾಡಿದವರಿಗೆ 
ದಲ್ಲಿ ಕನಿಷ್ಠ ಕ್ರಿ . ಪೂ . ೨೫೦ ರಲ್ಲಿ ಮಹಾ ಸುರಂಗ ಸಂಚಾರವಿಲ್ಲದ ಗಾಳಿಯಿಂದ ಪಾಂಡುರೋಗ 
ಗಳನ್ನು ಕೊರೆದು ೧೦೦೦ ಗುಹಾ ದೇವಾಲಯ ವು ಉತ್ಪತ್ತಿಯಾಗಿ ಕರುಳಿನಲ್ಲಿ ಒಂದು ಬಗೆಯ 
ಗಳನ್ನು ರಚಿಸಿದ್ದರು. ಯುರೋಪಿನ ಆಿ ಹುಳ ಸೇರಿ ಅದನ್ನು ತಡೆಗಟ್ಟಲು ಮಾರ್ಗವೇ 
ಪರ್ವತದ ಆಚೀಚಿನ ದೇಶಗಳನ್ನು ಅನೇಕ ಇಲ್ಲದಾಗ ವುದುಂಟು. 
ಮೈಲುದ್ದದ ಸುರಂಗ ಮಾರ್ಗ ಜೋಡಿಸುತ್ತದೆ. 
ಆದರೂ ಜವಾಹರ ಸುರಂಗ ಆಧುನಿಕ ಎಂಜಿನಿ ಆದರೆ ಯಾವ ದೊಡ್ಡ ಅಪಘಾತವೂ ಇಲ್ಲದೆ 
ಯರಿ೦ಗ್ ನ ಒಂದು ಮಹಾಪರಾಕ್ರಮವಾಗಿದೆ. ಈ ಒಂದೂವರೆ ಮೈಲುದ್ದದ ಸುರಂಗ ರಚನೆ 
ಅದು ಜಗತ್ತಿನ ಅತಿ ಎತ್ತರ ಮತ್ತು ಅತಿ ದೀರ್ಘ ಯಾದುದು ಎ೦ಜಿನಿಯರುಗಳ ಯೋಜನೆ 
ಸುರಂಗ ಮಾರ್ಗಗಳಲ್ಲೊಂದೆಂದು ಪರಿಗಣಿಸ ಮತ್ತು ಕೌಶಲದ ಪರಾಕಾಷ್ಠೆಯನ್ನು ತೋರಿ 
ಊಟಿದೆ. ಸಮುದ್ರ ಮಟ್ಟದಿಂದ ಒ೦ದೂ ಸುತ್ತದೆ. ೧೯೫೨ ರಲ್ಲಿ ಕಾಶ್ಮೀರ ಸರಕಾರ 
ಕಾಲು ಮೈಲಿನಷ್ಟು ಎತ್ತರದಲ್ಲಿ ಬನಿಹಾಲ್ ಹಳೆಯ ೬೫೦ ಅಡಿ ಉದ್ದದ ಸುರಂಗ ಮಾರ್ಗ 
ಪರ್ವತದ ಗರ್ಭವನ್ನು ಕೊರೆದು ಅದು ದ ಬದಲು ಹೊಸತೊಂದು ಮಾರ್ಗ ರಚಿಸುವ 


೮೫ 
ಜವಾಹರ ಸುರ೦ಗ 
ಸೂಚನೆ ಮಾಡಿದ ನಂತರ ಭಾರತೀಯ ತಜ್ಞ ಕಾಮಗಾರಿ ಶಾಖೆ ಅದನ್ನು ವಹಿಸಿಕೊಂಡಿತು. 
ರು ಇಡೀ ಯೋಜನೆಯ ಸರ್ವೆಯನ್ನು ವಿಕ್ರಮ ಸುರಂಗ ಕಲೆಯಲ್ಲಿ ಅತಿ ಪ್ರವೀಣರಾದ ಬೇರ್‌ 
ವೆನಿಸುವಷ್ಟು ಶೀಘ್ರವಾಗಿ ಮಾಡಿ ಮುಗಿಸಿದರು. ಸೆಲ್ ಮತ್ತು ಕುಂಸ್ ಎಂಬ ಎರಡು ಜರ್ಮನ್ 

ಅತ್ಯಂತ ದುರ್ಗಮ ಪ್ರದೇಶದಲ್ಲಿ ಸರ್ವೆ ಎಂಜಿನಿಯರಿಂಗ್ ಸಂಸ್ಥೆಗಳಿಗೆ ಕೆಲಸ ಒಪ್ಪಿಸ 
ಯರ್‌ ಜನರಲ್ಲರ ಇಲಾಖೆಯು ಇಡೀ ಬನಿ ಲ್ಪಟ್ಟಿತು. 
ಹಾಲ್ ಪರ್ವತ ಪ್ರದೇಶವನ್ನು ಒಂದೇ ವರ್ಷ ಆಧುನಿಕ ತಂತ್ರದಂತೆ ಪರ್ವತದ ಇಕ್ಕಡೆಗೆ 
ದಲ್ಲಿ ಸರ್ವೆ ಮಾಡಿ ಕೊಟ್ಟಿತು. ಸಂಗಡವೇ ಳಿಂದ ಏಕಕಾಲದಲ್ಲಿ ಕೊರೆಯುತ್ತ ಹೋಗಿ 
ಭೂಗರ್ಭ ಶಾಸ್ತ್ರಿಗಳು ಪರ್ವತದ ಬೇರೆ ಬೇರೆ ನಡುವೆ ಎರಡೂ ತಂಡಗಳು ಕೂಡಿಕೊಳ್ಳುವುದು 
ಪದರುಗಳಲ್ಲಿ ಎಜ್ಯಗಳನ್ನು ಕೊರೆದು ಕಲ್ಲು ಕ್ರಮ . ಅನೇಕ ಸರಳುಗಳುಳ್ಳ ಪ್ರಚಂಡ ಯಂತ್ರ 
ಮಣ್ಣುಗಳ ಗುಣ ಪರೀಕ್ಷೆ ಮಾಡಿ ವರದಿ ದಿಂದ ಸುರಂಗ ಮಾರ್ಗದ ಎರಡು ಕಡೆಗಳಿಂ 
ಕೊಟ್ಟರು. ನಾಲ್ಕು ಸಾಧ್ಯ ಮಾರ್ಗಗಳಲ್ಲಿ ಅತಿ ದಲೂ ೧೦ ಅಡಿ ಚಚೌಕದ ಸಂದುಗಳನ್ನು 
ಉತ್ತಮವಾದುದನ್ನು ಆರಿಸಬೇಕಿತ್ತು . ಕೊರೆದು ಮಾರ್ಗದರ್ಶಕ ಸುರಂಗವನ್ನು ಮೊ 
- ಪರ್ವತದಲ್ಲಿ ೭, ೨೫೦ ಅಡಿ ಎತ್ತರದ ಒ೦ದು ದಲು ನಿರ್ಮಿಸಿದ್ದಾಯಿತು. ಅನಂತರ ಅದೇ 
ಸ್ಥಾನ ಅತ್ಯುತ್ತಮವೆಂದು ನಿರ್ಧರಿಸಲಾಯಿತು. ನಿರ್ದೆಶಿಸಿದ ಆಕಾರಕ್ಕೂ ಪರಿಮಾಣ ಕೂ 
ಅಲ್ಲಿ ಸುರಂಗದ ಉದ್ದ ಅತಿ ಕಡಿಮೆಯಾಗಿಯೂ ವಿಸ್ತರಿಸಲ್ಪಟ್ಟಿತು. ಗಟ್ಟಿ ಬಂಡೆಗಳಲ್ಲಿ ಯಾಂತ್ರಿಕ 
ಗಟ್ಟಿಯಾದ ಟ್ರಾಫ್ ಕಲ್ಲುಗಳು ಹೆಚ್ಚಾಗಿಯೂ ಸರಳಿನಿಂದ ರಂಧ್ರಗಳನ್ನು ಕೊರೆದು, ಅವುಗಳಲ್ಲಿ 
ಮೆದು ಕಲ್ಲುಗಳು ಕಡಿಮೆಯಾಗಿಯೂ ಇದ್ದವು. ಜಲಟಿನ್ , ಸಿಡಿಮದ್ದು ಮುಂತಾದಸ್ಫೋಟಕ 
ಅದಕ್ಕಿಂತ ಕೆಳಮಟ್ಟಕ್ಕೆ ಹೋದಂತೆಲ್ಲ ಸುರಂ ವಸ್ತುಗಳನ್ನು ತುಂಬಿ, ಅವುಗಳಿಗೆ ವಿದ್ಯುತ್ತಿನ 
ಗದ ಉದ್ದ ಹೆಚ್ಚುತ್ತಿತ್ತು ಮತ್ತು ಕೊರೆಯುವ ಅಗ್ನಿ ಕಣದಿಂದ ಬೆಂಕಿ ಹಚ್ಚಿದಾಗ, ಬಹು 
ವೆಚ್ಚ ಏರುತ್ತಿತ್ತು , ಅಲ್ಲದೆ ಕೆಳ ಪದರುಗಳ ಜೋರಾದ ಪ್ರಚೋದನೆಯು ಉತ್ಪತ್ತಿಯಾಗಿ 
ಬಂಡೆಗಳು ಉತ್ತರೋತ್ತರವಾಗಿ ದುರ್ಬಲ ಬಂಡೆಗಳು ಛಿದ್ರಿಸಿದವು. ಬಂಡೆಯ ದೊಡ್ಡ 
ವಾಗಿರುವುದು ಗೊತ್ತಾಯಿತು. ಅದಕ್ಕಿಂತ ತುಂಡುಗಳು ಚಕ್ರದಂತೆ ತಿರುಗುವ ಬಲವಾದ 
ಎತ್ತರಕ್ಕೆ ಹೋದರೆ ಸುರಂಗದ ಉದ್ದ ಕಡಿಮೆ ಗರಗಸಗಳಿ೦ದ ಕೊಯ್ಯಲ್ಪಟ್ಟವು. ಚೂರು 
ಯಾದರೂ ವಿಪರೀತ ಮಂಜಿನ ರಾಶಿ ನಿಲ್ಲುತ್ತ ಚೂರಾದ ಕಲ್ಲಿನ ರಾಶಿಗಳು ಯಾಂತ್ರಿಕ ಟ್ರಕ್‌ 
ದೆಂದು ಹವಾಮಾನ ಶಾಸ್ತ್ರಿಗಳು ಹೇಳಿದರು. ಗಳಿಂದ ದೂರ ಸಾಗಿಸಲ್ಪಟ್ಟವು. 
ಆ ಮಟ್ಟದಲ್ಲಿ ಮಾತ್ರ ಬೀಳುವ ಹಿಮಕುಪ್ಪೆ ಕೆಲಸಗಾರರ ಸುರಕ್ಷಿತತೆಯ ವ್ಯವಸ್ಥೆ ಪರಿ 
ಯನ್ನು ಯಾಂತ್ರಿಕ ಹಿಮ ನೇಗಿಲುಗಳಿಂದ ಪೂರ್ಣವಾಗಿತ್ತು . ಅಪಾಯಕರವಾದ ಬಂಡೆಯ 
ನಿರ್ಮೂಲಮಾಡಬಹುದಾದ್ದರಿಂದ ಅಲ್ಲಿ ಸುರಂ ಧೂಳನ್ನು ಹೀರಿಕೊಳ್ಳಲು ನಿರ್ವಾತ ಕಿವಿ 
ಗದ ಹೆಬ್ಬಾಗಿಲುಗಳಿರಬೇಕೆಂದು ನಿರ್ಧರವಾ ಟೊಪಿ( vacuum hood ) ಮುಸುಕುಗಳು, 
ಯಿತು. 

ಮುಖವಾಡಗಳು, ಶ್ವಾಸೋಚ್ಛಾಸ ಸಲಕ 
ಸುರಂಗದ ರೂಪರೇಖೆ ೧೯೫೪ ರ ಕೊನೆ ರಣೆಗಳು ಒದಗಿಸಲ್ಪಟ್ಟವು. ಬಂಡೆಗಳು ತಮ್ಮ 
ಯಲ್ಲಿ ಮುಗಿಯಿತು. ಅದರ ವೆಚ್ಚ ರೂ . ಷ್ಟಕ್ಕೆ ತಾವೇ ನಿಲ್ಲುವ ಶಕ್ತಿಯಿಲ್ಲದಿದ್ದ 
೩,೫೦೦೦,೦೦೦ ಯನ್ನು ಭಾರತ ಸರಕಾರ ಸ್ಥಳಗಳಲ್ಲಿ, ಸುರಂಗದ ಛಾವಣಿಯೂ ಪಕ್ಕ 
ಕಾಶ್ಮೀರ ಸರಕಾರಕ್ಕೆ ಅನುದಾನವಾಗಿತ್ತಿತು. ಗಳೂ ಕುಸಿದು ಬೀಳದಂತೆ ಅಲ್ಲೆಲ್ಲಾ ೧೨- ೨೦ 
೧೯೫೫ ಜನವರಿಯಲ್ಲಿ ಕೇಂದ್ರ ಸಾರ್ವಜನಿಕ ಅ೦ಗುಲ ದಪ್ಪ ಸಿಮೆಂಟ್ ಕಾಂಕ್ರೀಟ್ 


ದೇವಿಕಾಳ 

ಸಾಂದರ್ಯದ ಗುಟ್ಟು... 
“ ನನ್ನ ಮುಖಕಾಂತಿಯ ವರ್ಧನೆಗೆ 
ಲಕ್ಷ ಸೋಪೇ ಕಾರಣ' ಎನ್ನುತ್ತಾಳೆ 


ಲಕ್ಸಿ ಟಾಯಿಲೆಟ್ ಸೋಪು 
ಸಿನೆಮ ತಾರೆಯರ ಶುದ್ಧ ಹಾಗೂ ಸಾಮ್ಯವಾದ ಸಾಂದರ -ಸೋಪು 
ಕಾಮನಬಿಲ್ಲಿನ 4ಬಣ್ಣಗಳಲ್ಲಿ, ಮತ್ತು ಬಿಳಿಯ ಬಣ್ಣದಲ್ಲಿ ದೊರೆಯುತ್ತದೆ. 
* ಹಿಂದುಸ್ಥಾನ್ ಲೀವರ್‌ ಅವರ ತಯಾರಿಕೆ 

LTS . 146 - 77KN 


* 6೭ 


ಜವಾಹರ ಸುರ೦ಗ 
ಲೈನಿಂಗ್‌ನಿಂದ ಆಶ್ರಯ ಕೊಟ್ಟಿದ್ದಾಯಿತು. ಪ್ರತಿ ೪೦೦ + ಅಡಿಗೊಂದು ಅಗ್ನಿ ಶಾಮಕ 
ಚಿಲುಮೆಗಳಿಂದ ಚಿಮ್ಮುತ್ತಾ ಸುರಂಗದೊಳಗೆ ಠಾಣೆ, ಅಪಾಯ ಸೂಚಕ ಸಂಕೇತ, ಟಿಲಿ 
ನುಗ್ಗಿ ಬಂದ ಪ್ರವಾಹವನ್ನು ಪಂಪಿನ ಎಂಜಿನ್ ಫೋನ್ ಸ್ಥಾಪಿಸಲ್ಪಟ್ಟಿವೆ. ಬೆಂಕಿಯ ಅಲಾರಂ 
ಗಳಿಂದ ಹೊರಕ್ಕೆ ಒಗೆದು, ಚಿಲುಮೆಗಳ ಗಳು ಟ್ರಾಫಿಕ್ ಸಿಗ್ನ ಲುಗಳಿಗೆ ಸೇರಿಕೊಂಡಿರು. 
ಬಾಯಿ ಮುಚ್ಚಿ , ಕೆಲಸವು ಮುಂಬರಿಯಿತು. ವುದರಿಂದ ಸುರಂಗದೊಳಗೆ ಬೆಂಕಿ ಅಪಾಯದ 
ಮೇಲ್ಮಾವಣಿಯಿಂದಲೂ ಪಕ್ಕಗಳಿಂದಲೂ ಗಂಟೆ ಬಾರಿಸಿದಕೂಡಲೆ, ಹೊರಗಿನ ಸಿಗ್ನಲ್ 
ನೀರು ಸ್ರವಿಸುತ್ತಾ ಸುರಂಗದಲ್ಲಿ ಹರಿದದ್ದರಿ೦ದ, ತೆರೆದು ಪ್ರವೇಶಿಸುತ್ತಿರುವ ವಾಹನಗಳನ್ನು - 
ಬಣ್ಣದ ಸಿಮೆಂಟ್ ಕಾಂಕ್ರೀಟಿನಿಂದ ಪೂರ್ತಿ ನಿಲ್ಲಿಸಿ, ಬೆಂಕಿ ಅಪಘಾತ ಸ್ಥಳವನ್ನು ಸುರಂಗ 
ಯಾಗಿ ಲೈನಿಂಗ್ ಹಾಕಿದರು. 

ಮೇಲ್ವಿಚಾರಕನಿಗೆ ವೇದ್ಯವಾಗಿಸುತ್ತದೆ: 
- ಬನಿಹಾಲ್ ಪರ್ವತ ಭೂಕಂಪ ವಲಯದಲ್ಲಿ ಅವನು ಕೂಡಲೆ ಅಗ್ನಿಶಾಮಕ ದಲವನ್ನು ಕಳಿ 
`ರುವುದರಿಂದ ಸಂರಕ್ಷಣೆಗಾಗಿ ಹವಣುಗಳನ್ನು ಸುತ್ತಾನೆ. 
ಮಾಡಿದೆ. ಹೆಬ್ಬಾಗಿಲುಗಳಿಗೆ ಉಕ್ಕಿನ ಕಂಬಿಗ ಅಂತರ್ಜಲನ ಎಂಜಿನ್ನುಗಳುಳ್ಳ ವಾಹನ 
ಇನ್ನು ಹಾಕಿದೆ. ಸುರಂಗ ಪ್ರದೇಶಕ್ಕೆ ವಿವಾದಿ ಗಳು ಸುರಂಗದಲ್ಲಿ ಹೋಗುವಾಗ, ಕಣ್ಣುಗಳನ್ನು 
ಯಾದ ಭೂಚಲನೆಯಾದರೆ ಸುರಂಗವುಸೀಳಿ ಕೆರಳಿಸಿ ಉರಿಬಾವನ್ನುಂಟು ಮಾಡುವ ಕಾರನ್ 
ಬಿರಿಯಬಹುದೆಂದು ಅದರ ಲೈನಿಂಗಿಗೆ ತಕ್ಕ ಹೊಗೆ, ಉಗಿರೂಪದ ಅಪಾಯಕಾರಕ ವಸ್ತು 
ಕೀಲು, ಸಂದುಗಂಟುಗಳನ್ನೂ ತಾಮ್ರದ ಜಲ ಗಳು, ಕಾರನ್ ಮೊನಾಕೈಡ್ ಎಂಬ ಪ್ರಾಣ 
ಮುದ್ದೆಗಳನ್ನೂ ಒದಗಿಸಲಾಗಿದೆ. ಒಸರುವ ಘಾತಕವಾಯು ಉತ್ಪತ್ತಿಯಾಗಿ ಹರಡುತ್ತವೆ. 
ನೀರನ್ನು ಕೊಳವೆಗಳು ಪಕ್ಕದ ಮೋರಿಗಳಿಗೆ ಅದಕ್ಕಾಗಿ ಕೃತಕವಾಯು ಸಂಚಾರ ಯಂತ್ರ 
ತಂದು ಬಿಡುತ್ತವೆ, 

ಗಳೂ ಫ್ಯಾನ್ಗಳೂ ಇವೆ. ಸ್ವಚ್ಛ ಗಾಳಿ ಸದಾ 
- ಒ೦ದೂವರೆ ಮೈಲಿಗಿಂತಲೂ ಉದ್ದವಾದ ಅವಿರತವಾಗಿ ಒಳಹೊಕ್ಕು ಮಲಿನ ಗಾಳಿ ಹೊರ 
ಈ ಸುರಂಗದಲ್ಲಿ ೧೬ ಅಡಿ ೯ ಅಂಗುಲ ಅಗಲ ಬಿದ್ದು ವಾತಾವರಣವು ಕೆಲವು ನಿಮಿಷಗಳಲ್ಲಿ 
ಮತ್ತು ೧೦ ಅಡಿ ೨ ಅಂಗುಲ ಎತ್ತರದ ಎರಡು ಸಂಪೂರ್ಣವಾಗಿ ಬದಲಾಗುತ್ತದೆ. ಗಾಳಿ 
ಕೊಳವೆಗಳೂ ೮ ಅಡಿ ೧೧ ಅ೦ಗುಲ ತ್ರಿಜ್ಯದ ಎಷ್ಟು ಸಮವಾಗಿ ಮತ್ತು ಪ್ರಶಾಂತವಾಗಿ ಚಲಿ 
ಅರ್ಧವರ್ತುಲಾಕೃತಿಯ ಕಮಾನೂ ಇವೆ. ಸುತ್ತದೆಂದರೆ ವಾತಪ್ರವಾಹದ ಸರಣಿಯೆ ತಿಳಿ 
ಎರಡು ಪಕ್ಕಗಳಲ್ಲೂ ಪಾದಚಾರಿಗಳಿಗಾಗಿ ಯುವುದಿಲ್ಲ . ವಿಷವಾಯುವಿನ ಪರಿಮಾಣವನ್ನು 
` ೮ ಅಡಿ ಅಗಲದ ಗ್ಯಾಲರಿಗಳಿವೆ. ಕೊಳವೆಯೊ ಅಳೆದು, ಲಿಖಿತ ಮಾಡುವ ಸ್ವಯಂಚಾಲಕ 
ಳಗೆ ೧೦ ಅಡಿ ೬ ಅಂಗುಲ ಅಗಲದ ಕಾಂಕ್ರೀ ದರ್ಶಕಗಳಿರುವುದರಿಂದ, ಸುರಂಗ ಮುಖ್ಯ 
ಟಿನ ರಸ್ತೆಯಿದೆ. ವಾಹನಗಳು ಕೊಳವೆಯಲ್ಲಿ ಸ್ಥನು ಫ್ಯಾನ್ ಗಳನ್ನು ಬೇಕಾದಹಾಗೆ ನಿಯಂತ್ರಿ 
ಒಂದೇ ದಿಕ್ಕಿನಲ್ಲಿ ಹೋಗಬೇಕು. 

ಸಲು ಸಾಧ್ಯವಿದೆ. ವಿಷದ ಪರಿಮಾಣ ಸುರಕ್ಷಿತ 
ಮುಂಚಿತ ಹೋಗಿ ಮನೆಯನ್ನು ಹಿಡಿದೇ 
ಇಟ್ಟಿದ್ದೆ . ಬೀಗ ತೆಗೆದು, ಒಳಗೆ ಹೋದೆವು. 
ಸಾಮಾನು ಇಡಿಸಿದೆವು. ನೆರೆಮನೆಯವರು 
ಯೋಗಕ್ಷೇಮಕ್ಕೆ ಬಂದರು. * ಬಾಡಿಗೆ ಎಷ್ಟು 
ಗೊತ್ತು ಮಾಡಿದಿರಿ ? ” “ಸುಣ್ಣ ಅವರೇ ಹಚ್ಚಿಸಿ 
ಕೊಟ್ಟ ರೋ ? ” “ ನಿಮ್ಮ ಸ್ವಂತ ಊರು - 


೨೧ 


- 81 -12 


೮೯ 


೮೮ 


ಕಸ್ತೂರಿ, ಮೇ ೧೯೬೩ 
ಗಳಾಗಿದ್ದಾರೆ. ಭಾರತದ ಎಂಜಿನಿಯರುಗಳು 
ಪೈ ಮಾಶಿ ಕೆಲಸ, ನಕ್ಷೆನಕಾಶೆ, ರಸ್ತೆ ರಚನೆ, 
ಯಂತ್ರ ನಿಯಂತ್ರಣೆಗಳಲ್ಲಿ ಸಮಭಾಗಿಯಾಗಿ 
ದ್ದರು. ಸಹಸ್ರಾರು ಮಂದಿ ಕಾಶ್ಮೀರದ ಕೆಲಸ 
ಗಾರರು ರಾತ್ರಿ ಹಗಲು ಇಬ್ಬನಿ, ಹಿಮರಾಶಿ 
ಯಲ್ಲಿ ದುಡಿದರು. ಈಗಲೂ ಸಾವಿರಾರು ಮಂದಿ 
ಉಗ್ರ ಚಳಿಯಲ್ಲಿ ಸುರಂಗವನ್ನು ಹತ್ತರಿಸುವ 
ರಸ್ತೆಗಳಲ್ಲಿ ಹಿಮರಾಶಿಗಳನ್ನು ತೆಗೆದು ಮಾರ್ಗ 
ವನ್ನು ಸ್ವಚ್ಛವಾಗಿಡಲು ಪರಿಶ್ರಮಿಸುತ್ತಾರೆ. 

ಎರಡು ವರ್ಷಗಳಿಗಿಂತಲೂ ಕಡಿಮೆಯಲ್ಲಿ 
ಇದು ಮುಗಿಯಿತು. ೨೨ ನೇ ಡಿಸೆಂಬರ್ , 
೧೯೫೬ ರಲ್ಲಿ ಸುರಂಗವನ್ನು ಉಪರಾಷ್ಟ್ರಪತಿ 
ಡಾಕ್ಟರ್ ರಾಧಾಕೃಷ್ಣನ್ ಉದ್ಘಾಟಿಸಿದರು. ' ಗಳನ್ನೂ ಕಾರ್ಖಾನೆಗಳಲ್ಲಿ ತಯಾರಾದ 
ಬಕ್ಷಿ ಗುಲಾಮ ಮಹಮ್ಮದರ ಸೂಚನೆಯಂತೆ ಪದಾರ್ಥಗಳನ್ನೂ ಭಾರತ ಕ್ಕೂ ಬಾಹ್ಯ ಪ್ರಪಂ 
ಅದಕ್ಕೆ ಜವಾಹರ ಸುರಂಗವೆಂದು ನಾಮಕರಣ ಚಕ್ಕೂ ಕಳುಹಲು ಸಾಧ್ಯವಾದದ್ದರಿಂದ, 
ವಾಯಿತು. ಆಗ ಸುರಂಗದ ಒ೦ದು ಕೊಳವಿ ಕಾಶ್ಮೀರದ ವ್ಯಾಪಾರ, ವಾಣಿಜ್ಯಗಳಲ್ಲಿ ಅಪಾರ 
ಮಾತ್ರ ಪಯಣಕ್ಕೆ ಸಿದ್ದವಾಗಿತ್ತು , ಅದೂ ಅಭಿವೃದ್ಧಿಯಾಗಿದೆ. ರಸ್ತೆಯ ಉದ್ದದಲ್ಲಿ ೧೮ 
ಅಪೂರ್ಣ ವಾಗಿತ್ತು . ಇನ್ನೊ೦ದು ಕೊಳವಿಯ ಮೈಲುಗಳು ಕಡಿಮೆಯಾಗಿರುವುದರಿಂದ ಪ್ರತಿ 
ಇತರ ಅನೇಕ ಕೆಲಸಗಳೂ ಇನ್ನೂ ಆಗಿರಲಿಲ್ಲ. ವರ್ಷವೂ ಪೆಟ್ರೋಲ್ ಖರ್ಚಿನಲ್ಲಿ ಒಂದೂವರೆ 
ಅವುಗಳು ಮುಗಿಯಲು ಇನ್ನೂ ಮೂರುವರ್ಷ ಕೋಟಿ ರೂಪಾಯಿ ಉಳಿತಾಯವಾಗಿದೆ. 
ಗಳ ಕಾಲ ಹಿಡಿಯಿತು. 

ವಾಹನಗಳು ಸವೆದು ಶಿಥಿಲವಾಗುವುದರ 
ಈ ಸುರಂಗವು ಎಲ್ಲಾ ಋತುಮಾನಗಳಲ್ಲೂ ಖರ್ಚಿನಲ್ಲಿ ಉಳಿತಾಯವಿದೆ. ಈ ಉಳಿ 
ಕಾಶ್ಮೀರಕ್ಕೂ ಭಾರತಕ್ಕೂ ಸ್ಥಿರ ಮತ್ತು ಚಿರ ತಾಯವೊ೦ದನ್ನೆ ಲೆಕ್ಕಾಚಾರಹಾಕಿದರೂ ಈ 
ಸೇರಿಕೆಯನ್ನುಂಟು ಮಾಡಿರುವುದರಿಂದ ರಾಜ ಸುರಂಗ ನಿರ್ಮಾಣದ ಖರ್ಚೆಲ್ಲಾ ಐದಾರು 
ಕಿಯ ದೃಷ್ಟಿಯಿಂದಲೂ , ಸೈನಿಕ ದೃಷ್ಟಿಯಿ೦ ವರ್ಷಗಳೊಳಗೆ ಕಳೆದುಹೋಗುವಷ್ಟು ಉತ್ಪ 
ದಲೂ ಬಹು ಪ್ರಯೋಜನಗಳಾಗಿವೆ. ಅಗತ್ಯದ ತಿಯಾಗುವುದು . ಚಳಿಗಾಲದ ಆಟ ವಿನೋದ 
ಸರಕುಗಳನ್ನೆಲ್ಲಾ ಚಳಿಗಾಲಕ್ಕಾಗಿ ಒಂದೇ ಗಳು ವರ್ಧಿಸುವವು. ವರ್ಷಂಪ್ರತಿ ಕಾಶ್ಮೀರಕ್ಕೆ 
ಸಾರಿ ಶ್ರೀನಗರದಲ್ಲಿ ಸಂಗ್ರಹಿಸಿಡುವುದು ಈಗ ಬರುತ್ತಿದ್ದ ಎಪ್ಪತ್ತು ಸಾವಿರ ಪ್ರವಾಸಿಗಳ 
ಅವಶ್ಯವಿಲ್ಲ. ಕಾಶ್ಮೀರದಲ್ಲಿ ಬೆಳೆಯುವ ಉತ್ಪ ಸಂಖ್ಯೆ ಅಪಾರವಾಗಿ ಹೆಚ್ಚುವುದು . * 


ಫ್ ಅಟಾಯಿಲೆಟ್ ಸೋಪು 
ಸಿನೆಮ ತಾರೆಯರ ಶುದ್ಧ ಹಾಗೂ ಸಾಮ್ಯವಾದ ಸಾಂದರ - ಸೋಪು" 
ಕಾಮನಬಿಲ್ಲಿನ 4ಬಣ್ಣಗಳಲ್ಲಿ , ಮತ್ತು ಬಿಳಿಯ ಬಣ್ಣದಲ್ಲಿ ದೊರೆಯುತ್ತದೆ. 
ಈ ಹಿಂದುಸ್ಥಾನ್ ಲೀವರ್‌ ಅವರ ತಯಾರಿಕೆ 

LTS . 146 - 77KN . 


ಯಾವುದು ? ” “ ನಿಮಗೆ ಇವೆರಡೇ ಹುಡುಗ 
ರೇನು ? ”* ನನ್ನ ಹೆಂಡತಿಯೋ ಜಾಣೆ, ಅಂದರೆ 
ಸುಮ್ಮನೆಕೂಡುವವಳಲ್ಲ. ಅವೇ ಪ್ರಶ್ನೆಗಳನ್ನು 
ಅವರಿಗೂ ಕೇಳಿ ತನ್ನ ಮರುಸವಾಲುಗಳಲ್ಲಿ 
“ನಿಮ್ಮ ಒಕ್ಕಲಗಿತ್ತಿ ಯಾರು ? ಕೆಲ್ಸಕ್ಕೆ ಹೋಗಿ 
ದ್ದಾಳೆ? " ಎಂದೂ ಹೇಳುತ್ತಿದ್ದಳು. 

ನನಗೆ ಒಳಗೊಳಗೇ ನಗು. ಕೆಲಸಕ್ಕೆ ನೆಟ್ಟ 
ಗಿಲ್ಲದಿದ್ದರೆ ಅವರು ಇಟ್ಟು ಕೊಳ್ಳುತ್ತಿದ್ದರೇಕೆ ? 
- ಅವರೇ ನನ್ನ ಹೆಂಡತಿಗಿಂತ ಅನುಭವ 

ಸ್ಥರು, “ ನಮ್ಮದೇನು ಕೆಲಸ ಬಹಳ ಇರುವು 
ಒಂದು ಮಹಾ ಸಾಮಾಜಿಕ ಸಮಸ್ಯೆಯ ದಿಲ್ಲ . ಎರಡು ಸುಟ್ಟ ಭಾ೦ಡಿ, ಒಂದೆರಡು 
ಮೇಲೆ ಕ್ಷ - ಕಿರಣ 

ಪಂಜಿ, ಸೀರಿ, ಯಾವಾಗಾದರೊಮ್ಮೆ ಕಾಳು ಕಡಿ 
ಆರಿಸಿಕೊಡತಾಳೆ - ಹೊತ್ತು ಬಂದರೆ ಆ ಸರಾ 
ಗುತ್ತಾಳೆ. ನಾವೂ ನೋಡಿ ಸಂಬಳ ಕೊಡ 
`ತೇವೆ, ” ಎಂದರು. 

ಈ ಬಗೆಯ “ ಮೋಘಂ” ಮಾತಿನಿಂದ 
ನನ್ನವಳಿಗೆ ಸಮಾಧಾನ ಹೇಗಾದೀತು ? ಅವ . 
ರೆಲ್ಲ ಹೋದಮೇಲೆ 

* ನಿಮ್ಮ ಆಫೀಸಿನ ಗೆಳೆಯರಿಗೂ ಸ್ವಲ್ಪ 

ಹೇಳಿ ಇಟ್ಟಿರಿ . ” 
ಶ್ರೀ ಹಾ “ ಏನೆಂದು ? ಒಬ್ಬ ಒಕ್ಕಲಗಿತ್ತಿಯನ್ನು 

ಹುಡುಕಿ ಕೊಡಿ ಅ೦ತ ? ಅಲ್ಲಾ , ಇನ್ನೊಂದು 
ಆಡಿಟರ್‌ನಾದ ನನಗೆ ಊರೂರು ತಿರುಗುವ ಮದುವೆ ಆಗತೇನೆ ಅಂದರೆ ಒಳ್ಳೆ ಖುಷಿ 
ಪ್ರಸಂಗ ಬರುವುದುಂಟಷ್ಟೆ . ಅದರ ಜೊತೆಗೆ ಯಿಂದ ಕನ್ಯಾ ಹುಡುಕಿ ಯಾರು ! ಅದೆಲ್ಲ ಬಿಟ್ಟು , 
ವರಾ ವರಿ ಬೇರೆ. ಒ೦ದು ಊರನ್ನು ಬಿಟ್ಟು, ಒಕ್ಕಲಗಿನ ಹುಡುಕಿರಿ ಅಂತ ಹೇಳಲಿಕ್ಕೆ 
ಹೊರಡುವಾಗ ನನಗೆ ತಾಪತ್ರಯವೆನಿಸಿದರೆ ಸಂಕೋಚ ಆಗತದೆ ” ಎಂದೆ. 
ನನ್ನ ಹೆಂಡತಿಗೆ ಎರಡನೆಯ ಊರಿಗೆಹೋದಾಗ “ ಸಾಕು , ನಿಮ್ಮ ಹುಡುಗಾಟಿಕೆ, ” 
ತಾಪತ್ರಯಗಳು ಹೆಚ್ಚಿಗಿರುತ್ತವೆ. ಅವೆಂದರೆ “ ಒಕ್ಕಲಗಿತ್ತಿ ಬೇಕು ಅಂದರೆ, ನನ್ನ ಜೊತೆ 
ಒಳ್ಳೆಯ ಮನೆ ಸಿಗಬೇಕು, ಸಾಮಾನಿನ ಗಾರರು ಬಹಳವಾದರೆ ತಮ್ಮ ಮನೆಗೆ ಬರುವ 
ಹೊಂದಾಣಿಕೆಯಾಗಬೇಕು. ಅದಕ್ಕಿಂತ ಮುಖ್ಯ ವಳನ್ನು ಕಳಿಸುತ್ತೇವೆ ಎನ್ನಬಹುದು.” 
- ' ವಾಗಿ ಅಲ್ಲಿ ಹೋದಕೂಡಲೇ ಒಬ್ಬ ಛಲೋ ” 

ಒಕ್ಕಲಗಿತ್ತಿ ಸಿಕ್ಕ ಬೇಕು. 
* ಒಮ್ಮೆ ವರ್ಗಾವರ್ಗಿಯಾದಾಗ ಆದದ್ದಿದು : 
ಮುಂಚಿತ ಹೋಗಿ ಮನೆಯನ್ನು ಹಿಡಿದೇ 
ಇಟ್ಟಿದ್ದೆ . ಬೀಗ ತೆಗೆದು, ಒಳಗೆ ಹೋದೆವು. 
ಸಾಮಾನು ಇಡಿಸಿದೆವು. ನೆರೆ ಮನೆಯವರು 
ಯೋಗಕ್ಷೇಮಕ್ಕೆ ಬಂದರು. * ಬಾಡಿಗೆ ಎಷ್ಟು 
ಗೊತ್ತು ಮಾಡಿದಿರಿ ? ” “ ಸುಣ್ಣ ಅವರೇ ಹಚ್ಚಿಸಿ 
ಕೊಟ್ಟರೋ ? ” “ ನಿಮ್ಮ ಸ್ವಂತ ಊರು + 
- 81 - 12 


( O 


ಕಸ್ತೂರಿ, ಮೇ ೧೯೬೩ 
“ ಅದಕ್ಕೂ ಹೆಚ್ಚು ಗಂಡಸರ ತಲೆ ಓಡುತ್ತಿ ಒಕ್ಕಲಗಿತ್ತಿಗೆ ಮಕ್ಕಳು ಮರಿ ಇರಬಾರದಾ 
ದ್ದರೆ ತಾನೇ . ನಾಲೈದುಕಡೆ ಹೇಳಿ ಇಟ್ಟರೆ, ಯಲ್ಲ ? ” | 
ಅದರಲ್ಲಿ ಒಬ್ಬಾಕೆಯನ್ನು ಆರಿಸಲಿಕ್ಕಾಗುತ್ತದೆ. “ ಹಾಗೆಲ್ಲಿ ಹೇಳಿದೆ ? ಮಕ್ಕಳು ಮರಿ ಇದ್ದ 
ತಿಳಿಯಿತೆ ? ) 

ಒಕ್ಕಲಗಿತ್ತಿ ನಮಗೆ ಬೇಡ, ಅಷ್ಟೆ . ಆ ಊರು 
ಯಾವ ವಾದದಿಂದ ಸ್ವಂತಕ್ಕೆ ಅಪಾಯವಿ- ಬಿಟ್ಟು ಬರುವ ಮುಂದೆ ಎಷ್ಟು ತೊಂದರೆಯಾ 
ಲ್ಲವೋ ಅಂಥಲ್ಲಿ ಹೆಂಗಸರೊಡನೆ ಮಾತು ಬೆಳೆಸ ಯಿತು, ನೀವೇ ನೋಡಿದಿರಲ್ಲ. ಮುಂಗಡಿ 
ದಿರುವುದೇ ಕ್ಷೇಮಕರ. ಆದ್ದರಿಂದ “ ಯಥಾಸ್ತು ” ಕೂಸು ಒ೦ದು, ನಾಲ್ಕು ವರ್ಷದಿನ್ನೂ೦ದು 
ಅಂದೆ. ಆದರೆ ಇವಳು ಅಷ್ಟಕ್ಕೇ ಬಿಡಲಿಲ್ಲ. ಎರಡೂ ಸದಾ ನಮ್ಮ ಮನೆಯಲ್ಲಿ ಸುತ್ತಾಡು 

* ಬರಿಯಯಾ ವಳನ್ನಾದರೂ ತಂದು ನಿಲ್ಲಿಸ ತಿದ್ದವು. ಸಾಮಾನನ್ನು ಕಿತ್ತಾಡುತ್ತಿದ್ದವು. 
ಬೇಡಿರಿ , ನಮ್ಮಲ್ಲಿ ಕೆಲಸಕ್ಕೆ ಬರುವ ಒಕ್ಕಲ ನಮ್ಮ ಹುಡುಗರ ಕೈಯಲ್ಲಿ ಏನಾದರೂ ತಿನ್ನ 
ಗಿತ್ತಿಯಲ್ಲಿ ನಾನು ಎರಡು ಗುಣಗಳನ್ನು ಅಪೇ ಲಿಕ್ಕೆ ಕೊಟ್ಟರೆ, ನಾವು ಕಣ್ಮರೆ ಆದರೆ ಸಾಕು, 
ಕ್ಷಿಸುತ್ತೇನೆ'' ಎಂದು ಮುಂದುವರಿಸಿದಳು : 

ನಮ್ಮ ಹುಡುಗರ ಕೈಯಿಂದ ಮುರಿದುಕೊಂಡು 
“ ಮುಖ್ಯ ಅ೦ದರೆ ಆಕೆ ವಾಚಾಳಿ ಇರಬಾ ತಿನ್ನುವುದಕ್ಕೂ ಹೆದರುತ್ತಿದ್ದಿಲ್ಲ. ಅಲ್ಲದೆ ನಮ್ಮ 
ರದು. ಆ ನಿಂಗವ್ವನನ್ನು ವಿಸ್ತರಿಸುವುದು ಎಷ್ಟು ಮನೆಗೆ ನಾಕು ಜನ ದೊಡ್ಡವರು ಬರಹೋಗು 
ಕಷ್ಟವಾಯಿತೆಂಬುದು ನಿಮಗೆ ಗೊತ್ತೇ ಇದೆ.” ವವರು. ಅವರೆದುರಿಗೆ ಹೊಲಸು ಅರಿವೆ ಹಾಕಿ 

( ಒ೦ದು ಕ್ಷಣ ನಿಂಗವ್ವನ ಆ ಮೂರಿ, ತೆರೆದ ಕೊಂಡು ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಸರಿ 
ಬಾಯಿ ನೆನಪಾದವು. ನನಗೆ ಬಡತಿ ಸಿಕ್ಕು , ಕಂಡೀತೆ ?” 
೧೫ - ೨೦ ಜನ ಅಫಿಸ್ ಜನರನ್ನು ಒಮ್ಮೆ ಊ - “ ಛೇ , ಛೇ , ಇಲ್ಲ' ಎಂದು ಗೊಣು ಅಲು 
ಟಕ್ಕೆ ಕರೆದಾಗ, ಊಟ ಮಾಡಿದ ತಾಟು, ಗಾಡಿಸಿದೆ. 
ಬಟ್ಟಲಗಳ ರಾಶಿನೋಡಿ“ ಯವ್ಯಾ ಸಾಹೇಬ್ರು ಸರಿ , ಸಂಜೆಗೆ ನಾನು ಬರುವಷ್ಟರಲ್ಲಿಯೇ , 
ಖಾನಾವಳಿ ತಗದ್ದಾರೇನು ? ” ಎಂದು ಕೇಳಿದ ಮನೆಯಲ್ಲಿ ಓರ, ಒಕ್ಕಲಗಿ ಹಾಜರು ! 
ಇವಳು ! ಜಗಳವಾಗಿ ನಮ್ಮ ಮನೆಯ ಕೆಲಸ ಆಕೆಯ ಕೆಲಸದ ಟಾಯಲ್ ತಗೊ೦ಡದ್ದರ 
ವನ್ನು ಬಿಟ್ಟು ಹೋಗುವಾಗ, ಅವಳು ಈಕೆಗೆ, ನಿದರ್ಶ ನಾರ್ಥವಾಗಿ, ತಿಕ್ಕಿದ ಭಾಂಡಿಗಳು 
“ ಮಾಡಿಕೊಂಡ ಗಂಡ ನಿನ್ನ ಮಾತು ಕೇಳತಾ ಬೋರಲಾಗಿ ನೆಲದ ಮೇಲಿದ್ದವು. 
ನಂತ, ವಾರೇ ಮಾಡೂ ಆಳೂ ಕೇಳು ಅವಳು ಹೊರಗೆ ಹೊರಟು ನಿಂತಾಗ , ನಮ್ಮ 
ಅಂದೇನು ? ನಿನಗ ಬಗಿಹರದ್ರ ಮಾಡಿಸಿಕೊ , ವಳು ವಿವರಿಸುತ್ತಿದ್ದಳು : “ ಒಗೆಯೋಣ, ಭಾಂಡಿ 
ಇಲ್ಲಾ೦ದರ ಬಿಟ್ಟು ಬಿಡು” ಎಂದಿದ್ದಳು!) ತಿಕ್ಕೋಣ - ಇವೆರಡೇ ನಮ್ಮ ಮನೆಯ ಕೆಲಸ 

“ಮನಿಲ್ಲ. ಬಹಳ ಮಾತನಾಡುವಾಕೆ ಗಳು. ಭಾ೦ಡಿ ಅ೦ದರೆ ತಂಬಿಗೆ, ಥಾಲಿ, 
ಇದ್ದರೆ ಕೆಲಸವನ್ನೇ ಮಾಡುವುದಿಲ್ಲ. ಇಷ್ಟಲ್ಲದೆ ಸಾಮಾನು ಹಾಕಿದ ಹಿತ್ತಾಳಿ ಡಬ್ಬಿ ಇವೂ 
ಚಾಳಿನಲ್ಲಿ , ಮಂದಿಯ ಎದುರು ನಮ್ಮ ಮನೆಯ ಬಂದವು. ಮತ್ತೆ ಒಗೆಯಲಿಕ್ಕೆ ಮಗ್ಗಲಾಸಿಗೆ, 
ವಿಷಯವನ್ನೆಲ್ಲ ಹೇಳುತ್ತಾಳೆ.” 

ಸಣ್ಣ ಚಾದರು ಯಾವಾಗಲಾದರೂ ಹಾಕುವು 
ಅದಕ್ಕೂ ಹೆಚ್ಚು ನಿಂಗವ್ವನ ಪ್ರತಿಮೂರ್ತಿ ದು೦ಟು. ಆ ನಂತರ ತಕರಾರು ಬೇಡವೆಂದು 
ನನ್ನ ಮನದೆದುರು ನಿಲ್ಲುವುದು ಬೇಡವಾಗಿ ಮುಂಚೆಯೆ ಹೇಳಿದ್ದೇನೆ. ಇಲ್ಲಿ ನೀನು ಎಷ್ಟು 
“ ಆಯಿತು, ನಿನ್ನ ಇನ್ನೊ೦ದು ಕರಾರು ಏನು ಮನೆಯ ಕೆಲಸ ಹಿಡಿದಿರುವಿ ?” 
ಹೇಳಿಬಿಡು” ಎಂದೆ. 

“ ನಾ ಏಟರ ಮನೀ ಹಿಡೀವಲ್ಲೆ ಬಿಡಿ . 
“ ಅದು ನಿಮಗೆ ಗೊತ್ತೇ ಇದೆಯಲ್ಲ, ಅವ ನೀವು ಬಾ ಅ೦ದಾಗ ನಿಮ್ಮ ಕೆಲಸಾ ಮಾಡಿ 
ಳಿಗೆ ಮಕ್ಕಳು ಮರಿಗಳ ಜ೦ಜಾಟವಿರಬಾರದು. ” ಕೊಡತೇನಿ, ಮತ್ತೆ ಹಿಡದವಾಗ, ಹೆಚ್ಚು 
“ ಅ೦ದರೆ ! ಒಳ್ಳೆ ನ್ಯಾಯ ಇದು ! ಪಾಪ, ಕಡಿಮಿ ಆಗೋದರಿ , ಸಂಬಾಳಿಸಿಕೊಂಡ ಇಬ್ಬ 


ಕೆಲಸದವಳು 
ರಿಗೂ ಬೇಶಿ” ಎಂದು ಹೇಳಿ ನಿರಮಿಸಿದಳು . ಸುಮ್ಮನಾಗಿಸಿ ಅಲ್ಲಿಂದಹೋದಳಂತೆ. 

ನಮ್ಮಾಕೆಗೆ ಅವಳ ಬಗ್ಗೆ ಒಳ್ಳೆಯ ಅಭಿ 
ಹಿತ್ತಿಲ ಬಾಗಿಲನ್ನು ಮುಂದೆ ಮಾಡಿ, ನನ್ನ ಪ್ರಾಯ ಮೂಡುವುದಕ್ಕೆ ಇನ್ನೊಂದು ಸಂಗತಿ 
ವಳು ಪಡಸಾಲೆಗೆ ನಾನಿದ್ದಲ್ಲಿಗೆ ಬಂದು, ಆ ಕಾರಣವಾಯಿತು. ಅದೆಂದರೆ, ನಾನು ಪ್ರವಾ 
ಒಕ್ಕಲುಗಿತ್ತಿಯ ಹಿಂದಿನ ಅನುಭವ, ಎದುರಿ ಸಕ್ಕೆ ಹೋದಾಗ, ರುಕ್ಕವ ನಮ್ಮ ಮನೆಯಲ್ಲಿ 
ಗಿನ ಮನೆಯವರ ಶಿಫಾರಸು ಇವುಗಳನ್ನು ವಿವ ಮಲಗಲಿಕ್ಕೆ ಒಪ್ಪಿಕೊಂಡದ್ದು ! 
ರಿಸಿದಳು. ಸದ್ಯಕ್ಕೆ ರೂ . ೪ ಗೊತ್ತು ಮಾಡಿದೆ ಒಮ್ಮೆ ೨೦ ದಿನದ ಕ್ಯಾಂಪಿನ ಮೇಲೆಹೋಗಿ 
ಯಾಗಿ ಹೇಳಿದಳು. ಮತ್ತು ಮುಂಗಡ ಹಣ ಮರಳಿ ಬಂದೆ. ಆ ಅವಧಿಯಲ್ಲಿ ರುಕವ್ವ ಇವ 
ಕೇಳಬಾರದೆಂದು ತಾಕೀದು ಮಾಡಿದ್ದನ್ನೂ ಳೊಡನೆ ಅತಿ ಸಲಿಗೆಯಿಂದ ಮಾತನಾಡುತ್ತಿ 
ತಿಳಿಸಿದಳು. ಇಷ್ಟೆಲ್ಲ ಆಗಿ, “ ಈ ಒಕ್ಕಲಗಿತ್ತಿ ದ್ದುದು ಕಂಡುಬಂತು. ಇಬ್ಬರಲ್ಲಿ ಆತ್ಮೀಯತೆ 
ನಮಗೆ ಆದೀತೇ ?" ಎಂದು ಔಪಚಾರಿಕ ಹೆಚ್ಚಿದೆ ಎಂದುಕೊಂಡೆ. ಆದರೆ ಇವಳಿಗೆ ಆಕೆಯ 
ಸಮ್ಮತಿಯನ್ನು ಕೇಳಿದಳು. 

ವೃತ್ತಿ ಅಷ್ಟೇನು ಹಿತವೆನಿಸಿದಂತೆ ಕಾಣಲಿಲ್ಲ ! 
ಅವಳ ಹೆಸರೇನು ಎಂದು ಕೇಳಿದಾಗ, ಆಕೆಯೆಲ್ಲ ನೆಟ್ಟಗಿದ್ದಾಳೆ. ಆದರೆ ಕೆಲಸ 
ರುಕ್ಕವ್ವ ಎಂದು ತಿಳಿಯಬಂತು . ಅದಕ್ಕಿಂತ ವನ್ನು ಸ್ವಚ್ಛ ಮಾಡುವುದಿಲ್ಲ. ಅದು ಅವಳ 
ಮುಖ್ಯವಾದ ಪ್ರಶ್ನೆಯೊಂದಕ್ಕೆ ಉತ್ತರ ಬೇಕಾ ತಪ್ಪಲ್ಲ ಬಿಡಿರಿ. ಇಲ್ಲಿಯ ಚಾಳಿನವರಿಗೆ ಸ್ವಚ್ಛತೆ 
ಗಿತ್ತು . ಆಕೆಗೆ ಮಕ್ಕಳೆಷ್ಟು ಎಂದು ! ಬೇಡ,” ಎ೦ದಳು. 

“ ಎರಡು ದೊಡ್ಡ ಹುಡುಗುರವೆ ಅಂತೆ, ಮುಂಗಡ ಹಣವನ್ನು ಕೇಳಬಾರದೆ೦ದಿತ್ಯ 
ಹಿರಿಯ ಮಗ ಎಲ್ಲೋ ಕೆಲಸಕ್ಕಿದ್ದಾನಂತೆ. ಇಲ್ಲವೆ? ರುಕ್ಕವ ಹಣವನ್ನೆನು ಕೇಳುತ್ತಿರ 
ಚಿಕ್ಕವ ಸಾಲೆಗೆ ಹೋಗುತ್ತಿದ್ದಾನಂತೆ, ಇವಳ ಲಿಲ್ಲ. ಆಗಾಗ ಜೋಳದ ಹಿಟ್ಟು , ಒಂದಿಷ್ಟು 
ಗಂಡ ತೀರಿಕೊಂಡಿದ್ದಾನೆ.” 

ಎಣ್ಣೆ ಅರಿವೆಗೆ ಹಚ್ಚಿ ಉಳಿದ ಸಾಬೂನು 
ಸರಿ, ಹಳೆಯ ಅತ್ತೆ ಹೊಸದಾಗಿ ಬಂದ ಹೀಗೆ ಒಂದೊಂದಾಗಿ ಪದಾರಗಳನ್ನು ( ಅದೂ 
ಸೊಸೆಯ ಗುಣವನೆ ಮಾಡುವಂತೆ ನನ್ನವಳು ಕೇಳಿಕೊಂಡು!) ಒಯ್ಯುತ್ತಿದ್ದಳು. . 
ದಿನಾಲು ಒಂದಿಲ್ಲೊಂದು ನೆಪದಲ್ಲಿ ರುಕ್ಕವ್ವನ ಮತ್ತೊಮ್ಮೆ ಕಚೇರಿಯಿಂದ ನಾನು ಮನೆಗೆ 
ವಿಷಯ ಹೇಳುತ್ತಿದ್ದಳು. ಆಕೆಯ ಕೈ ಬಾಯಿ ಬಂದಾಗ , ಇವಳೆದುರಿಗೆ ರುಕ್ರವ್ವ ಯಾರದೋ 
ಬಹಳ 'ಶುದ್ಧ' ಎನ್ನುವುದಕ್ಕೆ ಒಂದು ಉದಾ ಮನೆಯ ಸುದ್ದಿಯನ್ನು ಸಣ್ಣ ದನಿಯಲ್ಲಿ ಹೇಳು 
ಹರಣೆ ಕೊಟ್ಟಳು. ನಮ್ಮ ಹಿರಿಯ ಸುಕುಮಾರ ತ್ತಿದ್ದಳು. ನಾ ಬಂದೊಡನೆ ಅದು ನಿಂತಿತು . 
ಒಂದು ದಿನ ಅಂಗಳದಲ್ಲಿ ನಾಲ್ಕಾಣೆಯನ್ನು ಒಕ್ಕಲಗಿತ್ತಿ ಹೋದಮೇಲೆ, ನಾನು ರುಕ್ಕವನ 
ಒಗೆದಿದ್ದನಂತೆ. ರುಕ್ಕವ್ವ ಅದನ್ನು ತಂದು ವಾಚಾಳಿತನ ಸರಿಯಲ್ಲವೆಂದು ಆಕ್ಷೇಪಿಸಿದೆ. 
ಕೊಟ್ಟಳಂತೆ. ಮತ್ತೊಂದು ದಿನ ರುಕ್ಕವ್ವನ - “ ಒಕ್ಕಲಗಿತ್ತಿಯರು ವಾಚಾಳಿ ಇರಬಾರದು, 
ಪರೋಪಕಾರ , ಹಾಗೂ ಕೋಮಲಾಂತಃಕರಣ 
ಗಳಿಗೆ ಪುರಾವೆ ಸಿಕ್ಕಿತು. ನಮ್ಮ ದ್ವಿತೀಯ 
ಸುಪುತ್ರನು ಬೆಳಗಿನ ಹೊತ್ತು ಹಟ ಹಿಡಿದು 
ಅಳುತ್ತ ಇವಳ ಅಡಿಗೆಗೆ ವಿಘ್ನ ಮಾಡುತ್ತಿ 
ದ್ದಾಗ, ಬೇರೊಬ್ಬರ ಮನೆಯ ಕೆಲಸಕ್ಕೆ ಹೊರ 
ಟಿದ್ದ ರುಕ್ಕವ್ವನು ಅಲ್ಲಿಗೆ ಹೋಗುವುದನ್ನು 
ಬಿಟ್ಟು ಅವನನ್ನು ಬಗಲಲ್ಲಿ ಹೇರಿಕೊಂಡು, ನಾವು 
ಉದ್ದರಿ ಸಾಮಾನು ತರುವ ಕಿರಾಣಿ ಅಂಗಡಿ 
ಯಲ್ಲಿ ಎರಡು ಬಿಸೀಟುಗಳನ್ನು ಕೊಡಿಸಿ , 


00K 


ಪೌಡರಿಗೆ ಆಧಾರವಾಗಿರುವ, ವೈಜ್ಞಾನಿಕ ಸೂತ್ರಕ್ಕನು 
ಗುಣವಾಗಿ ತಯಾರಿಸಲ್ಪಡುವ ಲ್ಯಾ - ಕ್ಯಾಲಾ 
ಮೈನ್ ಉಪಯೋಗಿಸುವುದರಿಂದ ನಿಮ್ಮ ಚರ್ಮ 
ಅಧಿಕ ಸುಂದರವಾಗುತ್ತದೆ. ಅದರಲ್ಲಿರುವ ಶೀಘ್ರ 
ಕ್ರಿಯೆಯ ಕ್ಯಾಲಾಮೈನ್ ಚರ್ಮದ ಕುಂದುಕೊರತೆ 
ಗಳನ್ನು ನಿವಾರಿಸುತ್ತದೆ... ಚರ್ಮಕ್ಕೆ ರಕ್ಷಣೆಯನ್ನು 
ನೀಡುತ್ತದೆ... ಅದನ್ನುಕೋಮಲವಾಗಿಡುತ್ತದೆ ಅದನ್ನು 
ಉಪಯೋಗಿಸುವಂತೆ ಡಾಕ್ಟರರೂ ಸಲಹೆಕೊಡುತ್ತಾರೆ !- 
ಲ್ಯಾಕೊ - ಕ್ಯಾಲಾಮೈನ್ಕ್ರೀಮ್ ಮತ್ತು 
ಟಾಲ್ಕಮ್ ಕೂಡ ಸಿಗುತ್ತವೆ. 


Lacto-Calamine 


0 0THING 
HEALING 
N - GREAS 


E THOROU GNE 


ಲ್ಯಾಕ್ಟೋ - ಕ್ಯಾಲಾಮೈನ್ 


ನಿಮ್ಮ 
ಸಾಂದರ್ಯಕ್ಕೆ 
ತಳಹದಿ 


ಕೆಲಸದವಳು , 
ನಿಜ. ರುಕ್ಕವ್ವ ಹೇಳುತ್ತಿದ್ದುದು ಇನ್ನೊಬ್ಬರ' ಎಂದು ಜೋರಾಗಿ ಪಣತೊಟ್ಟಳು. 
ಮನೆಯ ಸುದ್ದಿ . ಈ ಕಿವಿಯಿಂದ ಕೇಳಿ, ಆ ನನ್ನ ಸಂಕಟ ನನಗೆ ! ಒಕ್ಕಲಗಿತ್ತಿ ಇಲ್ಲ. 
ಕಿವಿಯಿಂದ ಬಿಡುವುದಿರುತ್ತದೆ. ಮುಖ್ಯ ನಮ್ಮ ದಾಗ ಪರಾಯವಾಗಿ ನನ್ನ ಮೇಲೆ ಅನ್ಯ ಮನೆ 
ಮನೆಯ ವಿಷಯ ಇನ್ನೊಬ್ಬರ ಮುಂದೆ ಮಾತಾ ಕೆಲಸಗಳ ಭಾರ ಬೀಳದಿರುತ್ತದೆಯೇ ? ಅದಕ್ಕೇ 
ಡದಿದ್ದರಾಯಿತು. ರುಕ್ಕವ್ವ ಹಾಗೆ ಇಲ್ಲವೆಂದು ಹೇಳಿದೆ : 
ಖಾತ್ರಿ ಮಾಡಿಕೊಂಡಿದ್ದೇನೆ. ಹಾಗೂ ಎಲ್ಲ " ಹಾಗೆಲ್ಲಿ ಆಗುತ್ತದೆ ? ಮನೆಯೆಂಬ ಠಾವಿಗೆ 
ರೀತಿಯಿಂದ ಆಕೆ ಪರಿಪೂರ್ಣವಾಗಿ ಇದ್ದಿದ್ದರೆ ಒಕ್ಕಲಗಿತ್ತಿ ಬೇಕೇ ಬೇಕು. ಮನೆಯಲ್ಲಿ ಜಡ್ಡು 
ಒಕ್ಕಲಗಿತ್ತಿ ಆಗಿ ಏಕೆ ಉಳಿಯುತ್ತಿದ್ದಳು ? ” ಜಾಪತ್ತು ಆದಾಗ ಅತಿಥಿಗಳು ಬಂದಾಗ ನಿನಗೇ 
- ಅದಂಥ ತಿಳಿವಳಿಕೆ ! 

ತೊ೦ದರೆ, ಹಾ ! ಹಾ ! ನಿನ್ನ ಕಡೆಯಿಂದ ಮನೆಗೆ 
# ಮತ್ತೊಮ್ಮೆ ನಾನು ದೀರ, ಕ್ಯಾ೦ಪ್ ಮುಗಿಸಿ ಲಸ ಆಗುವುದಿಲ್ಲ ಎಂದಲ್ಲ ! ಆದರೂ ನೆರವಿಗೆ 
ಬರುವಷ್ಟರಲ್ಲಿ , ರುಕ್ರವ್ಯನ ಬದಲು , “ ಈ ಮನೆ ಇದ್ದರೆ ಒಳ್ಳೆಯದು. ” 
ಯಮ್ಮ ” ನೇ ಬಟ್ಟೆಯನ್ನು ಒಣಗ ಹಾಕುತ್ತಿ “ಹೌದರಿ , ನನಗೆ ಇವರ ಮರ್ಜಿ ಹಿಡಿದು 
ದ್ದಳು. ನಾನಿಲ್ಲದಾಗ ದೊಡ್ಡ ಹಗರಣವಾಯಿ ಸಾಕಾಗಿದೆ. ಅವರಿಗೇನುಕೊರತೆಯಿಲ್ಲ ಬಿಡಿರಿ. 
ತೆಂದು ತಿಳಿದೆ. . 

ಮನೆತನಕ ಬಂದು ಕೇಳಿ ಹೋಗುತ್ತಾರೆ. 
- ಅಲ್ಲಿಂದ ಸುಮಾರು ಅರ ತಾಸಿನ ವರೆಗೆ ಯೋಗ್ಯಳು ತಾನಾಗಿ ಸಿಕ್ಕು ವವರೆಗೆ ಬೇಡವೇ 
ರುಕುಮಾಯಿಯ ಅಭಂಗ ನಡೆಯಿತು. ನೆರೆ ಬೇಡ” ಎಂದು ಪುನರುಚ್ಚರಿಸಿದಳು: 
ಮನೆಯವರಿಗೆ ವರವಾಗಿ ಊರು ಬಿಟ್ಟು ಕೊನೆಗೆ ಅವಳ ಗೋಳುನೋಡಲಾರದೆ, 
ಹೋದಂದಿನಿಂದ ರುಕವ್ವ ಕೆಲಸದಲ್ಲಿ ಆಸ್ಥೆ ನನ್ನ ಗೆಳೆಯನ ಮನೆಗೆ ಬರುತ್ತಿದ್ದ ಒಬ್ಬಳನ್ನು 
ತೋರಿಸಿದ್ದೇ ಇಲ್ಲವಂತೆ. ಕೆಲಸದ ಬಗ್ಗೆ ಗದರಿಸಿ ನಮ್ಮಲ್ಲಿ ಕೆಲಸಕ್ಕೆ ಕಳಿಸಲು ಅವನಿಗೆ ಹೇಳಿದೆ . 
ದರೆ ಗಮನವನ್ನೇ ಕೊಡುತ್ತಿದ್ದಿಲ್ಲವಂತೆ. ಒ೦ದು ಆಕೆಯ ಹೆಸರು ರಂಗೂಬಾಯಿ , ಒಂದೇ 
ದಿನ ಯಾರದೋ ಮದುವೆಗೆ ಹೋಗುವುದಿದೆ . ದಿನದ 'ಪ್ರಬೇಶನರಿ' ಯ ಮೇಲೆ ಅವಳನೇಮಕ 
ಯೆಂದು, ಕಾಡಿ, ಬೇಡಿ ರೂ . ೫ ಇಸಿದುಕೊ೦ಡ ವಾಯಿತು. ( ಆಕೆ ಬಂದ ಮೊದಲ ದಿನ ನನ್ನ 
ಳಂತೆ. ಊರಿಂದ ಬಂದಮೇಲೆ, ಒಂದೆರಡು ದಿನ ವಳು ಸ್ವಲ್ಪ ಬಿಗುವಿನಿಂದಲೇ ವರ್ತಿಸಿದಳು.) 
ಕೆಲಸಕ್ಕೆ ಬಂದಂತೆ ಮಾಡಿ ಅಲ್ಲಿಂದ, ನಾವು ಆಗ ನಾನು, 
ಕೊಡುವ ರೂ , ೪ ಗೆ ಇಷ್ಟು ದೂರ ಬರಲಿಕ್ಯಾ “ಇದು ನೋಡು, ನೀನು ಕೇಳುವ ಎರಡೂ 
ಗುವುಲ್ಲವೆಂದೂ ಸಾಲವಾಗಿ ಒಯ್ದ ಹಣವನ್ನು ಮುಖ್ಯ qualifications ಅವಳಲ್ಲಿವೆ . ಆಕೆ 
ತನ್ನ ಸಂಬಳದಲ್ಲಿ ಮುರಿದುಕೊಳ್ಳಬೇಕೆಂದೂ ನಮ್ಮ ಅಥವಾ ಇನ್ನೊಬ್ಬರ ವಿಷಯ ಆಡು 
ಇನ್ನು ಉಳಿದ ಹಣವನ್ನು ಹೆಚ್ಚಿನ ಕೆಲಸ ವುದೇ ಇಲ್ಲವಂತೆ. ಆಕೆಗೆ ಐದು ಮಕ್ಕಳಿದ್ದರೂ 
ಮಾಡಿದ್ದರಲ್ಲಿ, ಮಲಗಲಿಕ್ಕೆ ಬಂದಂತಹ ನೆರ ಒಂದನ್ನೂ ನನ್ನ ಗೆಳೆಯನ ಮನೆಗೆ ಕರತರು ವು 
ವನ್ನು ನೀಡಿದ್ದರಲ್ಲಿ ಬಗೆಹರಿಸಿಕೊಳ್ಳಬೇಕೆಂದೂ ದಿಲ್ಲವಂತೆ. ಅವು ಯಾತಕ್ಕಾದರೂ ಇವಳು 
* ಇನ್ನೂ ಮೀರಿ ನಿಮ್ಮ ಹಣ ಬೇಕಿದ್ದರೆ ಮುಂದಿನ ಕೆಲಸ ಮಾಡುವಲ್ಲಿಗೆ ಬಂದರೆ ಹೊರಗಿ೦ದ. 
ತಿಂಗಳು ತಂದು ಕೊಡುವುದಾಗಿಯೂ ಹೇಳಿದ - ಹೊರಗೆ ಕಳಿಸಿಕೊಡುತ್ತಾಳಂತೆ. ವಿಶೇಷವೆಂ 
ಳಂತೆ, 

ದರೆ ಅವಳು ಚಹ ಕಾಫಿ ಕುಡಿಯುವುದಿಲ್ಲ. 
. ಇದಿಷ್ಟು ನಡೆದ ಸಂಗತಿಯೆಂದು ತಿಳಿಸಿ, ಅಂದರೆ ಆಕೆಯ ಹೆಸರಲ್ಲಿ ಒಂದು ಕಪ್ಪು ನೀರು 
ಮಧ್ಯೆ ಸ್ವಲ್ಪ ಕಣ್ಣೀರು ಸುರಿಸಿ, ರೂ . ೨ - ೩ ಹೆಚ್ಚು ಹಾಕುವ ಅಗತ್ಯ ಉಳಿಯಲಿಲ್ಲ. . ಏನಿ 
ಕೈಬಿಟ್ಟು ಹೋಯಿತಲ್ಲ ಎಂದು ಹಳಹಳಿಸಿ , ಬ್ಲರೂ ಸ್ವಲ್ಪ ಸುಧಾರಿಸಿಕೊಂಡು ಕೆಲಸ ಮಾಡಿ 
ದಳು. ಇನ್ನು ಮೇಲೆ ಈ ಹಾಳು ಒಕ್ಕಲಗಿತ್ತಿ ಸಿಕೊ , ಆಯಿತು, ಯಾವುದೇ ರಗಳೆ ಆಗದ 
ಯರೇ ಬೇಡ, ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ” ಹಾಗೆ.. ” 


೯೪. 


ಕಸ್ತೂರಿ, ಮೇ ೧೯೬೩ 
“ ಅಯ್ಯ , ನಾ ಯಾಕ ರಗಳಿ ಮಾಡಲಿ ಸಂಬಳವನ್ನು ಅವಳಿಗೆ ಕೊಡುತ್ತಿದ್ದೆವು. ರೂ . 
ನೀವು ಆರಿಸಿ ತಂದೀರಿ, ಅ೦ದಮೇಲೆ" ಎ೦ದು ೧ ಹೆಚ್ಚು ಆದ್ದರಿಂದ, ನಮ್ಮವಳ ಅಭಿಪ್ರಾಯ 
ರಾಗ ಎಳೆದಳು. 

ದಲ್ಲಿ, ಆಕೆ ಭಾಂಡಿ, ಬಟ್ಟೆಗಳಲ್ಲದೆ, ಕಾಳುಕಡಿ 
ನಸು ಸಿಟ್ಟಿಗೆದ್ದ ಹೆಂಗಸು ಯಾವ ಗಂಡ ಆರಿಸುವ ಗಿರಣಿಗೆ ಹೋಗುವ ಕೆಲಸಗಳನ್ನೂ 
ನಿಗೂ ತನ್ನ ಹೆಂಡತಿ ಚೆಲುವೆಯಾಗಿ ಕಂಡಾಳು ಮಾಡಬೇಕೆಂದಿತ್ತು . ಆದರೆ ಅದು ಸುಲಭ 
ಮತ್ತು ಇನ್ನಷ್ಟು ಸಿಟ್ಟಿಗೆಬ್ಬಿಸಬೇಕೆಂದು ಮ . ವಿರಲಿಲ್ಲ. 
ನನ್ನೂ ಆಗುವುದು , 

- ಮೂರು, ನಾಲ್ಕು ತಿಂಗಳೂ ಎಲ್ಲವೂ 
“ ಮತ್ತೆ ಐದು ಮಕ್ಕಳ ತಾಯಿಯಾದರೂ ಸುಸೂತ್ರವಾಗಿ ಸಾಗಿತ್ತಾದ್ದರಿಂದ, ಇನ್ನು 
ಆಕೆ ನೋಡುವುದಕ್ಕೆ ಗಟ್ಟಿ ಮುಟ್ಟಾಗಿದ್ದಾಳ ಒಕ್ಕಲಗಿತ್ತಿಯರ ಸಮಸ್ಯೆ ನಮ್ಮ ಮನೆಯ 
ಲ್ಲವೆ ? ಎರಡು ಹಡೆದ ನೀನು ಅವಳ ಮುಂದೆ ಇಂತೂ ಇಲ್ಲವೆಂದು ತೀರಾನಿಸಿಕೊಂಡು 
ಜೋಲು ಮುಖದವಳಾಗಿ ಕಾಣುತ್ತಿ . ಅವಳು ನಿಶ್ಚಿಂತನಾಗಿದ್ದೆ . ಆದರೆ ಇಂದಿನ ಜಟಿಲ ಯುಗ 
ಯಾಕೆ ಹಾಗೆ ಇದ್ದಾಳೆ, ಗೊತ್ತೇ ? ಸ್ವತಃ ಮೈ ದಲ್ಲಿ ಯಾವ ಸಮಸ್ಯೆಗೂ ಪರಿಹಾರವೆಂಬು 
ಬಗ್ಗಿಸಿ ದುಡಿಯುತ್ತಾಳೆ. ನಮ್ಮ ಮಧ್ಯಮ ದಿಲ್ಲ. 
ವರ್ಗದ ಹೆಂಗಸರಿಗೆ ಮೈ ಕೈಯಿಂದ ದುಡಿಯು ಒಂದು ದಿನ ಸಂಜೆ ಕಚೇರಿಯಿಂದ ನಾ 
ವುದು ಗೊತ್ತೇ ಇಲ್ಲ, ಅದಕ್ಕೆ ಮೇಲಿಂದಮೇಲೆ ಬಂದಾಗ, ನನ್ನ ವಳ ಎಣ್ಣೆಗೆಂಪಿನ ಮುಖ 
ಬೇನೆಬೀಳುತ್ತಾರೆ.” 

ಇನ್ನಷ್ಟು ಕೆಂಪಾಗಿದ್ದಿತು. ಯಾರೊಡನೆಯೋ 
ನನ್ನ ಕಡೆಯ ಎರಡು ವಾಕ್ಯಗಳತ್ತ ಅವಳ ಅದೀಗ ಜಗಳಾಡಿ ( ಮಾತಿನದು) ಬಂದಂತಿತ್ತು . 
ಲಕ್ಷವಿರಲಿಲ್ಲ. ಬದಲಾಗಿ ಆಕೆ : 

ನಾನು ಹೊರಗಿನ ಕುರ್ಚಿಯ ಮೇಲೆ ಕುಳಿತು 
“ನೀವು ಏನೇ ಹೇಳಿರಿ, ಯಾರದೇ ಮನೆ ಕೊಂಡು ಬೂಟಿನ ಲೇಸ್‌ನ್ನು ಬಿಚ್ಚುತ್ತಿದೆ, 
ಯೊಳಗೆ, ಒಕ್ಕಲಗಿತ್ತಿ ವಯಸ್ಸು ಆದಾಕೆಯೇ ಬಂದಳು. 
ಇರಬೇಕು, ನೋಡಿರಿ. ಗಂಡಸರ ಮನಸ್ಸು “ ನಿಮ್ಮ ರಂಗೂಬಾಯಿ , ಪ್ರತಿಯೊಬ್ಬರ ಮನೆ 
ಬೆಣ್ಣಿ ಇದ್ದ ಹಾಗೆ. ಸಾದಾ ಬಿಸಿಲಿಗೆ ಸಹಿತ ಅದು ಯಲ್ಲಿ ಬೇರೆ ಬೇರೆ ದಿವಸಗಳಲ್ಲಿ ಮೂರು ದಿನದ 
ಕರಗುತ್ತದೆ. ಅದನ್ನು ಸುಮ್ಮನೆ ಯಾಕೆ ಪರೀಕ್ಷೆ ರಜೆ ಪಡೆಯುತ್ತಾಳೆ. ಗೊತ್ತೆ? ಈವತ್ತು ನಾನು 
ಮಾಡಬೇಕು ? " 

ನಿಮ್ಮ ಗೆಳೆಯನ ಮನೆಗೆ ಹೋದಾಗ ಎಲ್ಲ 
“ ಎಲಾ ಹೆಣ್ಣೆ ! ” ಎಂದೆ ಮನಸ್ಸಿನಲ್ಲಿ . ಹೊರಬಿತ್ತು .” 
“ ಮತ್ತೆ , ನಿಮ್ಮ ಬಗ್ಗೆ ನಾನು ಈ ಮಾತು “ ತಪ್ಪೇನಾಯಿತು ? ಅದು ಅವಳ ಹಕ್ಕಿನ 
ಅನ್ನ ತೇನೆ ಅಂತ ತಿಳಿಯಬೇಡಿರಿ . ಲೋಕದ ರಜೆಯೇ ಇದೆ.” 
ರೀತಿ ಹೇಳಿದೆ ! ” | 

ಅ೦ದರೆ ನಿಜವಾಗಿ ರಜೆಯ ಮೇಲಿದ್ದಾಗ, 
ಆದರೆ ರಂಗೂಬಾಯಿ ಗಟ್ಟಿ ಮುಟ್ಟಾಗಿರುವು ಮನೆಯೆಲ್ಲ ಮೈಲಿಗೆ ಕಲಸು ಎನ್ನು ತೀರಾ? ” 
ದಕ್ಕೆ ಇನ್ನೊಂದು ಕಾರಣವಿದ್ದಿತು. ಅದೆಂದರೆ ಎಂದಳು . 
ಕೆಲಸದ ವಿಷಯದಲ್ಲಿ ಅವಳು ಮೈಗಳ್ಳಿ ಶಾಂತಂ ಪಾಪಂ! ಹತ್ತಾರುದೇವರ ಫೋಟೋ 
ಇದ್ದಳು ! ಇವಳು ನಾಲ್ಕು ಬೈದರೂ ಅವಳು ಗಳು ಪೂಜೆಗೊಳ್ಳುತ್ತಿರುವ ನಮ್ಮ ಮನೆಯಲ್ಲಿ 
ಗಪ್ ಚಿಪ್ ! ಬಟ್ಟೆಗಳು ಹೆಚ್ಚು ಬಿದ್ದರೆ, ಅವಳು ನಮಗೆ ಗೊತ್ತಾಗದೇ ಅದೆಷ್ಟು ಸಲ ಮೈಲಿಗೆ 
ಹಾಗೆಂದು ಹೇಳುತ್ತಿದ್ದಿಲ್ಲ. ಬದಲಾಗಿ ಎಲ್ಲ ಯಾಗಿದೆಯೋ ! 
ವಕೂ ನೀರು ತೋರಿಸಿ ಹಿ೦ಡಿ ತಂದಿಡುತ್ತಿ “ ಹಾಗಿದ್ದರೆ ನಾಳಿನಿಂದ ಅವಳು ಕೆಲಸಕ್ಕೆ 
ದಳು ಅಷ್ಟೆ . ಪ್ರತಿ ತಿಂಗಳಿಗೊಮ್ಮೆ ಮರು ಬರುವುದೇ ಬೇಡ” ನಾನಾಗಿ ಹೇಳಿಬಿಟ್ಟೆ . 
ದಿನ ತಪ್ಪದೆ ರಜೆ ಪಡೆಯುತ್ತಿದ್ದಳು. ನಮ್ಮ “ ಈ ಒಕ್ಕಲಗಿತ್ತಿಯರನ್ನು ಹುಡುಕಿ ಸಾಕಾ 
ಗೆಳೆಯನ ಮನೆಯಲ್ಲಿಯಂತೆ ನಾವೂ ರೂ . ೫ ಯಿತು. ' ಬೇಕಾಗಿದೆ' ಎಂದು ದಿನಪತ್ರಿಕೆಯಲ್ಲಿ 


THY- 51 


ಹಮಾಮ್ 
- 
ಸೊಬಗಿನ 
, 
ಸೊಗಸನ ಸಾಬೂನು 
! 


ನೆರೆ, ಹೇರಳ ನೆರೆಯ - ಹಮಾಮ್ - ಕುಟುಂಬದ ಮೆಚ್ಚಿಕೆಯ ಸಾಬೂನು ಟಾಟಾ ತಯಾರಿಕೆ 


೯ … 


ಕಸ್ತೂರಿ, ಮೇ ೧೯೬೩ 
ಜಾಹೀರಾತು ಕೊಡೋಣವೇ ?” ಎಂದುಸೂಚಿ : ೭. ಕೆಲಸದಲ್ಲಿ 'ಹೊಲಸುತನ, ಅಲಕ್ಷ 

ಕಂಡುಬರತಕ್ಕದ್ದಲ್ಲ. ಒಂದು ವೇಳೆ ತನಗೆ 
“ ಛೇ , ಮಂದಿ ಯಾರಾದರೂ ನಕ್ಕಾರು! ” ಕೆಲಸಕ್ಕೆ ಬರಲಿಕ್ಕಾಗದಿದ್ದರೆ, ಬದಲಿಗೆ ಯಾರ 
“ ಅಲ್ಲಾ , ನೀನೇ ನೋಡುತೀಯಲ್ಲ ದಿನಪತ್ರಿ ಸ್ನಾದರೂ ಕಳಿಸಬೇಕು. 
ಕೆಯಲ್ಲಿ ಕನ್ನಡದ್ದು ; ನನ್ನ ವಳಿಗೆ ಇಂಗ್ಲೀಶ್ ೮, ತಿಂಗಳಿಗೆ ೩ ದಿನ ರಜೆಯನ್ನು ಕೊಡಲಾ 
ಶುಂಠಿ) ಎಂಥೆಂಥ ವಿಚಿತ್ರ ಜಾಹೀರಾತು ಬರು ಗುವುದು . ಮತ್ತು ಆ ಮೂರೂ ದಿನಗಳಿಗೆ 
ಇವೆ. ಎಮ್ಮೆ ಕಳೆದಿದೆ, ' 'ಕೊಣಸಿಕ್ಕಿದೆ' ಅರ್ಧ ಪಗಾರವನ್ನು ಹಿಡಿಯಲಾಗುವುದು. 
*೩೦ ವರ್ಷದ ಹುಡುಗಿಗೆ ಕಲಿತ, ಯೋಗ್ಯ ವರ ೯ , ಕಪ್ಪು, ಬಸಿಗಳು ಒಂದಕ್ಕಿಂತ ಹೆಚ್ಚು 
ಬೇಕಾಗಿದ್ದಾನೆ.' ಇತ್ಯಾದಿ. ಬೇಕಾದರೆ ನಮ್ಮ ಒಡೆದರೆ ಪಗಾರದಲ್ಲಿ , (ಊ೦ಹು, ಹಾಗೆ ಬೇಡ) 
ಹೆಸರನ್ನು ಹಾಕೋಣಬೇಡ, ಬಾಕ್ಸ್ ನಂ . ಹೊಸತನ್ನು ಕೊಂಡುಕೊಡಬೇಕು. 
ಕೊಡೋಣ” ಎಂದೆ. 

೧೦ . ಮನೆಯ ಯಜಮಾನರು, ಮನೆಯಲ್ಲಿ 
* ಈ ವಿಷಯದಲ್ಲಿ ಇಬ್ಬರದೂ ಅರೆದಾಟವಾಗಿದ್ದಾಗ ಗಟ್ಟಿಯಾಗಿ ಮಾತಾಡುವುದಾಗಲೀ , ಕೆಲ 
ಈ ಒಕ್ಕಲಗಿತ್ತಿಗೆ ಕೆಳಗಿನ ಅರ್ಹತೆಗಳಿರಬೇ ಸದ ನಿಮಿತ್ತ ಅವರಿದ್ದ ಕೋಣೆ, ಅಥವಾ ಸ್ಥಳ 
ಕೆಂದು ಬಹುಮತದಿಂದ ನಿರಯಿಸಿದ್ದೇವೆ. ದಲ್ಲಿ ಸುಳಿದಾಡುವುದಾಗಲೀ ಮಾಡಕೂಡದು. 

೧. ಒಕ್ಕಲಗಿತ್ತಿಯು ಮಧ್ಯ ಅಥವಾ ಇಳಿ - ೧೧ . ಹಿತ್ತಲ ತೋಟದೊಳಗಿನ ಹೂವು 
ವಯಸ್ಸಿನವಳಿರಬೇಕು. 

- ಹಣ್ಣುಗಳನ್ನು ಹರಿಯಬಾರದು. 
- ೨ , ಆಕೆಯು ವಾಚಾಳಿಯಾಗಿರಬಾರದು. ೧೨. ಭಾ೦ಡಿ ತಿನ್ನುವುದಕ್ಕೆ ಬೂದಿಯನ್ನು 
ಇನ್ನೊಬ್ಬರ ಮನೆಯ : ಸುದ್ದಿಯನ್ನು ಆಗಾಗ ಹೇಳ ತಾವೇ ತರಬೇಕು. 
ಬಹುದು. ಆದರೆ ತನ್ನ ಮನೆಯ ತಾಪತ್ರಯ :- ೧೩: ಕೆಲಸದವರ ಸಂಘ.ಸಂಸ ಗಳಿದರೆ, 
ಗಳನ್ನು ನಮ್ಮ ಮುಂದೂ ನಮ್ಮ ಮನೆಯ ಅವಕ್ಕೆ ಸೇರಿದವಳಾಗಿರಬಾರದು. . 
ಸುದ್ದಿಯನ್ನು ಇನ್ನೊಬ್ಬರೆದುರೂ ಸುತರಾಂ ಹೇಳ ೧೪ ಅರ್ಜಿ ಹಾಕುವಾಗ ಯಾರದಾದರೂ 
ಕೂಡದು. 

ಸಿಫಾರಸನ್ನು ತೆಗೆದುಕೊಂಡೇ ಬರಬೇಕು. 
೩ . ಅವಳು ಮಕ್ಕಳನ್ನು ಕೆಲಸದ ಮನೆಗೆ ವಶೀಲಿ ಇಲವೆ ನಮ್ಮ ಗುರುತಿನ ಯಾವುದೇ 
ತರತಕ್ಕದ್ದಲ್ಲ. ನಾಯಿ , ಕೋಳಿಗಳನ್ನು ಸಾಕಿ ದೊಡ್ಡ ಮನುಷ್ಯರ ಶಿಫಾರಸು ಇಲ್ಲದೆ ನಿಯ 
ದರೆ ಅವನ್ನೂ ತರಕೂಡದು. ಮು೦ಗಡಿ ವಿಸಿಕೊಳಲು ಬರುವುದಿಲ್ಲ, 
ಕೂಸುಗಳು ಇರದಿದ್ದರೆ ಉತ್ತಮ. 

* ಇನ್ನೂ ಕೆಲವು ಕರಾರುಗಳಿವೆ. ಅವು ಅಷ್ಟು 
* ೪ . ಗೊತ್ತು ಮಾಡಿದ ಸಂಬಳವನ್ನು ತಿಂಗಳ ಮಹತ್ವದವಲ್ಲ. ಅವನ್ನು ಕೆಲಸಕ್ಕೆ ಹಾಜರಾದ 
ಮಧ್ಯದಲ್ಲಿ ಕೇಳಬಾರದು ; ಮತ್ತು ಕೈಗಡದ ಮೇಲೆ ಅವಳಿಗೆ ಹೇಳಬಹುದು. * 
ರೀತಿಯಲ್ಲಿ ಯಾವ ಕಿರಕುಳ ಪದಾರ್ಥವನ್ನೂ 

ನಿಮ್ಮ ಗುರುತಿನವರಲ್ಲಿ ಯಾರಾದರೂ ಅಂಥ 
ಕೇಳ ಬಾರದು. 

ವರು ಇದ್ದರೆ ಈ ಪತ್ರಿಕೆಯ ಬಾಕ್ಸ್ ನಂಬರ 
೫ . ಬೆಳಗಿನ ಹೊತ್ತು ಚಹವನ್ನು ಕೊಡಲಾ ooooo ಇದಕ್ಕೆ ಬರೆದು ತಿಳಿಸುತಿ ರಾ ? 
ಗುವುದು . ಹಬ್ಬ ಹುಣ್ಣಿಮೆ ಬಂದಾಗ ಮಧ್ಯಾ 
ನದ ಭಾಂಡಿಯ ಜೊತೆಗೆ ತಿನಿಸನ್ನು ಕೊಡ 

* ಸುಳ್ಳು ಹೇಳಬಾರದು , ಕಳವು ಮಾಡ 
ಲಾಗುವುದು . ಇದಕ್ಕೂ ಹೆಚ್ಚಿಗೆ ಏನನ್ನೂ 
ಅಪೇಕ್ಷಿಸಕೂಡದು. 

ಬಾರದು , ಇತ್ಯಾದಿ ಕರಾರುಗಳೂ ಹಲವಿವೆ. 
೬ . ಯಾವಾಗಾದರೊಮ್ಮೆ ಕೆಲಸವು ಹೆಚ್ಚಾ ಆದರೆ ಅವನ್ನು ಬಾಯಿಯಿಂದ ಹೇಳಲಿಕ್ಕಾಗು 
ದರೆ ತಕರಾರು ಮಾಡತಕ್ಕದ್ದಲ್ಲ. 

ತದೆಯೆ ? ಪರೀಕ್ಷಿಸಿಯೇ ನೋಡಬೇಕಷ್ಟೆ . 


= 


= 


ಒಂದು ಅದ್ಭುತ ಪ್ರಯೋಗದ ಕಥೆ 


ಕುರಿ ನಾಯಿ ಯಾದೀತೆ? 


೪ರಿ ನಾಯಿಯಾಗಬಲ್ಲದು ಎಂದು ಹೇಳಿ ನಾಯಿ ಎ೦ಬ ಭಯಂಕರ ಕಲ್ಪನೆಯನ್ನು 
ದಾಗ ಯಾರಾದರೂ ನ೦ ಬ ಬ ಹು ದೊ ? ತುಂಬಿ ಬಿಟ್ಟ . ನಾಯಿಗಳ ಗುಣಗಳನ್ನೆಲ್ಲ ಅದಕ್ಕೆ 
ಅಸಾಧ್ಯ . ಇದು ಊಹೆಗೂ ನಿಲುಕದಂಥ ಕಲಿಸಹತ್ತಿದ. ಕೆಲವೇ ದಿನಗಳಲ್ಲಿ ಲಾರಿ ತಾನು 
ವಿಷಯ . ಆದರೆ ಈ ಅದ್ಭುತವಾದ ಪ್ರಯೋಗ ನಾಯಿ ಎಂದೇ ಭಾವಿಸತೊಡಗಿತು . 
ವನ್ನು ಫ್ರಾಂಕ್ ಪೆಟಿಟ್ ಎ೦ಬಾತ ಮಾಡಿ - ಪೆಟಿಟ್ ತಿರುಗಾಡಲು ಹೊರಟರೆ ಸಾಕು, 
ತೊ ( ರಿ ಸಿ ದ್ದಾ ನ. ಅವನು ಕುರಿಯನ್ನು ಲಾರಿ ತಾನೇ ಮುಂದೆ ಮುಂದೆ ಹೋಗಿ, ಪಥ 
ನಾಯಿಯ ರೂಪಕ್ಕೆ ಪರಿವರ್ತನೆ ಮಾಡದಿದ್ದರೂ ದರ್ಶನ ಮಾಡುತ್ತದೆ. ನಾಯಿಯ ಆಹಾರ 
ಅದರಲ್ಲಿ ನಾಯಿಯ ವತ್ರನೆಯನ್ನು ತುಂಬಿ ದ್ದಾನೆ. ವನ್ನೇ ಬಯಸುತ್ತದೆ. ತನ್ನ ಯಜಮಾನ ಒ೦ದು 

ವಿಚಿತ್ರವೆಂದರೆ ಪೆಟಿಟ್ ಕುರಿಯನ್ನು ನಾಯಿ ಸಿಳ್ಳು ಹಾಕಿದರಾಗಲಿ ಅಪ್ಪಣೆ ಮಾಡಿದರಾಗಲಿ 
ಮಾಡಿದ್ದು ಕುರಿಗಳ ಹಿತಕ್ಕಾಗಿ ಅಲ್ಲ ನಾಯಿ ಲಾರಿ ಓಡಿ ಬಂದು ಅವನ ಬಳಿ ನಿಂತುಕೊಂಡು 
ಗಳ ಹಿತಕ್ಕಾಗಿ, ಅವನು ಬ್ರಿಟನ್ನಿನ ಒಂದು ಪಟ್ಟ ಚಿನ್ನಾಟವಾಡುತ್ತದೆ. 
ಣದ ಶ್ವಾನರಕ್ಷಕ ಲೀಗಿನ ಸುಪರಿಂಟೆಂಡೆಂಟ್ , “ ಅದರಲ್ಲೇನು ಸಂಶಯವೇ ಇಲ್ಲ ; ಲಾರಿ 

ಅವನು ತನ್ನ ಪ್ರೀತಿಯ ಕುರಿಮರಿಗೆ ಲಾರಿ ತಾನು ನಾಯಿ ಎಂದೇ ಭಾವಿಸಿದೆ. ಇನ್ನು ಅದರ 
ಎಂದು ಕರೆಯುತ್ತಾನೆ. ಲಾರಿ ಹುಟ್ಟುತ್ತಲೆ ತಲೆಯಿಂದ ಅದು ಕುರಿ ಅಲ್ಲವೆಂಬುದನ್ನು 
ಅದರ ಎಳೆಯ ಬುದ್ದಿಯಲ್ಲಿ ತಾನು ಕುರಿಯಲ್ಲ, ತೆಗೆದುಹಾಕುವುದು ಅಸಾಧ್ಯ " ಎಂದು ಅದರ 
81 - 13 

೯೭ 


ಕಸೂರಿ, ಮೇ ೧೯೬೩ 
ಉ೦ಗುರು೦ಗುರುಗೂದಲುಗಳನ್ನು ನೇವರಿ ಆಗ ನಾಯಿಗೆ ಗಾಬರಿಯಾಯಿತು. ಕುರಿಗಳ 
ಸುತ್ತ ಹೇಳುತ್ತಾನೆ ಪೆಟಿಟ್”. .. ಬಗ್ಗೆ ಅದರ ಅಭಿಪ್ರಾಯ ಬದಲಾಯಿತು. ಎಲ್ಲ 
- ಲಾರಿ ಒಂದು ವರುಷದೊಳಗೆ ನಾಯಿಗಳ ಕುರಿಗಳೂ ಲಾರಿಯಂತೆ ತಮ್ಮನ್ನು ತಾವೇ ರಕ್ಷಿ 
ಮೇಲೆ ಏರಿಹೋಗುತ್ತಿತ್ತು . ಸುಮಾರು ಎಪ್ಪ ಸಿಕೊಳ್ಳಬಲ್ಲವೆಂದು ತಿಳಿದುಕೊಂಡಿತು. ಅದು 
ತೆರಡು ಕುರಿಗಳ ಹಿಂಡನ್ನು ಕಾಯುತ್ತಿತ್ತು . ಬಾಲ ಮಡಚಿತು. 
ಮತ್ತು ತನ್ನ ಆಹಾರದ ತಟ್ಟೆಯ ಬಳಿ ನಾಯಿ ಪ್ರತಿ ವರ್ಷ ಬ್ರಿಟನ್ನಿನಲ್ಲಿ ಸಾವಿರಾರು ಕುರಿ 
ಏನಾದರೂ ಸುಳಿದರೆ ಅದನ್ನು ಗುರುಗುಟ್ಟಿ ಗಳು ನಾಯಿಗಳ ಕಾಟದಿಂದ ನಿರ್ನಾಮವಾಗು 
ಅಟ್ಟಿ ಬಿಡುತ್ತಿತ್ತು . 

ಇವೆ. ನಾಯಿ ಬೊಗಳುತ್ತ ಕುರಿಗಳ ಗುಂಪಿಗೆ 
ಈ ಕುರಿ ಅಲ್ಲೇ ಶಿಯನ್ ನಾಯಿಗಳ ತಲೆಯೊ ಹಾರಿದರಾಯಿತು - ಅವು ಅ೦ಜಿ ದಿಕ್ಕೆಟ್ಟು ಓಡ 
ಭಗಿನ ಕಲ್ಪನೆಯನ್ನು ಕೂಡ ಬದಲಿಸಿದೆ. ಇದು ತೊಡಗುತ್ತವೆ. ಆಗ ನಾಯಿಗೂ ಚಿನ್ನಾಟವಾ 
ವರೆಗೂ ಅವು ತಮ್ಮ ಮುಖ ನೋಡಿದರೆ ಸಾಕು, ದಂತಾಗಿ ಕುರಿ ಸಿಗುವ ವರೆಗೂ ಅದು ಬೆನ್ನಟ್ಟು 
ಕುರಿಗಳು ಓಡಿ ಹೋಗುತ್ತದೆಂದು ಭಾವಿಸಿ ಇದೆ. ಅದಕ್ಕೇನು ಕುರಿಯನ್ನು ಕೊಲ್ಲಬೇಕು, 
ದವು. ಲಾರಿ ಅವುಗಳಿಗೆ ಕುರಿಗಳೂ ಭಯಂ ಕಚ್ಚ ಬೇಕು ಎಂಬ ಉದ್ದೇಶವಿರುವುದಿಲ್ಲ . 
ಕರ ಪ್ರಾಣಿಗಳೆಂದು ಮನದಟ್ಟು ಮಾಡಿ ಆದರೆ ಆ ಉದ್ರಿಕ್ಷಾವಸ್ಥೆಯಲ್ಲಿ ಅದನ್ನು 
ಕೊಟ್ಟಿದೆ. ಕನಿಷ್ಠ ಒಂದು ಅಲ್ಲೇಶಿಯನ್ ಕೊಲ್ಲುವ ವರೆಗೂ ಅದಕ್ಕೆ ಸಮಾಧಾನವಾಗುವು 
ನಾಯಿ ಲಾರಿಯ ಮೇಲೇರಿ ಬ೦ದು ಬುದ್ದಿ ಕಲಿ ದಿಲ್ಲ. ಒಂದು ನಾಯಿ ಹೀಗೆ ನಿರಪರಾಧಿ ಕುರಿ 
ತಿವೆ . ಅದು ಲಾರಿ ನಾಗಾಲೋಟದಿಂದ ಪಲಾ ಹಿಂಡನ್ನು ಆಕ್ರಮಿಸಿತೆಂದರೆ ಮಾಲಕರ ದೂರು 
ಯನ ಮಾಡುತ್ತದೆಂದೆಣಿಸಿತ್ತು . ಆದರೆ ಕುರಿ ಕೋರ್ಟಿಗೆ ಹೋಗುತ್ತದೆ. ಉಪಟಳಗಾರ 
ಓಡಿಹೋಗದೆ ಎದುರಾಗಿ ನಿ ” ತುಕೊಂಡಿತು . ನಾಯಿಯನ್ನು ಗುಂಡಿಕ್ಕಿ ಕೊಲ್ಲುವ ತೀರ್ಪು 

ಹೊರಡುತ್ತದೆ. ನಾಯಿಗಳನ್ನು ಇದರಿಂದ 
ಮಾಡಿ 

ಕಾಪಾಡುವ ಬಗೆ ಹೇಗೆ? ಇದು ಪೆಟಿಟನ ಸಮ 
ಸೈಯಾಗಿತ್ತು . 

“ ನಾನು ಮಾಡಿದ ಈ ಪ್ರಯೋಗ ವೈಶಿಷ್ಟ 

ಪೂರ್ಣ ವಾಗಿದೆ. ನೂರಕ್ಕೆ ನೂರರಷ್ಟು ಜಯ 
ಡಿಗೋಲ್ಡ್ಲ್ಲ ಲುರವರ 

ದೊರೆತಿದೆ. ನಾನು ನಾಯಿಗಳನ್ನು ಕುರಿಗಳಿಂದ 
ದೂರವಿಡಬೇಕೆಂದು ಪ್ರಯತ್ನಿಸಿದೆ. ಆದರೆ 
ನಿಷ್ಟಯೋಜನವಾಯಿತು. ಆಗ ನಾನು ಒ೦ದು 
ಕುರಿಗೆ ನಾಯಿಯಂತೆ ತರಬೇತುಕೊಟ್ಟು 

ತಯಾರು ಮಾಡಿದರೆ ಅದರಿಂದೇನಾದರೂ ಲಾಭ 
ದೇರಪುಲ್ಲಿಗೂ ಆರೋಗಳೂ 

ವಾದೀತೆಂದು ನಿರ್ಧರಿಸಿದೆ ” ಎನ್ನುತ್ತಾನಾತ . 
ಆಯುಳೇದ್‌ಭ್ರಮಂ 

ಲಾರಿಯನ್ನು ಅದು ಹುಟ್ಟಿದ ಕೂಡಲೆ 
(ಪವಿಮಿಟೆಡ್ 

ತಾಯಿಯಿಂದ ಅಗಲಿಸಿ ಆತ ನಾಯಿ ಕುನ್ನಿಗಳ 
ಟರ್‌ಕು - 17 

ಗುಂಪಿನಲ್ಲಿ ಬಿಟ್ಟ . ಅದು ಆ ಕುನ್ನಿಗಳೊಂದಿಗೆ 
ತಿನ್ನುವುದು, ತಿರುಗುವುದು, ಮಲಗುವುದನ್ನು 
ಕಲಿತುಕೊಂಡಿತು. ಅದಕ್ಕೆ ಸ್ವಲ್ಪವೂ ಕುರಿಯ 


టీండిట్ 


ಅವಮುತಂ 


ಕುರಿ ನಾಯಿ ರಾದೀತೆ ? 

೯೯ 
ವಾಸನೆ ಇರಲಿಲ್ಲ. ಆದ್ದರಿಂದ ಕುನ್ನಿಗಳು ಅದೂ ಜ್ಞಾನದಿಂದ ಇನ್ನೂ ಅನೇಕ ಕೌತುಕಪ್ರಯೋ ' 
ತಮ್ಮ ಬಂಧುವೆಂದೇ ಭಾವಿಸಿದವು. 

ಗಗಳನ್ನು ಮಾಡಬೇಕೆಂದಿದ್ದಾನೆ. 
ಪೆಟಿಟನ ಉಪಾಯ ಫಲಿಸಿತು. ತನ್ನ ಕೆಲಸ ಲಾರಿ, ಕುರಿಗಳೆಂದರೆ ಬರಿ ತಲೆ ಕೆಳಗೆ ಹಾಕಿ 
ವನ್ನು ಮಾಡಲು ಸಮರ್ಥವಾಗಿತ್ತು . ಅದು ಕೊಂಡು ಹೋಗುವ ಅ೦ಜುಗುಳಿ ಪ್ರಾಣಿಗಳಲ್ಲ 
ಗಾಬರಿ ಬೀಳುತ್ತಿರಲಿಲ್ಲ. ತನ್ನ ತರಬೇತಿಯ ಎಂಬುದನ್ನು ಸಿದ್ದ ಮಾಡಿ ತೋರಿಸಿದೆ. ಇಂದು 
ಸಾಫಲ್ಯ ಪರೀಕ್ಷೆಗಾಗಿ ಒಮ್ಮೆ ಅದನ್ನು ಕುರಿಗಳ ಬ್ರಿಟನ್ನಿನಲ್ಲಿ ನಾಯಿಗಳ ಹಿಂಡಿನಲ್ಲಿ ಧೈರ್ಯ 
ಹಟ್ಟಿಯಲ್ಲಿ ಇಟ್ಟ . ಆಗ ಅದು ಅವುಗಳನ್ನು ದಿ೦ದ ತಲೆ ಎತ್ತಿ ಮೆರೆಯಬಲ್ಲ ಕುರಿ ಅದೊಂದೇ 
ಅ೦ಜಿಸಿ ಹಿಂದಟ್ಟಿತು. ಅಲ್ಲಿಂದ ಓಡಿಯೂ ಆಗಿದೆ. ಎ೦ಥಾ ಭಯಂಕರ ನಾಯಿಯೂ 
ಹೋಗಲಿಲ್ಲ ಮತ್ತು ಅದು ಅವುಗಳ ಸಂಗವನ್ನೂ ಅದಕ್ಕೆ ಹೆದರುತ್ತದೆ. 
ಬಯಸಲಿಲ್ಲ, ಅದು ಅಪ್ಪಟ ನಾಯಿಯಾಗಿ ಇಂಥ ಕುರಿಗಳನ್ನು ತರಬೇತು ಮಾಡಿ ಎಲ್ಲ 
ಹೋಗಿತ್ತು . ಅದು ನರಿಗಳೊಡನೆ ಲೈ೦ಗಿಕ ಹಿಂಡುಗಳಿಗೂ ಹಂಚಿದರೆ ಹಿ೦ಡುಗಳಿಗೆ 
ಸ೦ಬ೦ಧವನ್ನೂ ಮಾಡುವುದಿಲ್ಲ, 

ನಾಯಿಯ ಭಯ ಉಳಿಯದು. ಇಂಥ ಕುರಿಗೆ 
ಜಗತ್ತಿನ ಮೂಲೆಮೂಲೆಗಳಿಂದ ಪೆಟಿಟ್ ಳೊಡನೆ ನಾಯಿಗಳಿಗೆ ಒಮ್ಮೆ ಭೆಟ್ಟಿ ' ಮಾಡಿಸಿ 
ನಿಗೆಪ್ರೋತ್ಸಾಹ ಪತ್ರಗಳು ಬರತೊಡಗಿದವು. ದರೆ ಅವು ಮತ್ತೊಮ್ಮೆ ಕುರಿಗಳನ್ನು ಕಾಡಲು 
ಅವನೀಗ ಪ್ರಾಣಿಗಳ ಸ್ವಭಾವ ವೈಚಿತ್ರದ ಹಿಂಜರಿಯುವವು. 


ಗುಣದಲ್ಲಿ ಪರಿಪೂರ್ಣ.. 

ಬಳಸಿದರೂ ಖರ್ಚು ಅತ್ಯಲ್ಪ . .. 


35 ಸಾ ರ್ಕೌಲದಲ್ಲಿ ರಾಣಿಯ ಚಲಿಸುವಾಗ ದಿಲ್ಲ 
೧ ' ಡಿಲೈಟ್ ಕ್ಲಾಸುಗಳ ತೊಂದರೆಯಿಲ್ಲದೆ ಬಹು 

೫೯ ೧೪ ಸರೆಗೆ ಆ ಖರ್ಚಿ ಗಲ್ಲಿ ನಿಮಗೆ ಆತ್ಮನ ಸೇವೆ 
* * • • ವೆ . > : ದ ೧ ಸ ಶ್ ಡಿ 
ಧ್ಯ : ? ಡಿ ಕೈ ಜೈ ಸಿಕವಾಗಿ ಇಲ್ಲಿ ರಾ ದ ಕನ 
ವೊ . ದರಲ್ಲಿರುವಂತೆ, ಆತ್ಯ ೦ಬ ಗೆ ಈಗ ಆನು ಕಡಿ 

* * ತಿಯಲ್ಲಿ ಕಳೆ 1 3 : 25 7 ಗಿದೆ 


ಗಣೆ ಶೇ ಡಿಲೈಟ್ ಫ್ಯಾನುಗಳು 


ಗಣೇಶ್ ಫೋರ್ ಮಿಲ್ಸ್ ಕ೦. ಲಿ ., 64- 65 , ನಜಫ್ ಘರ್ ರಸ್ತೆ , ಹೊಸ ದೆಹಲಿ.15 


WI GF 266 ) 


೨೬ ವರ್ಷಗಳಿಂದ ಅವನು ಗುರಿಗೆ ಟ್ಯ 

ಬಾಳುವೆ ಮಾಡುತ್ತಿದ್ದಾನೆ 


ಪದಭ್ರಷ್ಟ ಚಕ್ರವರ್ತಿಯ 

ದು : ಖಿ ಜೀವನ 


ಗತ್ತಿನ ಅತಿ ಪ್ರಸಿದ್ದ ನಿರುದ್ಯೋಗಿಯಂ ಭೂತಪೂರ್ವ ಚಕ್ರವರ್ತಿ ಮತ್ತು ಅವನ ಪತಿ 
ದರೆ ಬ್ರಿಟನ್ನಿನ ಡ್ರ ೯ ಆಫ್ ವಿಂಡರ್‌ , ಯನ್ನು ಅಷ್ಟಾಗಿ ಹಚ್ಚಿ ಕೊಳ್ಳುವುದಿಲ್ಲ. 
ಆತ ಸಿಂಹಾಸನ ತ್ಯಾಗ ಮಾಡಿ ಈಗ ಸರಿಯಾಗಿ ಪ್ಯಾರೀಸಿನಿಂದ ೪೩ ಮೈಲು ದೂರ ಇರುವ 
೨೬ ವರ್ಷಗಳಾದವು. ಆದರೂ ಅವನ ರಾಜ ಗಿಫ್ - ಸುರ್‌ - ಇವೆಟ್ ಎಂಬಲ್ಲಿ ಒ೦ದು ಹಳೇ 
ಬಂಧುಗಳು ಅವನನ್ನು ಇನ್ನೂ ಕ್ಷಮಿಸಿಲ್ಲ. ಗಿರಣಿಯನ್ನು ಕೊಂಡು ಅದನ್ನು ಮನೆಯಾಗಿ 

ಒಮ್ಮೆ ರಾಜನಾಗಿದ್ದು ಪ್ರೇಯಸಿಗೋಸ್ಕರ ಪರಿವರ್ತಿಸಿ ವಿಂಡ್ಕರ್ ದಂಪತಿಗಳು ಅಲ್ಲಿ ಈಗ 
ವಾಗಿ ಸಿಂಹಾಸನ ತ್ಯಾಗ ಮಾಡಿದ ತಪ್ಪಿಗೆ ಆತ ' ಕಾಯಂ' ವಸತಿ ಮಾಡಿದ್ದಾರೆ. ತನ್ನ ಜೀವನ 
ನಿಗೆ ತನಗೆ ಜನ್ಮವಿತ್ರ ನಾಡಿನಲ್ಲಿ ವಾಸಿಸಿ ಅದರ 
ಸೇವೆ ಮಾಡುವ ಅವಕಾಶ ಕೂಡ ದೊರೆಯು 
ತಿಲ್ಲ. ವರ್ಷಕ್ಕೊಮ್ಮೆಯೋ ಎರಡು ಬಾರಿಯೋ 
' ಆತ ಲಂಡನ್ನಿಗೆ ಬರುತ್ತಾನೆ. ಏಕೊರಿಯಾ 
ಸ್ಟೇಶನ್ನಿನಲ್ಲಿ ಮೂವರೊ ನಾಲ್ವರೊ ಗೆಳೆಯರು 
ಅವನನ್ನೆ ದುರುಗೊಳ್ಳುತ್ತಾರೆ. ಉಳಿದ ಜನ 
ಕಣ್ಣೆತ್ತಿ ಕೂಡನೋಡದೆ ದಾಟಿ ಹೋಗುತ್ತಾರೆ. 
ಅನಿವಾದ್ಯವಾದಷ್ಟು ದಿನ ಅಲ್ಲಿದ್ದು ಆತ ಪುನಃ 
ಸ್ವದೇಶದಿಂದ ಕಣ್ಮರೆಯಾಗುತ್ತಾನೆ. 

ಈ ಇಪ್ಪತ್ತಾರು ವರ್ಷಗಳಲ್ಲಿ ವಿಂಡ್ಕರ್‌ 
ದಂಪತಿಗಳು ಇಪ್ಪತ್ತಾರಕ್ಕೂ ಹೆಚ್ಚು ಸಲ 
ವಿಳಾಸ ಬದಲಿಸಿದ್ದಾರೆ. ಅವರ ವೇಳೆ ಪ್ಯಾರಿಸ್ , 
ದಕ್ಷಿಣ ಫ್ರಾನ್ಸಿನ ಸಮುದ್ರ ತೀರ ಮತ್ತು 
ನ್ಯೂಯಾರ್ಕಿನಲ್ಲಿ ಹಂಚಿ ಹೋಗಿದೆ. ದಕ್ಷಿಣ 
ಫ್ರಾನ್ಸಿನ ವಿಲಾಸಿ ಪ್ರವಾಸಿಗಳು ಕೂಡ ಈ 

೧೦೦ 


S 


TRICCO 


WWAREGO . TRADE MARS 


200 


READDLE SQUAS 


thoutUCT 


U 


ಪದಭ್ರಷ್ಟ ಚಕ್ರವರ್ತಿ ಯು ದುಃಖಿ ಜೀವನ 

11111111108 ಅರ್ಥ ರಹಿತವಾಗಿದೆಯೆಂದು ಡ್ಯೂಕ್ ಆಫ್ 
ಅತಿಥಿಗಳ ಆದರದ ಸ್ವಾಗತಕ್ಕೆ ವಿಂಡ್ಕರ್‌ ಒಪ್ಪುವುದಿಲ್ಲ. ಕಾಲ ಮತ್ತೆ 
( ಬಿಕೊ ” ರವರ ಹಿಂದಿರುಗಿದರೆ ನಾನು ಮತ್ತೆ ಅದನ್ನೇ ಮಾಡು 

ತಿದ್ದೆ ,” ಎನ್ನುತ್ತಾನಾತ. “ ಸುಖ ದಾಂಪತ್ಯ , 
ಹಣ್ಣುಗಳ 

ಅದೇ ನಿಜಜೀವನ ' ಎಂದು ವಾದಿಸುತ್ತಾನಾತ. 
ಮಧುರ 

ಆದರೆ ಅವನ ಮುಖ ನೋಡಿದರೆ ಈ ಮಾತು 
ಪಾನೀಯಗಳು 

* ಗಂಟಲ ಮೇಲಿನದು ಎಂದು ವೇದ್ಯವಾಗುತ್ತದೆ. 
ಸ್ನಾಪ್ ಮತ್ತು ಅವನ ಕಣ್ಣುಗಳು ಶೂನ್ಯತೆಯನ್ನು ಸೂಸುತ್ತಿವೆ. 
ಸೀರತ್ ಸೈನಾಸಲ್‌ ಅವನ ನಲ್ಲೆ ತನ್ನ ಗಂಡ ನಿರರ್ಥಕವಾಗಿ ಸವೆ 
ಮತ್ತು ಮ್ಯಾಂಗೋ ಯುತ್ತಿದ್ದಾನೆಂದೊಪ್ಪುತಾಳೆ. 
ಸ್ಪೇಸ್, ಜಾನ್ನು , ಮಧ್ಯ ವಯಸ್ಸಿನಲ್ಲಿ ಎರಡು ಬಾರಿ ವಿವಾಹ 
ಬಿಕ್ಕೊಲಾ- ಬೃಂದಾ, ವಿಚ್ಛೇದ ಹೊಂದಿದ ಅಮೇರಿಕನ್ ಮಹಿಳೆ 
ಸಿಕ್ಕಿ - ಇತ್ಯಾದಿ, ಶ್ರೀಮತಿ ಸಿ೦ಪ್ಪನ್ನಳನ್ನು ಲಗ್ನ ಮಾಡಿಕೊಂಬೆ 

ನೆಂದು ಎಂಟನೇ ಎಡ್ವರ್ಡ್ ಚಕ್ರವರ್ತಿ ನಿರ್ಧ 

ರಿಸಿದಾಗ ತಾನು ಸಿಂಹಾಸನಕ್ಕೆರವಾಗಬೇಕಾ 
ಜಠರದ ಗುವುದೆಂದು ಅರಿತಿದ್ದಿರಬಹುದು. ಆದರೆ ಅರಸ 
ತೊಂದರೆಗಳಿಗೆ ನಾಗಿದ್ದವನಿಗೆ ಸಾಮಾನ್ಯನಾಗಿ ಬಾಳುವುದು 

ಉಪಶಮನಕಾರಿ - ಇಷ , ಕಷವಾದೀತೆಂದಾಗಲಿ , ತನ್ನ ಪ್ರೇಮ. 
ಶುಂಠಿ ಮೊರಬ್ಬ ( ಜಿಂಜಿ‌ ಪ್ರಿಸರ್ವ ಇಷ್ಟೊಂದು ಅಕ್ಷಮ್ಯವಾದೀತೆಂದಾಗಲಿ ತಾನು 

ಶಾಶ್ವತವಾಗಿ ದೇಶತ್ಯಾಗಿಯಾಗಬೇಕಾದೀತೆಂ 
ದಾಗಲಿ ಆತ ಊಹಿಸಿರಲಿಕ್ಕಿಲ್ಲ. 
- ಡ್ಯೂಕ್ ಆಫ್ ವಿಂಡರ್ ಸ್ವದೇಶಕ್ಕೆ ಮರ 
ಳಲಿದ್ದಾನೆಂದು ೧೯೩೮ ರಿ೦ದಲೇ ಊಹೆಗಳು 
ಕೇಳಿಬರುತ್ತಿವೆ. ಆದರೆ ಅದಿನ್ನೂ ಸಾಧಿಸಿಲ್ಲ. 

ಹ್ಯಾನೋವರ್ ವಂಶದ ಅತಿ ಜನಪ್ರಿಯ 
ರಾಜನಾಗಿದ್ದ ಈತನ ಮೇಲೆ ಅವನ ದೇಶ 

ವಿಚಿತ್ರ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳುತ್ತಿದೆ. 
O PRESERVE 

ಅವನ ಸಿಂಹಾಸನ ತ್ಯಾಗದ ನಂತರ ೧೯೫೦ ರ 
ವರೆಗೆ ಅವನು ಎಷ್ಟೋ ಸಲ ಬಂದು ಅರಮನೆಗೆ 

ಭೇಟಿ ಕೊಟ್ಟು ಹೋದರೂ , ಕ್ಷುಲ್ಲಕ ಜನರು 
8 ರಾಜದರ್ಶನ ಮಾಡಿದಾಗ ಕೂಡ ಅದನ್ನು 

ಅರಮನೆಯ ಪರಿಪತ್ರದಲ್ಲಿ ಪ್ರಕಟಿಸುವ ವಾಡಿಕೆ 
ಕ್ಯಾನಿಂಗ್ ಕಂಪನಿ ಲಿಮಿಟೆಡ್ ಯಿದ್ದರೂ , ವಿಂಡ್ಸ್ರನ ಭೆಟ್ಟಿ ಯನ್ನು ಮಾತ್ರ 

ಕಾಪು, ದ , ಕನ್ನಡ ಪ್ರಕಟಿಸಲಿಲ್ಲ . ೧೯೫೦ ರಲ್ಲಿ ಮೊದಲ ಸಲ 
Puttunatu1118111111111111111011111 11 ಭೇಟಿಯ ವಾರ್ತೆ ಪ್ರಕಟವಾದಾಗ ಹಾಗಾದರೆ 


TERRIER 


oADADISIMITHOUda 


neckerCKORBIRD 


APPROXIMATELY 


BHARATH INDUSTRI 


UUSTRIAL 8 


KAUP .SINDIA 


ಕಸೂರಿ, ಮೇ ೧೯೬೩ 
ಇನ್ನು ಆತ ಸ್ವದೇಶಕ್ಕೆ ಮರಳಬಹುದೆಂದು ವಿಂಡೋರ್‌ ದಂಪತಿಗಳು ಮೆಲ್ಲಗೆ ಅಮೇರಿಕಕ್ಕೆ 
ಭಾವಿಸಲಾಯಿತು. ಈ ಮಾತಿಗೀಗ ೧೩ ವರ್ಷ ಹೋಗಿಬಿಟ್ಟರು. 
ವಾಯಿತು. ಡೂ ಇನ್ನೂ ದೇಶನಿರ್ವಾಸಿತ ತನ್ನ ಹೆಂಡತಿಗೆ ನ್ಯಾಯ ದೊರೆಯದ 
ನಾಗಿಯೆ ಇದ್ದಾನೆ. 

ಹೊರತು ತಾನು ಅಧಿಕೃತವಾಗಿ ದೇಶಕ್ಕೆ ಮರ 
ಎಂಟನೇ ಎಡ್ವರ್ಡನ ಸಿಂಹಾಸನ ತ್ಯಾಗದ ಳುವುದಿಲ್ಲೊಂದು ವಿಂಡ್ರರ್‌ ಸಹಜವಾಗಿಯೇ ಹಟ 
ನಂತರ ಅವನ ತಮ್ಮ ರಾಜಾರೋಹಣ ಮಾಡು ತೊಟ್ಟಿದ್ದಾನೆ. ತನ್ನ ತಮ್ಮ ( ಆರನೇ ಚಾರ್ಜ್) 
ವಾಗ ಪದತ್ಯಕ್ಕೆ ಅಣ್ಣನಿಗೆ ಡ್ಯೂಕ್ಲಿ ಪದವಿ ಮತ್ತು ತಾಯಿ ಸತ್ಯಾಗಲಷ್ಟೇ ಅವನು ಈ 
ಯಿತ್ತರೂ ಅವನ ಹೆಂಡತಿಗೆ H . R , H , ಪ್ರತಿಜ್ಞೆಯನ್ನು ಸಡಿಲಿ ಸಿದ್ದಾನಷ್ಟೆ . 
( ಘನಹೊಂದಿದ) ಬಿರುದನ್ನು ಧರಿಸುವ ಹಕ್ಕಿ ತನ್ನ ರಾಜ್ಯ ತ್ಯಾಗದ ಕಾವು ಆರಿದ ನಂತಕ 
ಲೈಂದು ಘೋಷಿಸಲಾಯಿತು. ಇದರಿಂದ ಅವ ಡೋಕ್ ಆಫ್ ವಿಂಡೋ ತನಗೆ ದೇಶಸೇವೆ 
ಳಿಗೆ ರಾಜ ದರ್ಬಾರಿನಲ್ಲಿ ಸ್ಥಾನವಿಲ್ಲದಾಗಿದೆ. ಮಾಡುವ ಅವಕಾಶ ಕೊಡಿರಿ ಎಂದು ಬ್ರಿಟಿಶ್‌ 
ತನ್ನ ಇತರ ತಮ್ಮಂದಿರ ಹೆಂಡಂದಿರೊಡನೆ ತನ್ನ ಸತ್ಯಾಧಿಕಾರಿಗಳನ್ನು ನಿರಂತರವಾಗಿ ಕೆಳಿಕೆ 
ಹೆಂಡತಿಗೆ ಸರಿಸಮಾನ ದರ್ಜೆ ನಿರಾಕರಿಸಲ್ಪಟ್ಟ ಇತ್ತಿದ್ದಾನೆ. ಆತ ಯುದ್ಧ ಪೂರ್ವದಲ್ಲಿ ತನ್ನ 
ದ್ದರಿಂದ ಡೂ ಕೌ ಆಫ್ ವಿಂಡರ್‌ ಆಸ್ಥಾನದ ತಮ್ಮ - ಆರನೇ ಜಾರ್ಜ್‌ - ನನ್ನು ಕೇಳಿ 
ಆಮಂತ್ರಣಗಳಿಂದ ತಪ್ಪಿಸಿಕೊಳ್ಳಬೇಕಾಗಿದೆ. ಕೊ೦ಡ, ಪ್ರಧಾನ ಮಂತ್ರಿ, ಆಜ್ಞೆಯನ್ನು ೧೯೪೫ 
೧೯೫೭ ರಲ್ಲಿ ಬ್ರಿಟಿಶ್ ರಾಣಿ ಫ್ರಾನ್ಸಿಗೆ ಸಂದ ರಲ್ಲಿ ಕೇಳಿಕೊ೦ಡ, ಅನಂತರವೂ ಹಲ ಬಾರಿ 
ರ್ಶನವಿತ್ತಾಗೆ ಪೇಚಿನ ಪ್ರಸಂಗ ಬೇಡೆಂದು ನಾನು ಸೇವೆಗೆ ಸಿದ್ಧನಿದ್ದೇನೆ ಎಂದು ಕೇಳು 


ಎ . 


ವಿ .ಜೀಸ್ 


ಗೆ ತಗಣಿ ನಾಶನ ಕಾರ್ಯದಲ್ಲಿ ಬಹಳ ಪರಿಣಾಮ 


, 


ಸೋಲಿನ21 


ಸಾಗ್ಸನ್ ಕೆಮಿಕಲ್ ಕಂ , 232-3 ಟಿ. ಹೆಚ್ರೋಡ್, ಮದರಾಸು - 23 


ಪದಭ್ರಷ್ಟ ಚಕ್ರವರ್ತಿಯು ದುಃಖಿ ಜೀವನ 
ತಲೇ ಇದ್ದಾನೆ. ಆದರೆ ಅವನ ಕೇಳಿ ಕೆ ಕಿವುಡು ನಿರೀಕ್ಷೆಯೆದ್ದಿತು. ಆದರೆ ಬಹಳ ವಿನಮೇಷ 
ಕಿವಿಗಳ ಮೇಲೆಯೇ ಬಿದ್ದಿವೆ. 

ಮಾಡಿ ಅವನಿಗೆ ಬೇಕಾದರೆ ಬರ್ಮುಡಾದ 
ಒಮ್ಮೆ ಮಾತ್ರ ಅವರು ಅವನಿಗೊಂದು ಗವರ್ನರನಾಗೆಂದು ಹೇಳಲಾಯಿತು. ಡೂ * 
ಚಿಕ್ಕ ಹೊಣೆ ಒಪ್ಪಿಸಿದರು . ಅದೆಂದರೆ ೧೯೪೦ ಅದನ್ನು ಸಹಜವಾಗಿಯೆ ನಿರಾಕರಿಸಿದ. 
ರಿ೦ದ ೧೯೪೫ ರ ವರೆಗೆ ಬಹಾ ಮಾ ದ್ವೀಪದ ರೂಕ್ ಆಫ್ ವಿಂಡ್ಡರನು ಮರಳಿ ಬಾರ 
ಗವರ್ನ‌್ರ ಪದವಿ. ಅದನ್ನಾ ತ ಅತ್ಯಂತ ಪ್ರಶಂ- ದಂತೆ ಮಾಡುತ್ತಿರುವವರು ಯಾರು? ಬ್ರಿಟನ್ನಿನ 
ಸನೀಯವಾಗಿ ನಿರ್ವಹಿಸಿತೋರಿಸಿದ. ವಿಶಾಲ ಜನಸಾಮಾನ್ಯರಂತೂ ಅಲ್ಲ. “ ಡೇಲಿ ಎಕ್ಸ್ 
ದೃಷ್ಟಿ ಯವನಾದ್ದರಿಂದ ಆತ ಶ್ರಮಿಕ ವರ್ಗದ ಪ್ರೆಸ್ ” ಪತ್ರಿಕೆ ೧೯೫೬ ರಲ್ಲಿ ಜನಮತ ಸಂಗ್ರಹ 
ಪ್ರೇಮವನ್ನು ಸಂಪಾದಿಸಿದ. ಅಲ್ಲಿನ ಎ. ಲ ಮಾಡಿದ್ದರಲ್ಲಿ ಶೇಕಡಾ ೫೪ ಜನ ಅವನು 
ನಿವಾಸಿಗಳ ಹಿತಕ್ಕಾಗಿ ದುಡಿದ. ಇದನ್ನು ಮರಳಬೇಕೆ೦ದೂ ಕೇವಲ ೩೪II ರಷ್ಟು ಅವನು 
೧೯೪೫ ರಲ್ಲಿ ಬ್ರಿಟಿಶ್ ಸರಕಾರದ ಕಾಮನ್ ಮರಳ ಬಾರದೆಂದೂ ೧೧II ರಷ್ಟು , ತಮಗೆ 
ವೆಲ್ ಮಂತ್ರಿ ಆರ್ಥರ್ ಕ್ರೀಚ್ - ಜೊನ್ಸರೇ ಗೊತ್ತಿಲ್ಲವೆಂದೂ ತಿಳಿಸಿದರು. 
ಒಪ್ಪಿದ್ದರು. 

ಬ್ರಿಟಿಶ್ ಸರಕಾರವಾದರೂ ಈ ವಿಷಯದಲ್ಲಿ 
ಆಗ ಈ ಭೂತಪೂರ್ವ ರಾಜನಿಗೆ ಹಿರಿಯ ವಿರೋಧಿಯಾಗಿರುವ ಸಂಭವವಿಲ್ಲ. ಚರ್ಚಿ 
ಹೊಣೆಯೇನಾದರೂ ವಹಿಸಲ್ಪಡಬಹುದೆಂಬ ಲ್ಲರು ಡೂಕನ ಮಿತ್ರರಾಗಿದ್ದರು. ಪ್ರಧಾನ 

ಮಂತ್ರಿ ಬಾಲ್ಡ್ವಿನ್ ಏನು ಮಾಡುತ್ತಾನೋ 
ನೋಡುವಾ - ನೀವುಸಿಂಹಾಸನ ತ್ಯಾಗ ಮಾಡ 
ಬೇಡಿ ಎಂದವರು ೧೯೩೬ ರಲ್ಲಿ ಅರಸನಿಗೆ 
ಉಪದೇಶವಿತ್ತಿದ್ದರು. ಇಂದಿನ ಮಂತ್ರಿಗಳೆಲ್ಲ 
ಅವರ ಶಿಷ್ಯರು. 
- ಬ್ರಿಟಿಶ್ ಧರ್ಮಪೀಠಗಳು ಕೂಡ ವಿರೋ 

ಧಿಸಲಿಕ್ಕಿಲ್ಲ. ಅವನ ಸಿಂಹಾಸನ ತ್ಯಾಗಕ್ಕೆ 
ಅಂಗಲಾಚಿತ್ರ 

ಮುಖ್ಯ ಕಾರಣರಾದ ಆರ್ಚಿ ಬಿಶಪ್ ಕಾಸೊ 
ಲ್ಯಾಂಗ್‌ ಈಗ ಜಿವಂತರಾಗಿಲ್ಲ . ಆಗ ಚಕ್ರ 
ವರ್ತಿಯು ಗಂಡನನ್ನು ಬಿಟ್ಟ ವಳನ್ನು ಲಗ್ನ 
ವಾಗುವುದು ಸರಿಯಲ್ಲವೆಂದು ಧರ್ಮಾಧಿಕಾರಿ 
ಗಳು ವಾದಿಸಿದ್ದರು. ಈಗ ಹೆಚ್ಚು ವಿಶಾಲ ಮನ 
ಸ್ಸಿನ ಯುಗ ಬಂದಿದೆ. ರಾಜಕುಮಾರಿ ಮಾರ್ಗ 
ರೇಟಳ ಗಂಡನ ತಾಯಿಯೇ ಗಂಡಬಿಟ್ಟವಳಾ 

ಗಿದ್ದು ಅವಳನ್ನು ರಾಜದರ್ಬಾರಿನಲ್ಲಿ ಸ್ವಾಗತಿಸ 
ಮೇಲಿನ ಪ್ರತಿನಮನೆಯ 

ಲಾಗುತ್ತಿದೆ. 
100ಬ ಸ್ಸುಪಡೆಯಿತ 
- ಜು ಉಚಿತ. 

ಸ್ವತಃ ಈಗಿನ ರಾಣಿ ಗೆ ರೂ ಈ “ಪ್ರೀತಿಯ 
ದೊಡ್ಡಪ್ಪ " ನಾಗಿದ್ದ . ಅವಳೂ ಅಡ್ಡಿ ಬಂದಿರ 
ಲಾರಳು . 
ವಿಂಡರನ ದುಃಖದಾಯಕದೇಶಬಾಹಿರ ತೆಗೆ 


ಮನಮೋಹಕ ನನನನ 


ಅಗಳು 


R53 :ನ್ನುಮಟಯೋರ್ಡಮಕ್ಕೆ 6 


, 


ಎಂಭ್ರಮ 


ಸ್ಥಸರಿ, ಮೇ ೧೯೬೩ 
ರಾಜಕುಟುಂಬದ ಮೇಲೆ ತುಂಬಾ ಪ್ರಭಾವ “ ಅರಸನ ಕಥೆ" ಎಂಬ ಪುಸ್ತಕಗಳನ್ನು ಬರೆದದ್ದು 
ವಿರುವ ಕೆಲ * ಮುದಿಗೂಬೆ' ಗಳೇ ಕಾರಣ ರಾಜಭಕ್ತರನ್ನು ಕೆರಳಿಸಿದೆ. ಅವನು ಅವುಗಳಲ್ಲಿ 
ವೆಂದು ತರ್ಕಿಸಲಾಗಿದೆ. ಅವರು ಡೂಕನನ್ನು ಅರಮನೆಯ , ಮತ್ತು ಅರಸರಿಗೂ ಸರಕಾರಕ , 
ಇನ್ನೂ ಕ್ಷಮಿಸಿಲ್ಲ. ಅ೦ದು ತನ್ನ ಪ್ರೇಮವಿವಾ- ಇರುವ ಸಂಬಂಧದ, ಹಲವು ಗುಟ್ಟುಗಳನ್ನು 
ಹದ ಹುಚ್ಚಿನಲ್ಲಿ ಆತ ಇಡೀ ಬ್ರಿಟಿಶ್ ರಾಜಸತ್ತಾ ರಟ್ಟು ಮಾಡಿ ರಾಜತ್ವವನ್ನು ಜನರ ದೃಷ್ಟಿಯಲ್ಲಿ 
ಪದ್ದತಿಯನ್ನೇ ಘೋರವಿಪತ್ತಿಗೆ ಗುರಿ ಮಾಡಿದ್ದ ಕೆಳಗಿಳಿಸಿದ್ದಾನಂತೆ. ಆತ ತನ್ನ ಸಿಂಹಾಸನ 
ನಂದು ಅವರು ಹೇಳುತ್ತಾರೆ. 

ತ್ಯಾಗದ ಕಥೆ ಬರೆದಮೇಲೆ ಅದೇ ವಿಷಯವಾಗಿ 
ಅವನ ನವೀನ ವಿಚಾರಗಳು, ಹಾರ್ದಿಕ ಡಚೆಸ್ ಆಫ್ ವಿಂಡ್ರರ್ ಮತ್ತೆ “ ಹೃದಯ 
ವರ್ತನೆ ಅವರಿಗೆ ಅವನ ಅರಸೊತ್ತಿಗೆಯ ಕಾಲ ಅದರದೇ ಹೇತುಗಳಿವೆ'' ಎಂಬ ಆತ್ಮಕಥೆ ಬರೆ. 
ದಲ್ಲೆ ಕಹಿಯೆನಿಸಿದ್ದವು. ಜನಸಾಮಾನ್ಯರಿಗೆಯಬೇಕೇಕೆ ? ಅರಸೊತ್ತಿಗೆಯ ಗೌರವ ಅದರ 
ಅವನು ಪ್ರಿಯನಾಗಿರುವನೆಂಬುದರಿಂದ ಅವರ ಗುಟ್ಟುಗಳಲ್ಲಿರುತ್ತದೆ, ಮೌನದಲ್ಲಿರುತ್ತದೆ. ಈ 
ವಿರೋಧ ಇನ್ನಷ್ಟು ಬಲಿ ತಿದೆ. ಆತ ಮರಳಿ ಇಲ್ಲಿ ದಂಪತಿಗಳು ಮೇಲಿಂದ ಮೇಲೆ ಪತ್ರಿಕೆಗಳಿಗೆ 
ನೆಲಸಿದರೆ ಈಗಿನ ರಾಣಿಗೆ ತೊಂದರೆಯಾದೀ ಲೇಖ ಬರೆಯುತ್ತಾರೆ. 
ತೆಂದು ಅವರು ವಾದಿಸುತ್ತಾರೆ. 

ಈ ಲೇಖನ- ಪುಸ್ತಕಗಳಿಂದ ವಿಂಡ್ರರ್ ದಂ 
ಹಳೆಗಾಲದ ವಿಚಾರದವರಿಗೆ ದೂರಲು ಪತಿಗಳು ರೂ . ೧, ೩೫,೦೦, ೦೦೦ ಹಣಗಳಿಸಿದ್ದಾ 
ವಿಂಡೋರ್‌ ದಂಪತಿಗಳೂ ಕೆಲ ಕಾರಣಗಳನ್ನೂ ದ ರೆಂಬುದು ನಿಜ. ಆದರೆ ಅವರಿಗೆ ಬ್ರಿಟಿಶ್ ಸರ 
ಗಿಸಿದ್ದಾರೆಂದು ಒಪ್ಪಲೇಬೇಕು. ಅವರ ಬಗ್ಗೆ ಕಾರ ಉದಾರವಾಗಿ ವೆಚ್ಚದ ಪೊಗದಿ ಕೊಡು 
ಸುದ್ದಿಗಳು, ಅವರ ಚಿತ್ರಗಳು ಯಾವಾಗಲೂ ತಿಲ್ಲವೆಂಬುದೂ ಅಷ್ಟೇ ನಿಜ. 
ಜಗತ್ತಿನ ಪತ್ರಿಕೆಗಳಲ್ಲಿ ಬರುತ್ತಲೇ ಇರುತ್ತವೆ; ವಿಂಡೋರ್‌ ದಂಪತಿಗಳ ಜೀವನದ ಒಂದು 
ಮತ್ತು ಅವೆಲ್ಲವೂ ಗಾ೦ಭೀರದ ಮೇಲ್ಪಂತಿ ದುರ್ದೈವವೆಂದರೆ ಅವರಿಗೆ ಮಕ್ಕಳಾಗದಿರು. 
ಗಳಾಗಿಲ್ಲ. ಡೂ ಈ ಕೂದಲೊಣಗಿಸುವ ವುದು. ರಾಜಮನೆತನದ ಗೌರವಕ್ಕೆ ಬಾಹಿರ 
ಯಂತ್ರದ ಕೆಳಗೆ ಕುಳಿತು, ಅವನ ಹೆಂಡತಿ ವಾಗಲಿರುವ ಮಕ್ಕಳು ಬೇಡವೆಂದ ಅವರು . 
ಬಲು ಎದ್ದು ಕಾಣುವ ಡ್ರೆಸಿಂಗ್ ಗೌನ್ ಧರಿಸಿ, ಬಿಟ್ಟಿರಬಹುದು. ಆದರೆ ಮಕ್ಕಳಿಲ್ಲದ ಮನೆ 
ಫೋಟೋ ತೆಗೆಸಿಕೊಂಡದ್ದುಂಟು. ಅವರ ಗುರಿಗೇಡಿತನವನ್ನು ಇನ್ನಷ್ಟು ತೀವ್ರ 

೧೯೩೭ ರಲ್ಲಿ ಅವನು ಹಿಟ್ಲರನ ಭೆಟ್ಟಿ ತೆಗೆದು ಗೊಳಿಸಿದೆ. ಬದಲಿಗೆ ತಮ್ಮ ವಿಶಾಲ ಭವನದಲ್ಲಿ 
ಕೊಂಡದ್ದನ್ನು ಈಗ ಅವನ ವಿರುದ್ದ ಉಪಯೋ ಅವರು ನಾಯಿಗಳನ್ನು ಹಲ ಬಗೆಯವು 
ಗಿಸಲಾಗುತ್ತಿದೆ. ಅವನ ಪತ್ನಿ ತನ್ನ ಆಭರಣ ಗಳನ್ನು ಸಾಕಿದ್ದಾರೆ. ಅವೇ ಅವರಿಗೆ ಸಂಗಾತಿ. 
ಗಳನ್ನು ಪ್ರದರ್ಶಿಸಿ ಮೆರೆದಾಡುತ್ತಾಳೆಂದು ಗಳಾಗಿವೆ. ಅವರ ಪ್ರೀತಿಗೆ ಭಾಗಿಗಳಾಗಿವೆ. 
ಆರೋಪಿಸಲಾಗುತ್ತಿದೆ. 

ಅವನಿಗೀಗ ೭೦ ವರ್ಷ , ಅವಳಿಗೆ ೬೭ . 
ಹಣಕ್ಕಾಗಿ ಅವರು ರಾಜಗಾಂಭೀರ್ಯಕ್ಕೆ ಅವರು ಆರೋಗ್ಯವಂತರಾಗಿದ್ದರೂ ಇನ್ನು ಅವರ 
ತಕ್ಕದಲ್ಲದ ಬರಹಗಳನ್ನು ಪ್ರಕಟಿಸುತ್ತಿದ್ದಾರೆಂ ಜಿವನಕೊಂದು ಸಾರ್ಥಕ್ಯ ಬರುವ ಸಂಭವ 
ಬುದು ಅವರ ಮೇಲೆ ಇನ್ನೊಂದು ಆಕ್ಷೇಪ. ವಿಲ್ಲ . ಅವರ ಪ್ರಣಯದ ದುರಂತ ಪರಿಪೂರಿಯು 
ಡೂ ಆಫ್ ವಿಂಡ್ಕರ್‌ ತನ್ನ ಆತ್ಮಕಥಾ ಸಾವಿನ ನಂತರವೂ ಅವರನ್ನು ಬೆಂಬತ್ತುವು 
ರೂಪವಾದ “ರಾಜಕುಮಾರನ ಶಿಕ್ಷಣ ಮತ್ತು ದೇನೋ . 


ಇಲ್ಲೆಲ್ಲ ಇಂದಿಗೂ ಪ್ರಮಾಣಭೂತವಾಗಿ ಅನು 
ಸರಿಸಲ್ಪಡುತ್ತಿವೆ. ಫ್ರೆಂಚ್ ಸಾಹಿತ್ಯಕ್ಕೆ ಅವನು 
ಒ೦ದು ಹೊಸ ದಿಕ್ಕನ್ನೆ ತೋರಿಸಿ ಅದರ 
ದಿಗ್ಗಜ ಸಾಹಿತಿಗಳಾದ ಬೊಡಲೇರ್, ಸನಾ 
ಸ್ಕರ್, ರಿಬಾಂಡ್ ಮೊದಲಾದವರ ರಚನೆಗಳ 
ಮೇಲೆ ಪ್ರಭಾವ ಬೀರಿದನು . ನಿಸರ್ಗವನ್ನು 
ನೋಡುವ ದೃಷ್ಟಿಯನ್ನೇ ಅವನು ಬದಲಾಯಿಸಿ 
ದನು. ಅದರ ಫಲ ಇಂಗ್ಲಿಷಿನ ವರ್ಡ್ 
ವರ್ತ ಮೊದಲಾದ ಮಹಾ ಕವಿಗಳನ್ನೂ ಆ 
ಮೂಲಕ ಆಧುನಿಕ ಕಾವ್ಯ ಮಾರ್ಗವನ್ನೂ 
ಪ್ರೇರಿಸಿತು . 
- “ ಈ ಇಬ್ಬರು ಅಧಮರು ಸೇರಿ ಫ್ರಾನ್ನನ್ನು 
ಹಾಳು ಮಾಡಿದರು ” ಎಂದು ಫ್ರೆಂಚ್ ಅರಸ 
೧೬ ನೇ ಲುಯಿ ಉದ್ಘಾರ ತೆಗೆದಿದ್ದನಂತೆ. 
ಫ್ರಾನ್ಸ್ ಎಂದರೆ ತನ್ನ ಆಳಿಕೆಯೆಂದು 
ಲುಯಿಯ ತಾತ್ಪರವಾಗಿತ್ತು ; ಮತ್ತು ಆ 
ಇಬ್ಬರು ಎಂದರೆ ವಾಲ್ವೇರ್ ಮತ್ತು ರೂಸೋ . 
ಇವರಿಬ್ಬರು ಸೇರಿ ಫ್ರೆಂಚ್‌ - ರಾಜ್ಯ ಕಾಂತಿಗೆ 
ಕಾರಣರಾದರೆಂಬುದರಲ್ಲಿ ಒಂದು ವಿರೋಧಾ 
ಭಾಸ ಕಾಣುತ್ತದೆ. ಈ ಇಬ್ಬರು ಸಮಕಾಲೀನ 
ರೆಂಬುದರ ಹೊರತು ಅವರಲ್ಲಿ ವಿಚಾರ ಸಾಮ್ಯ 
ವಾಗಲಿ ಸ್ವಭಾವ ಸಾಮ್ಯವಾಗಲಿ ಲೇಶವೂ 
ಇದ್ದಿಲ್ಲ. ವಾಲ್ವೇರ್‌ನ ಪ್ರಚಂಡ ಚೈತನ್ಯವಾ 
ಗಲಿ ಪಾಂಡಿತ್ಯವಾಗಲಿ ಉದ್ದಾಮತನವಾಗಲಿ 

ರೂಸೋನಲ್ಲಿರಲಿಲ್ಲ . ಆದರೆ ಫ್ರೆಂಚ್ ಅರಸನ 
ಪಾವೆಂ 

ಹೇಳಿಕೆಯಲ್ಲಿ ತಥ್ಯವಿತ್ತು . ವಾಲ್ವೇರ್ ಜನ 
ತೆಯ ಬುದ್ದಿಯ ಮೇಲೆ ಗುರಿ ಹೊಡೆದು ವಿಚಾರ 

ತಂದ್ರಿಯನ್ನು ನಿವಾರಿಸಿದನಾದರೆ ರೂಸೋ 
Vನುಷ್ಯ ಜನ್ಮತಃ ಸ್ವತಂತ್ರ , ಆದರೆ ಎಲ್ಲಿ ಅವರ ಹೃದಯವನ್ನು ವಿಚಲಿತಗೊಳಿಸಿ ಭಾವ 
ಲ್ಲಿಯ ಶೃ೦ಖಲೆಗಳಿಂದ ಬಂಧಿಸಲ್ಪಟ್ಟಿದ್ದಾನೆ' ನಾತಂದ್ರಿಯಿಂದ ಅವರನ್ನು ವಿಮೋಚನೆಗೊಳಿ 
ಎಂದು ಹೇಳಿದ ಫ್ರೆಂಚ್ ತತ್ವಜ್ಞಾನಿ ಸಿದ. ಫ್ರೆಂಚ್ ಕ್ರಾಂತಿಯ ನಾಯಕನಾದ 
ರೂಸೋನ ಪ್ರಭಾವ ವಿಚಾರ ಪ್ರಪಂಚದಲ್ಲಿ ರಾಬಸ್ಪಿಯರನಿಗೆ ರೂಸೋ ತತ್ವಗಳಲ್ಲಿ ಅಚಲ 
ಮಾತ್ರವಲ್ಲ, ರಾಜಕೀಯ ಪ್ರಪಂಚದಲ್ಲಿ ಕೂಡ ಶ್ರದ್ದೆಯಿತ್ತು . ವಿಶೇಷವೆಂದರೆ ವಾಲ್ವೇರ್ 
ಒ೦ದು ಮಹಾ ಕ್ರಾಂತಿಗೆ ಕಿಡಿಯಾಗಿ ಪರಿಣಮಿ ರೂಸೋ ಇಬ್ಬರೂ ಒಂದೇ ವರ್ಷ ಸತ್ತರು. 
ಸಿತು. ೨೦೧ ವರ್ಷ ಹಿಂದೆ ಹುಟ್ಟಿದ ಈ ಮಹಾ ಮತ್ತು ಹತ್ತೇ ವರ್ಷಗಳಲ್ಲಿ ರಕ್ತ ಮಯ 
ಪುರುಷನ ವಿಚಾರಗಳು ಅಮೆರಿಕದ ಮಾತ್ರ ಫ್ರೆಂಚ್ ಕ್ರಾಂತಿಯಾಗಿ ಹಳೆಯ ಸಂಪ್ರದಾಯ 
ವಲ್ಲ , ಜಗತ್ತಿನ ಎಲ್ಲ ಉದಾರ ರಾಜ್ಯ ಸಂವಿಧಾನ ಅದರಲ್ಲಿ ಹೇಳ ಹೆಸರಿಲ್ಲದೆ ಕೊಚ್ಚಿಕೊ೦ಡು 
ಗಳಲ್ಲಿ ಅಳವಡಿಸಲ್ಪಟ್ಟಿವೆ. ಶಿಕ್ಷಣದ ಬಗ್ಗೆ ಹೋಯಿತು. 
ಇವನು ಮಂಡಿಸಿದ ತತ್ವಗಳು ಜಗತ್ತಿನ ಶಾಲೆಗ ಜೀನ್ ಜಾಕ್ಸ್ ರೂಸೋ ಜಿ ನೆ ವಾ ದ ಲ್ಲಿ 
81 - 14 


ಯುರೋಪಿನ 
ಕಾಂತಿದೂತ 
ರೂಸೋ . 


@L 


ತ 


ಕಸ್ತೂರಿ, ಮೇ ೧೯೬೩ 
'ಜೂನ್ ೨೮, ೧೭೧೨ ರಂದು ಸಾಮಾನ್ಯ ಗಡಿ ದ್ದಾನೆ. ಇಪ್ಪತ್ತಾರನೇ ವಯಸ್ಸಿನ ನಂತರವೇ 
ಯಾರ ಮಾಡುವವರ ಕುಟುಂಬದಲ್ಲಿ ಹುಟ್ಟಿದ. ಅವನು ಕ್ರಮವಾಗಿ ಅಭ್ಯಾಸ ಪ್ರಾರಂಭಿಸಿದ್ದು . 
ತತ್ವಜ್ಞಾನಿಗಳಲ್ಲೆಲ್ಲ ದುಃಖಿಯಾಗಲಿದ್ದ ಈತ ಇದಕ್ಕೆ ಕಾರಣಳಾದವಳು ಮದಾಂ ಡಿ ವಾ 
ಹುಟ್ಟಿದ ಒಂಭತ್ತೇ ದಿನಗಳಲ್ಲಿ ತಾಯಿ ತೀರಿ ರೆನ್ಸ್ , ಜಿನೆವಾದಿಂದ ಅನೆಸಿಗೆ ಓಡಿ ಬಂದ 
ಕೊ೦ಡಳು . “ ನನ್ನ ಹುಟ್ಟಿ ನನ್ನ ದುರದೃಷ್ಟದ ರೂಸೋಗೆಆಶ್ರಯವಿತ್ತ ಈ ಶ್ರೀಮಂತ ಮಹಿಳೆ 
ಮೊದಲ ಘಟ್ಟವಾಗಿತ್ತು ' ಎಂದು ರೂಸೋ ಪ್ರೊಟೆಸ್ಟಂಟ್ ಪಂಥವನ್ನ ಗಂಡನನ್ನೂ 
ಅನಂತರ ಬರೆದ. ಜೀನ್ ಜಾಕೃನಿಗೆ ಹತ್ತು ತೊರೆದು ಕೆಥೋಲಿಕ್ ಪಂಥವನ್ನು ಸ್ವೀಕರಿಸಿ 
ವರ್ಷವಾದಾಗ ಅವನ ಮುಂಗೋಪಿ ಅಪ್ಪ ನರೆ ದ್ದವಳು. ಅವಳು ೧೬ ವಯಸ್ಸಿನ ರೂಸೋ 
ಯವರೊಡನೆ ಮಾರಾಮಾರಿ ಮಾಡಿ ಇಬ್ಬರು ನನ್ನ ಧರ್ಮಾ೦ತರಗೊಳಿಸಿದಳು . ಮತ್ತು 
ಮಕಳನ್ನು (ಜೀನ್ ಜಾಕ್ಸ್ ಅವರಲ್ಲಿ ಕಿರಿಯ ) ' ಅವನ ತಾಯಿಯಾಗುವ ವಯಸ್ಸಿನ ಅವಳು 
ಅವರ ಸೋದರ ಮಾವನಿಗೊಪ್ಪಿಸಿ- ಊರು ಅವನನ್ನು ಪ್ರಿಯಕರನಾಗಿ ಮಾಡಿಕೊಂಡಳು. 
ಬಿಟ್ಟು ಪಲಾಯನ ಮಾಡಿದ, 

ಒಂಭತ್ತು ವರ್ಷ ರೂಸೋ ಅವಳೊಡನಿದ್ದು 
ಹನ್ನೆರಡನೇ ವಯಸ್ಸಿನಲ್ಲಿ ರೂಸೋನನ್ನು ಆ ಮೇಲೆ ೧೭೪೨ ರಲ್ಲಿ ಅವಳೊಡನೆ ಜಗಳಾಡಿ 
ಲ್ಯಾಂಬರ್ಶಿಯರ್ - ಎ೦ಬ ಧರ್ಮೋಪದೇಶಕನ ತನ್ನ ಭವಿಷ್ಯತ್ತನ್ನು ಅರಸುತ್ತ ಪ್ಯಾರೀಸಿಗೆ 
ಲ್ಲಿಗೆ ತರಬೇತಿಗಾಗಿ ಕಳಿಸಲಾಯಿತು. ಅ೦ದಿ ಹೋದ. 
ನಿಂದ ನಾಲ್ಕು ವರ್ಷಗಳೊಳಗೆ ಅವನು ರೂಸೋನಜೀವನದ ಇನ್ನೊ೦ದು ದುರ್ದೈವ 
ಮೂರು ಸಲ ಸ್ಥಾನ ಬದಲಾಯಿಸಿದ. ಧರ್ಮೊ ಇದು. ಅವನೆಂದೂ ಪ್ರೇಮದಲ್ಲಿ ಸಫಲನಾಗ 
ಪದೇಶ,ನೋಟರಿ ಮತ್ತು ಕೆತ್ತನೆ ಕೆಲಸಗಳನ್ನು ಲಿಲ್ಲ . ಅವನನ್ನು ಸ್ವೀಕರಿಸಿದವರು ಡಿ ವಾರೆನ್ನ 
ಕಲಿಯಲು ಸರದಿಯ ಮೇಲೆ ಕಳಿಸಲ್ಪಟ್ಟ ಅವ ಇಂಥ ಇಳಿ ವಯಸ್ಸಿನವರು, ಇಲ್ಲವೆ ಥೆರಸಿ ಲ 
ನಿಗೆ ಯಾವುದೂ ಒಗ್ಗದೆ ಮರಳಿ ಜಿನೇವಾಕ್ಕೆ ವಾಸಿಯರ್‌ ಇಂಥ ಹೋಟೆಲ್ ಹುಡುಗಿಯರು." 
ಓಡಿ ಬಂದ ಧರ್ಮೋಪದೇಶಕನ ಹೆಂಡತಿ (ಈ ಎರಡನೆಯವಳಿ೦ದ . ಆತ ಮದುವೆಯಾಗ 
ಅವನನ್ನು ಹೊಡೆಯುತ್ತಿದ್ದಳು, ಕೆತ್ತನೆಗಾರ ದೆನೇ ಐವರು ಮಕ್ಕಳನ್ನು ಪಡೆದು ಅವರನ್ನೆಲ್ಲ 
ಸ್ವತಃ ಅವನನ್ನು ಬಡಿಯುತ್ತಿದ್ದ . ತಾನೂ ಅನಾಥಾಶ್ರಮಕ್ಕೆ ಕಳಿಸಿದ.) ಇದಕ್ಕಿಂತ ಅಪೇ . 
ಸುಳ್ಳು , ವಂಚನೆ, ಮೈಗಳ್ಳತನಗಳನ್ನು ಮಾಡು ಕ್ಷಣೀಯ ತರುಣಿಯರನ್ನು ಒಲಿಸಿಕೊಳ್ಳಲು 
ತಿದ್ದೆ ಎಂದಾತ ತನ್ನ ತಪ್ಪೋಪ್ಪಿಗೆ'ಯಲ್ಲಿ ಅನಂ ಆತ ಪ್ರಯತ್ನಿಸಿರಲಿಲ್ಲವೆಂದಲ್ಲ. ಪ್ಯಾರೀಸಿನಲ್ಲಿ 
ತರ ಬರೆದದ್ದುಂಟು. ಆದರೆ ಈ ಎಳೆವಯಸ್ಸಿ ಅವನಿಗೆ ಆಶ್ರಯವಿತ್ತಿದ್ದ ಮದಾಂ ದುಪಿನ್ನಳಿಗೆ 
ನಲ್ಲಿ ಅನುಭವಿಸಿದ ಅನಾಥತೆ ಯೂ ಕೂರತ ತನ್ನ ಪ್ರೇಮವನ್ನು ನಿವೇದಿಸಿ ' ಅವಳಿಂದ ಧಿಕ್ಕ 
ನವೂ ಅವನಲ್ಲಿ ಎಲ್ಲ ವಿಧದ ಕೌರ್, ದಡನೆ, _ ರಿಸಲ್ಪಟ್ಟ . ಅನೇಕ ವರ್ಷಗಳ ನಂತರ ತನ 
- ದ ಬ್ಯಾ ಕೆ ಗ ಳ ಬಗ್ಗೆ ಶಾಶ್ವತದ್ವೇಷವನ್ನು ಗಿ೦ತ ೨೦ ವರ್ಷ ಕಿರಿಯಳಾದ ಮದಾಂ 
ಬೇರೂರಿಸಿ ಮುಂದಿನ ಅವನ ಬರವಣಿಗೆಯ ಹುದೆಟಾಟಳನ್ನು ಪ್ರೇಮಿಸಿ ತನ್ನ ಮೂಕ 
ಮೇಲೆ ಅಖಂಡ ಪ್ರಭಾವ ಬೀರಿತು. ಪ್ರೇಮವನ್ನು ಒ೦ದು ಹೃದಯಸ್ಪರ್ಶಿ ಕಾದಂಬ 
- ರೂಸೋಗೆಎಂದೂ ವ್ಯವಸ್ಥಿತ ಶಿಕ್ಷಣ ದೊರೆ ರಿಯಲ್ಲಿ ವರ್ಣಿಸಹೊಗಿ ಅವಳೊಡನೆಯೂ 
ತಿರಲಿಲ್ಲ . ಅವನ ತಂದೆ ಅವನಲ್ಲಿ ಓದುವ ಹುಚ್ಚ ಅನೇಕ ವಿತರೊಡನೆಯೂ ಸಂಬಂಧ ಮುರಿದು 
ನೊ೦ದು ಹುಟ್ಟಿಸಿದ್ದನಾದರೂ ಅವನ ಓದು ಕೊಳ್ಳಬೇಕಾಯಿತವನಿಗೆ, 
ವ್ಯವಸ್ಥಿತವಾಗಿರಲಿಲ್ಲ. ಅವನಿಗೆ ಜ್ಞಾಪಕ . ಆಗಲೇ ಅಲ್ಪ ಸ್ವಲ್ಪ ಬರವಣಿಗೆ ಮಾಡಿದ್ದ 
ಶಕ್ತಿ ಎಷ್ಟು ಕಡಿಮೆಯಿತ್ತೆಂದರೆ ಇಪ್ಪತ್ತು ಸಲ ರೂಸೋ ಭವಿಷ್ಯವನ್ನರಸುತ್ತ ಪ್ಯಾರೀಸಿಗೆ 
ನಾನು ವರ್ಜಿಲ್ಲನ ಎಕೌರ್ ಓದಿದೆ. ಆದರೆ ಬಂದಾಗ ಅವನಿಗೆ ೩೦ ವರ್ಷವಾಗಿತ್ತು . ಅಲ್ಲಿ 
ಒಂದು ಪಂಕ್ತಿಯ ಈದ ನೆನಪಿಲ್ಲ' ಎಂದಿ ಮೊದಲು ತನ್ನ ಸ್ವಯಂಶಿಕ್ಷಿತ ಸಂಗೀತದಲ್ಲಿ 


೧೦೭ 


ಯುರೋಪಿನ ಕ್ರಾಂತಿದೂತರೂಸೋ 
ತನ್ನ ಕೈ ತೋರಿಸಹೋಗಿ ಅದರಲ್ಲಿ ಅಯಶಸ್ವಿ ಪ್ರಸಿದ್ಧನಾದ. ೧೭೪೯ ರಲ್ಲೊಮ್ಮೆ ರೂಸೋ , 
* ಯಾದ. ಅನಂತರ ವೆನಿಸಿನ ಫ್ರೆಂಚ್ ರಾಯ ಸೆರೆಮನೆಯಲ್ಲಿದ್ದ ತನ್ನ ಮಿತ್ರ ಮತ್ತು ಜ್ಞಾನ 
ಭಾರಿಯ ಕಾವ್ಯದರ್ಶಿಯಾಗಿ ಸೇರಿ ಅವನೊಡನೆ ಕೋಶದ - ಸಂಪಾದಕನಾದ ಡಿಡರೋನನ್ನು 
ಜಗಳಾಡಿ ಆ ಕೆಲಸ ಬಿಟ್ಟ . ಅವನ ಮಿತಿಮೀ ಕಾಣಲು ಪ್ಯಾರೀಸಿನಿಂದ ವಿನ್ಸೆನೆಸ್ ಗೆ ಕಾಲ್ಕಿ 
ರಿದ ಅಭಿಮಾನ, ಶೀಘ್ರಕೋಪಇವು ಜೀವನದ ಡಿಗೆಯಿಂದ ಹೊರಟಿದ್ದ ( ವಾಹನದಲ್ಲಿ ಹೋ 
ಕೊನೆಯವರೆಗೂ ಗಳಿಸಿದ ಮಿತ್ರರನ್ನೆಲ್ಲ ಕಳೆದು ಗಲು ಕೈ ಬರಿದಾಗಿತ್ತು . ಆತ ಓದಲು 
ಕೊಳ್ಳುವಂತೆ ಮಾಡಿದ್ದು ರೂಸೋನ ಇ- ಒಯ್ದಿದ್ದ “ ಮರ್ಕ್ಯುರ್ ದ ಫ್ರಾನ್ಸ್ ' ಪತ್ರಿಕೆ 
ನ್ನೊ೦ದು ದುರ್ದೈವ. ಅನಂತರ ಅವನೊ೦ದು ಯಲ್ಲಿ ಒಂದು ಪ್ರಕಟನೆ ಕಣ್ಣಿಗೆ ಬಿತ್ತು . 
ಬಾಲೇ ಬರೆದ. ಅದನ್ನು ಯಾರೂ ಗಮನಿಸಲಿಲ್ಲ. ವಿಜ್ಞಾನ ಮತ್ತು ಕಲೆಗಳ ಪ್ರಗತಿಯಿಂದ 
ವಾಲ್ವೇರ್ ಅವನಿಂದ ಒಂದು ಗೀತ ನಾಟಕಕ್ಕೆ ನೀತಿ ಕೆಟ್ಟಿತೋ ಸುಧಾರಿಸಿತೋ ಎಂಬ 
ಸಂಗೀತ ಅಳವಡಿಸಿಕೊಂಡು ಪ್ರದರ್ಶನದ ವಿಷಯ ಒಂದು ಲೇಖನ ಸ್ಪರ್ಧೆಯನ್ನು 
ದಿನ ರೂಸೋನ ಹೆಸರು ಹೇಳುವ ಔದಾರೆ . ಡಿಜಾನ್ ವಿದ್ಯಾಲಯ ಏರ್ಪಡಿಸಿತ್ತು . ಅದನ್ನು 
ವನ್ನೂ ಪ್ರಕಟಿಸದೆ ಅವನನಿಗೆ ಆಘಾತವುಂಟು ಓದಿದೊಡನೆ ಹೊಸ ಜಗತ್ತನ್ನೆ ನಾನು ಕಂಡ. 
ಮಾಡಿದ. ಅವನ ಏಕಮಾತ್ರ ಸನ್ನಿತ್ರ ಮತ್ತು ಹೊಸ ಮನುಷ್ಯನಾಗಿ ಹೋದೆ' ಎಂದಾತ ಆ 
ಹಿತೈಷಿಯಾದ ಡೆನಿಸ್ ಡಿಡರೋ ಅವನಿಂದ ಅನುಭವವನ್ನು ವರ್ಣಿಸಿದ್ದಾನೆ: ನವೀನ ವಿ- 4 
ಫ್ರೆಂಚ್ ಜ್ಞಾನಕೋಶಕ್ಕೆ ಸಂಗೀತದ ಬಗ್ಗೆ ಚಾರ ತುಮುಲದಿಂದ ಮತಿಗೆಟ್ಟವನಂತೆ ಅವನು 
ಲೇಖನಗಳನ್ನು ಬರೆಸುತ್ತಿದ್ದದನ್ನು ಬಿಟ್ಟರೆ ತನ್ನ ಮಿತ್ರನನ್ನು ಕಂಡ . ಅವನ ಪ್ರೋತ್ಸಾಹ | 
ಪ್ಯಾರೀಸಿನಲ್ಲಿ ಅವನ ಮೊದಲ ಏಳು ವರ್ಷ ದಿಂದ ಆ ಸ್ಪರ್ಧೆಗೆ, ಲೇಖ ಬರೆದ. ನೀತಿ 
ಗಳು ಅಯಶಸ್ಸಿನ ಮಾಲೆಯೇ ಆಗಿದ್ದವು. ಗಳಿ ಕೆಟ್ಟಿದೆ ಎಂಬುದೇ ಅವನ ಸಿದ್ದಾ೦ತವಾ 
ಸುತ್ತಿದ್ದ ಅಲ್ಪ ಸ್ವಲ್ಪವನ್ನು ಅವನ 'ಪ್ರೇಯ ಗಿತ್ತು . ಪ್ರಥಮ ಬಹುಮಾನ ಅವನಿಗೇ ಬಂತು . 
ಸಿ' ಯ ತಂದೆ ತಾಯಿಗಳು ನಿರ್ದಯವಾಗಿ ೧೭೫೦ ರಲ್ಲಿ ಈ ಲೇಖ ಪ್ರಕಟವಾಯಿತು. 
ಕಸಿದುಕೊಳ್ಳುತ್ತಿದ್ದರು. 

ಅದರ ವಿಚಾರಗಳು ಎಷ್ಟು ನವೀನ ಮತ್ತು 
“ ಅನಂತರ ಒಂದು ದಿನ ರೂಸೋ ರಾತ್ರಿ ಅದರ ಶೈಲಿ ಎಷ್ಟು ಉತ್ತೇಜಿತವಾಗಿತ್ತೆಂದರೆ 
ಬೆಳಗಾಗುವುದರೊಳಗಾಗಿ ಫ್ರಾನ್ಸಿನಲ್ಲೆಲ್ಲ ಅದರಿಂದ ಸುಶಿಕ್ಷಿತ ವರ್ಗದಲ್ಲಿ ತುಮುಲವೇ 


ANAND SAW MILLS & WOOD WORKS 
(NEAR TOWN RAILWAY STATION ) 

Mills 180 
Post Box No . 4 - Shimoga 

Phone 1 Res 191 
ನಿಮಗೆ ಬೇಕಾಗುವ ಎಲ್ಲಾ ವಿಧವಾದ ಮರ ಮುಟ್ಟುಗಳಿಗೆ (ಮೃದು ಮತ್ತು ಗಟ್ಟಿ ಜಾತಿ) | 
ಮತ್ತು ಎಲ್ಲಾ ಜಾತಿಯ ಉಂಡೆ ನಾಟಾಗಳಿಗೆ ಇಂದೇ ವಿಚಾರಿಸಿ ಮತ್ತು 

ಒಮ್ಮೆ ಆರ್ಡರ ಕೊಟ್ಟು ತೃಪ್ತಿ ಪಡೆಯಿರಿ. 
ಆನಂದ ಸಾ ಮಿಲ್ಸ್ & ವುಡ್ ವರ್ಕ್ಸ್ 
* ( ಟೌನ್ ರೈಲ್ವೆ ಸ್ಟೇಷನ್ ಸಮೀಪ) ಶಿವಮೊಗ್ಗ 

ಪೋಸ್ಟ ಬಾಕ್ಸ್ ನಂ . 4 


nos 

ಕಸ್ತೂರಿ, ಮೇ ೧೯೬೩ 
ಎದ್ದಿತು. ವಿಜ್ಞಾನ ಪ್ರಗತಿ ಮತ್ತು ತರ್ಕಬದ್ಧ ಯನ್ ಸಂಗೀತಗಳನ್ನು ಹೋಲಿಸುವ ಅವನ 
ಜೀವನದ ಪ್ರತಿಪಾದಕನಾದ ಪ್ರಚಂಡ ವಾ - ಲೇಖ ಭಾರಿ ವಿವಾದ ಎಬ್ಬಿಸಿತು. ' ಮಾನವ 
ಲೈರ್‌ ಮತ್ತು ಅವನ ಅನುಯಾಯಿಗಳಾದ ರಲ್ಲಿ ಅಸಮಾನತೆಯ ಮೂಲ' ಮತ್ತು ' ರಾಜ 
“ ತತ್ವಜ್ಞಾನಿ' ಗಳು ರೂಸೋನ ವಿಚಾರಗಳ ಕಿಯ ಅರ್ಥಶಾಸ್ತ್ರ ' ವನ್ನು ಕುರಿತ ಅವನ 
ಆಜೀವ ದ್ವೇಷಿಗಳಾದರು. ವಿಚಾರ ಸ್ವಾತಂ- ಲೇಖಗಳು ಮತ್ತೊಂದು ಸುತ್ತು ಕೋಲಾಹಲ 
ತ್ರದ ಮಹಾ ಅಧ್ವರು ವಾದ ವಾಲ್ವೇರನು ಈ ವೆಬ್ಬಿಸಿದವು. ಕೆಲ ಶ್ರೀಮಂತರೂ ಅವನ ಭಕ್ತ 
ವಾದವನ್ನು ವೈಯಕ್ತಿಕ ಮಟ್ಟಕ್ಕಿಳಿಸಿ, ಮಹಾ ರಾದರು. ೧೭೫೬ ರಲ್ಲಿ ಮದಾಂ ದುಏನೇ ಅವನಿ 
ನೀ ತಿವಾದಿಯಾದ ರೂಸೋ ತನ್ನ ಐವರು ಗೊಂದು ಆಶ್ರಮವನ್ನೊದಗಿಸಿದಳು. ಅಲ್ಲೇ 
ಅವೈಧ ಪುತ್ರರನ್ನು ಅನಾಥಾಶ್ರಮಕ್ಕೆ ಕಳಿಸಿದ ಅವನು ತನ್ನ ಪ್ರೇಮ ಕಾದಂಬರಿ ಬರೆದು ಅವಳ 
ನೀತಿವಂತ' ಎಂದು ಹೀಗಳೆದು ಲೇಖನ ಬರೆ ಆಶ್ರಯಕ್ಕೆರವಾದದ್ದು . ಈ ಗದ್ದಲದಲ್ಲಿ 
ಯಲೂ ಹಿಂಜರಿಯಲಿಲ್ಲ . 

ಅವನು ತನ್ನ ಅತ್ಯಂತ ಹಿತೈಷಿಯಾದ ಡಿಡ 
ರೂಸೋನ ಲೇಖ ಪ್ರಕಟವಾದಂದಿನಿಂದ ರೋನ ಮೈತ್ರಿಯನ್ನು ಕಳೆದುಕೊಂಡದ್ದು , 
ಸುಖ ಶಾಂತಿ ಅವನಿಂದ ದೂರವಾಯಿತು, ಕಿರಿ ಅನಂತರ ಲಕ್ಸೆಂಬರ್ಗ್ ಡ್ಯೂಕ್ ಅವನಿ 
ಒದಗಿ ಬಂತು . ಅವನು ಬರೆದದ್ದು ಮಾಡಿದ್ದೆಲ್ಲ ಗೊಂದು ಮನೆ ಕೊಟ್ಟ . ಅಲ್ಲಿಂದಲೇ ೧೭೬೨ರಲ್ಲಿ 
ಅವನ ಹೆಸರನ್ನು ಹೆಚ್ಚಿಸಿತು . ಅವನ ಗೀತ ಅವನನ್ನು ಕೀರ್ತಿಯ ಮತ್ತು ಕೋಶದ ತುತ್ತ 
ನಾಟಕ ' ಲಿ ದೇವಿನ್ ದು ವಿಲೇಜ್ ' ಅರಮನೆ ತುದಿಗೇರಿಸಿದ ' ಸಾಮಾಜಿಕ ಸಂಬಂಧ' ಪ್ರಕಟ 
ಯಲ್ಲಿ ಅಭಿನಯಿಸಲ್ಪಟ್ಟಿತು. ಫ್ರೆಂಚ್ - ಇಟಾಲಿ ವಾಯಿತು. ಅದರ ಸಂಗಡವೇ ಶಿಕ್ಷಣವನ್ನು 


Estd 1943 


Tel:- " Sanandafac » 


ಸುಗಂಧ ಸುಮಧುರವಾದ ಸುಗಂಧ ದ್ರವ್ಯಗಳಿಗೆ ನಾಡಿನಾದ್ಯಂತ 

ಪ್ರ ಶ್ಯಾ ತ ವಾ ದ 


* 


* 


* ಸುನಂದರಾಜ ಅಗರಬತ್ತಿ 
* ಸುನಂದ ರೋಸ್ ಬತ್ತಿ 
* ಪೂಜಾರಿಣಿ ಬತ್ತಿ 
* ಗುಲಾಬ್ - ಕೆ - ಪೂಲ್ ಅಗರ ಬತ್ತಿ 


* 


* 


ಸುನಂದ ಅಂಬರ್ ಬತ್ತಿ , ಅಲ್ಲದೆ ಸುನಂದ ಡೀಲಕ್ಷ ಪರ್‌ ಫ್ರಮ್ ಬ್ಯಾಗ್ , 
ಮತ್ತು ಪರಿಮಳಯುಕ್ತವಾದ ದ್ರವ್ಯಗಳನ್ನು ಯಾವಾಗಲೂ ಉಪಯೋಗಿಸಿರಿ. 
ತಯಾರಕರು : - ಕ, ರಾಮಕೃಷ್ಣಪ್ಪ 
ಮಾಲೀಕರು : – ಸುನಂದ ಅಗರಬತ್ತಿ ಫ್ಯಾಕ್ಟರಿ 

ಸಯಾಜಿರಾವ ರಸ್ತೆ - ಬಿ, ಮೈಸೂರು. 


ಯುರೋಪಿನ ಕ್ರಾಂತಿದೂತರೂಸೋ 

೧೦೯ 
ಕುರಿತ 'ಎಮಿಲಿ' ಯೂ ಹೊರಬಂತು . ಬಿಟ್ಟು ಕೊಡಬೇಕು, ಆಡಳತೆ ಜನತೆಯ ಸ್ವತಂತ್ರ 

ಈ ಎರಡು ಪುಸ್ತಕಗಳು ಅವನಿಗೆ ಎರಡೂ ಇಚ್ಛೆಯಂತೆ ನಡೆಯಲು ಪ್ರಾತಿನಿಧ್ಯ ಪದ್ಧತಿ 
ಕಡೆಗಳಿಂದ ಶತ್ರುಗಳನ್ನು ದೊರಕಿಸಿದವು. ಬೇಕು. 
' ಸಾಮಾಜಿಕ ಸಂಬಂಧದ' ಪ್ರಥಮ ವಾಕವೇ ಸಾಮ್ಮ ಪ್ರಜೆಗಳದು, ಅವರು ಸಂಬಳ 
' ಮಾನವ ಜನ್ಮತಃ ಸ್ವತಂತ್ರ , ಆದರೆ ಎಲ್ಲೆ ಕೊಟ್ಟು ತಮ್ಮ ಸಾರ್ವಜನಿಕ ಇಚ್ಛೆಯನ್ನು ನೆಕ 
ಲ್ಲಿಯೂ ಅವನು ಶೃ೦ಖಲೆಗಳಿಂದ ಬಂಧಿಸಲ್ಪ ವೇರಿಸಲು ಅಧಿಕಾರಿಗಳನ್ನು ನೇಮಿಸಲಿ . ಆದರೆ 
ಟ್ಟಿದ್ದಾನೆ' ಎಂಬುದು. ಮಾನವ ಹುಟ್ಟಾ ಒಳ್ಳೆ ಅಧಿಕಾರಿಗಳಿಗೆ ಅಧಿಕಾರವನ್ನು ಅಪಹರಿಸಲು 
ಯವ, ಆದರೆ ಸಮಾಜವು ಅವನನ್ನು ಕೆಡಿಸಿ, ಎಂದೂ ಕೊಡಬೇಡಿ. ಅಧಿಕಾರ ಜನತೆಯದು. 
ಅಸ್ವಾಭಾವಿಕ ಜೀವಿಯಾಗಿ ಮಾಡುತ್ತದೆ. ಮಾನವರೆಲ್ಲ ಸಮಾನರು . 
ಮಾನವನ ಸಾಮೂಹಿಕ ಉಳಿವಿಗಾಗಿ ಸಮಾಜ ತನಗೆ ಬಾಲ್ಯದಲ್ಲಾದ ಅನ್ಯಾಯಗಳ ನೆನವ 
ಮತ್ತು ಸರಕಾರದ ಅಗತ್ಯವುಂಟಾಗಿರಬಹುದು. ರಿಕೆಯಿಂದ ಈ ಪುಸ್ತಕ ಬರೆಯುವಾಗ ತನ್ನ 
ಆದರೆ ಇದರಿಂದಲೇ ಎಲ್ಲ ದಬ್ಬಾಳಿಕೆ ಉಂಟಾ ನಾಡಿ ಹಾರುತ್ತಿತ್ತೆಂದು ರೂಸೋ ಬರೆದಿದ್ದಾನೆ. 

ಅನಂತರ ತಾನು ಕಂಡ ಸರಕಾರಿ ಅನ್ಯಾಯ , 
- ಹಾಗಾದರೆ ಸಾಮಾಜಿಕ ಸಂಬಂಧ ಹೇಗಿರ ದಬ್ಬಾಳಿಕೆಗಳನ್ನು ಕರುಣಾಜನಕವಾಗಿ ಬಣ್ಣಿ 
ಬೇಕು ? ಅದರಲ್ಲಿ ವ್ಯಕ್ತಿ ಸರ್ವತಂತ್ರ ಸಿದ್ದಾನೆ. 
ಸ್ವತಂತ್ರನಾಗಿರಬೇಕು. ಸಾಮೂಹಿಕ ಉಳಿವಿ ರಾಜಸತ್ತೆ ಮತ್ತು ದಬ್ಬಾಳಿಕೆಯ ಫ್ರಾನ್ಸ್ 
ಗಾಗಿ ಅವನು ಸ್ವಚ್ಛೆಯಿಂದ ಅಲ್ಪ ಸ್ವಲ್ಪ ನಲ್ಲಿ ಈ ಪ್ರಜಾಸತ್ತೆಯ ಉತ್ತೇಜಿತ ಪ್ರತಿಪಾ 
ಸ್ವಾತಂತ್ರವನ್ನು ಸಮಾಜ ಅಥವಾ ರಾಷ್ಟ್ರಕ್ಕೆ ದನೆ ಅಧಿಕಾರಿಗಳ ಕೊಧವನ್ನು ಕೆರಳಿಸಿದ್ದರೆ 


ಗಿದೆ. 


ಜಗತ್ಪಸಿದ್ಧ ಲೋಕಾಮಯಹರ ಕಸ್ತೂರಿ ಮಾತ್ರೆಗಳ ತಯಾರಕರಾದ 
ಶ್ರೀ ಸೀತಾರಾಘವ ವೈದ್ಯ ಶಾಲಾ ಪೊ , ಬಾ, ನಂ . 35 ಮೈಸೂರು ಇವರ 


ದಂತೊಸ್ತಿಲ ಹಲ್ಲುಪುಡಿ 


IND 


ಔಷಧೋಪಯುಕ್ತ, ಸುಗಂಧಿತ ಹಲ್ಲುಪುಡಿಯನ್ನೇ ಉಪಯೋಗಿಸಿರಿ 


III 


ನನ್ನ ಸ್ನೇಹಿತರೊಬ್ಬರ ಸಲಹೆಯಂತೆ ನಿಮ್ಮ “ ದಂತೋಜ್ವಲ ಹಲ್ಲುಪುಡಿ ” ಯನ್ನು ಈಗ 
೨ - ೩ ತಿಂಗಳಿಂದಲೂ ಉಪಯೋಗಿಸುತ್ತಿದ್ದೇನೆ. ಇಷ್ಟರಿಂದಲೇ ನನ್ನ ವಸಡು ಮತ್ತು 
ಹಲ್ಲಿನ ಆರೋಗ್ಯವು ನಂಬಲರ್ಹವಾಗದಷ್ಟು ಉತ್ತಮಗೊಂಡಿದೆ. ಇಷ್ಟು ಉತ್ಕೃಷ್ಟ 
ಹಲ್ಲುಪುಡಿಯನ್ನು ತಯಾರಿಸುತ್ತಿರುವ ನೀವು ಇದನ್ನು ಪ್ರಚಾರ ಪಡಿಸುವುದರಿಂದ ಜನತೆಗೆ 
ಇದರಿಂದಾಗುವ ಗುಣವನ್ನು ತಿಳಿಸಿ ಅವರು ಉಪಕೃತರಾಗುವಂತೆ ಮಾಡಬೇಕು. 
( ಸಹಿ ) ಬಿ . ಎನ್ , ಸಂಪತ್ , ಎಂ . ಎ ., ಬಿ. ಎಲ್ . ( ಹೈದರಾಬಾದ ಡೆಕ್ಕನ್ ). 


u 


n 


111111111tIIIHITHIIIl11111111111101111111111111101111111 


IND 


1 


1111111Iuuuunius 


೧೧೦ | 


ನ ) 


೦ದ. . 


ಕಸ್ತೂರಿ, ಮೇ ೧೯೬೩ 
ಏನಾಶ್ಚರ ? ಇದು ಸಾಲದ್ದಕ್ಕೆ ಅವನ “ ಎಮಿಲಿ' ಕಾರಿಗಳ ವಿರುದ್ದ ರೂಸೋ ಅಲ್ಲಿ೦ದ ತನ್ನ 
`ದೇವರು , ಧರ್ಮ ಮತ್ತು ಶಿಕ್ಷಣದ ವಿಷಯ ಪ್ರತಿವಾದಗಳನ್ನು ಮಂಡಿಸಿದ. 
ಹೊಸದೇ ಒಂದು ಸಿದ್ದಾಂತವನ್ನು ಮಂಡಿಸಿ ರೂಸೋನಹೊಸ ಬರವಣಿಗೆ ಕೆಥೋಲಿಕ್ 
ಪಾದ್ರಿಗಳನ್ನು ಉದ್ರೇಕಗೊಳಿಸಿತು. ಧಾತ್ಮಿಕ ಗುರುಗಳನ್ನಲ್ಲದೆ ಪೊಟೆಸ್ಟೆಂಟರನ್ನೂ ಕೋಪ 
ಶ್ರದ್ದೆ ಹೃದಯದಿಂದ ಉಕ್ಕುವಂಥದು, ತರ್ಕ ಗೊಳಿಸಿತು. ಅವನ ಜೀವನ ಅಸಹನೀಯವಾ 
ದಿಂದ ದೇವರ ನಿಷ್ಪತ್ತಿ ಸಾಧ್ಯವಿಲ್ಲ, ಬೈಬಲ್ಲಿನಲ್ಲಿ ಗುತ್ತ ಬಂದಿತು. ಅವನ ವಸತಿಯ ಮೇಲೆ 
ಮಾನವನ ಮೂಲ ಪಾಪದ ವಿಷಯ ಹೇಳಿರು ಕಲ್ಲುಗಳು ಬೀಳತೊಡಗಿದವು. ಅವನು ಬರಿಗೆ 
ವುದು ತಪ್ಪು , ಮಾನವ ಹುಟ್ಟಾ ಪಾಪಿಯಲ್ಲ, ಓಡಿದ. ಅಲ್ಲಿ ಅವನಿಗೆ ಪ್ರವೇಶವೇ ಸಿಗಲಿಲ್ಲ. 
ಸಜ್ಜನ- - ಎಂಬುದು ಅವನ ವಾದವಾಗಿತ್ತು . ೧೭೬೬ ರಲ್ಲಿ ಅವನು ಇಂಗ್ಲೆಂಡಿಗೆ ಬಂದ. ತತ್ವ . 

ಇದರ ಫಲವನ್ನಾತ ಅನುಭೋಗಿಸಬೇಕಾ ಜ್ಞಾನಿಹೂಮ್ ಅವನನ್ನು ಸ್ವಾಗತಿಸಿ ಅವನಿಗೆ 
ಯಿತು. ಅವನನ್ನು ಬಂಧಿಸಲು ಆಜ್ಞೆ ಹೊರ ಆಶ್ರಯ ದೊರಕಿಸಿ ಕೊಟ್ಟ. ಆದರೆ ಹೊರೇಸ್ 
ಟಿತು. ಆತ ಪ್ರಶಿಯಕ್ಕೆ ಸೇರಿದ ನ್ಯೂ ಚಾಟಿಲ್ಲಿಗೆ ವಾಲ್ ಪೋಲ್ ರೂಸೋನನ್ನು ಗೇಲಿ ಮಾಡುವ 
ಓಡಿದ. ಅಲ್ಲಿ ನವೀನ ವಿಚಾರಗಳ ಪುರಸ್ಕರ್ತ ಒಂದು ಪತ್ರ ಬರೆದು ಅದನ್ನು ಎರಡನೇ 
ನಾದ ಪ್ರಶಿಯದ ಎರಡನೇ ಫ್ರೆಡ್ರಿಕ್‌ನ ಪ್ರತಿ ಫ್ರೆಡ್ರಿಕ್ ಹೆಸರಲ್ಲಿ ಚಲಾವಣೆ ಮಾಡಿಸಿದ್ದರಿಂದ 
ನಿಧಿಯಾದ ಮಾರ್ಶಲ್ ಕೀತ್ ಅವನಿಗೆ ಆಶ್ರಯ ಇದರಲ್ಲಿ ಹೂ ಮನದೇ ಕೈವಾಡವಿದೆಯೆಂದೆ 
ಕೊಟ್ಟ. ತನ್ನ ವಿರುದ್ಧ ಬರೆದ ಪಾದ್ರಿ , ಅಧಿ, ಣಿಸಿ ಅವನೊಡನೆ ಜಗಳಾಡಿ ರೂಸೋ ಇಂಗ್ಲಂ. 

ಡನ್ನು ಬಿಟ್ಟು, ತಿರುಗಿ ಫ್ರಾನ್ಸಿಗೆ ಬಂದ. 

ಅವನ ಈ ದೇಶಾಂತರವಾಸ ಐದು ವರ್ಷ 

ಸಾಗಿತ್ತು . ತಾಯಾಡಿಗೆ ಮರಳಿದರೂ ಹೆಸರು - 
ಸುಗಂಧ ಕಲಾಕಾರನ | ಬದಲಾಯಿಸಿಕೊಂಡು ಕೆಲ ದಿನ ಇದ್ದ . ಬಳಿಕ 
ಒಂದು ಅಮಾಘ ಕಲಾಸೃಷ್ಟಿ 

೧೭೭೦ ರಲ್ಲಿ ಅವನು ಪ್ರಕಟವಾಗಿ ಪ್ಯಾರೀಸಿಗೆ 
ಬಂದ. ವಾರಂಟ್ ಇನ್ನೂ ಇದ್ದರೂ ಅವನನ್ನು 
ಈಗ ಯಾರೂ ಪೀಡಿಸಲಿಲ್ಲ . ಆದರೆ ಅವನನ್ನು 
ನಿಂದಿಸುವ ವಾಲ್ವೇರನ ಲೇಖ ಅವನ ಮನ 
ಕೊರೆಯುತ್ತಲೇ ಇತ್ತು . ಆತ ಕೊನೆಗೊಮ್ಮೆ 
ತನ್ನ ಮಕ್ಕಳ ತಾಯಿಯನ್ನು ವಿಧಿವತ್ತಾಗಿ 
ಮದುವೆಯಾದ. ತನ್ನ ಕೃತಿಗಳ ಹಿನ್ನೆಲೆ ವಿವರಿ 

ಸಲು ಅವನು 'ತಪ್ರೊಪ್ಪಿಗೆ' ಯೆಂಬ ಆತ್ಮಚರಿತ್ರೆ 
ಅಗರಬತ್ತಿಗಳು ' ಯನ್ನೇ ಬರೆದ. ಆದರೆ ಅವನ ಆತ್ಮಗ್ಲಾನಿ 
ತಮ್ಮ ಮಧುರ ಮಾಹಕ ಕ ಡಿ ಮೆ ಯಾ ಗ ಲಿಲ್ಲ. ಎಲ್ಲರೂ ಸೇರಿ ತನ್ನ 
ಹರಿಮಳದಿಂದ ನಿಮ್ಮೆಲರ | ` ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆಂಬ ಭ್ರಮೆ 

ಮನರಂಜಿಸುವುದು ಸl ಯೂ ಹೆಚ್ಚುತ್ತಿತ್ತು . ತನ್ನನ್ನು ಸಮರ್ಥಿಸಿಕೊ 
- ಇಂದೇ ಅವೆನ್ನುತ್ತಾರಶ್ನೆಯಲ್ಲಿನ ಛಲು ಅವನು 'ತಿಪ್ಪಿಗೆ' ಯ ಅಂಶಗಳನ್ನು 
* \ ಚ ನಮ್ಮ ರೂಮಿಗೆ ತಮ್ಮ 
_AWN ಭೇಟಿಯನ್ನು ಕೊಡಿರಿ 

ಬಹಿರಂಗವಾಗಿ ಓದತೊಡಗಿದ. ಅವನ ತಲೆ 

ಕೆಡುತ್ತ ಹೋಯಿತು. ದೇವರು ಕೂಡ ತನ್ನ 
ಬಿ . ವಿ . ಅಶ್ವಥಯ ಬದರ್ಸ್ 

ಶತ್ರು ಎಂದೆನಿಸತೊಡಗಿತು. ಕಂಡಕಂಡವ 
ನಗರ್ತರಪಟ..... ಬೆಂಗಳಾರು.? 

ರೊಡನೆ ಜಗಳವಾಡುತ್ತ ಹುಚ್ಚನಂತೆ ಅಲೆ 
ಯುತ್ತ ಕೊನೆಯ ವರ್ಷಗಳನ್ನು ಕಳೆದ – 


ARX 


RE 


ERED 


Gc 


C ಶಾ 


ಮ 


ಲಾ 22 


ತ್ರಿವಿಧ ಮಶೀನು ಬಹುವಿಧ ಕೆಲಸ ಮಾಡುತ್ತದೆ 


ಗ್ರೇಟರ: ಗೋಡಂಬಿ, ಬದಾಮು, ಪಿಸ ಬಾರೋಳಿ, ಹುರಿದ 
- ಶೇಂಗಾಕಾಳು, ಬೇಳೆ, ನೆನೆಸಿದ ಕಡಲೆ ಬೇಳೆ ಇವುಗಳ 

ಪುಡಿ ಮಾಡುವುದು. 
ಮಿಂಸರ : ಹೋಳಿಗೆಗೆ ಬೇಕಾಗುವ ಹೂರಣವನ್ನು ತಯಾ 

ರಿಸುವುದು. 
ಶ್ರೇಡರ: ಬಟಾಟೆ, ಉಳ್ಳಾಗಡ್ಡಿ , ಗಜ್ಜರೆ ಮೂಲಂಗಿ 
ಗಣಸು ಬಿ ಟ್ರ, ಆಲಕೊಲಕ್ಯಾಬಿಜು ಈ ತರದ ಕಾಯಿ 
ಪಲ್ಲೆ ಮತ್ತು ಕೊಬ್ಬರಿ, ಚಿ ಜ ಪಾವು ಈ ನಮೂನೆಯ 

ವಸ್ತುಗಳನ್ನು ತುಂಡುಮಾಡುವದು 
ಸ್ಥಾಯಿ ಸರ; ಬಟಾಟೆ, ಗೆಣಸು, ಬೀಟ, ಗಜ್ಜರಿ, ಮೂಲಂಗಿ 
ಆಲಕೊಲೆ, ಸುಲಿದ ಬಾಳೆಕಾಯಿ ಇವನ್ನು ಪಾಳಿ ಮಾಡು 
ವದು, 


“ ಶ್ಯಾಮಲಾ ಮಶೀನು” ಗಳು ಸಣ್ಣ ಮತ್ತು ದೊಡ್ಡ 
ಆಕಾರಗಳಲ್ಲಿ ದೊರೆಯುತ್ತವೆ. “ ಶ್ಯಾಮಲಾ ಮಶೀನು” 
* ಗಳು ಭಾರತದ ಎಲ್ಲ ( ೧) ತಾಮ್ರ , ಹಿತ್ತಾಳೆ ಮಾರುವ ಅಂಗ 
* ಡಿಕಾರರಲ್ಲಿ ( ೨) ಕಟ್ಟಿರಿ ಮತ್ತು ಗಾಜಿನ ಸಾಮಾನುಗಳನ್ನು 
- ಮಾರುವವರಲ್ಲಿ ( ೩) ಉಡುಗೊರೆಗಳನ್ನು ಮಾರುವ ಅಂಗಡಿ 
ಗಳಲ್ಲಿ ವ (೪) ಇತರ ಜನರಲ್ ಸ್ಕೂರುಗಳಲ್ಲಿ ಸಿಗುತ್ತವೆ. 


ತಯಾರಕರು : 


ಎವರ್‌ಗ್ರೀನ್ ಪ್ರೊಡಕ್ಸ್ ಕಂಪನಿ 


ಠಾಕೂರನಾಡಿ, ಕೀರ್ತಿ ( ಮುಂಬಯಿ ) ಕಾಲೇಜ ಎದುರು, 
ಕಾಶೀನಾಥ ಧುರ ರಸ್ತೆ , ದಾದರ ( ಪಶ್ಚಿಮ ) 

ಮುಂಬಯಿ , ೨೮ , 


@ 


@y 


೧೧೨ 

ಕಸ್ತೂರಿ, ಮೇ ೧೯೬೩ 
ಹುಚ್ಚು ನಸುವೆ ಕಡಿಮೆ ಇದ್ದಾಗ ಅವನು ತನ್ನ ರಂತೆ ರೂಸೋನಲ್ಲಿ ಕೂಡಕೊರತೆಗಳಿಲ್ಲದಿಲ್ಲ . 
“ಏಕಾಂತ ಚಿ೦ತನೆ' ಯನ್ನು ಬರೆದ. ' ತಪ್ಪೋ ಅವನ ಪ್ರೇಮವ್ಯಾಪಾರಗಳು , ಅವೈಧ ಸಂಬಂ 
ಪ್ಪಿಗೆ'ಯೊಡನೆ ಇದು ರೂಸೋನ ಬರವಣಿಗೆಗಳ ಧಗಳು ಡಾ . ಜಾನ್ಸನ್ನನಿಂದ 'ರೂಸೋ ಮಹಾ 
ಲೆಲ್ಲ ಹೃದಯಸ್ಪರ್ಶಿಯಾದುದು. ಅದರ ಕೀಳ, ಅವನಿಗೆ ಕಾಳಾಪಾಣಿ ಶಿಕ್ಷೆ ವಿಧಿಸುವು 
ನಿಸರ್ಗ ವರ್ಣನೆಗಳು , ಸೌಂದಯ್ಯ , ಮಾರ್ದವ, ದಕ್ಕೆ ನನ್ನ ಸಮ್ಮತಿಯಿದೆ' ಎಂದು ಉದ್ಧಾರ 
ಸೂಕ್ಷ್ಮಗ್ರಾಹಿತಿಗಳಿ೦ದ ಅಪೂರ್ವ ವಾಗಿವೆ. ವೆತ್ತಿಸಿವೆ . 

ಜುಲೈ ೨, ೧೭೭೮ ರಂದು ರೂಸೋ ತನ್ನ ಆದರೆ ಅವನ ವೈಯಕ್ತಿಕ ಚಾರಿತ್ರದ 
ಅನಾದಿ ಶತ್ರು ಯುರೇಮಿಯ ರೋಗದಿಂದ ಇನ್ನೊಂದು ಮುಖವಿದೆ. ಆತ ಹಣಕ್ಕಾಗಿಯಾ 
ಮರಣ ಹೊಂದಿ ತನ್ನ ದೀರ್ಘ ಕೋಶದಿಂದ ಗಲಿ ಭಯಕ್ಕಾಗಿಯಾಗಲಿ ಎಂದೂ ತನ್ನ ಅಭಿ 
ಮುಕನಾದ, 

ಪ್ರಾಯಗಳನ್ನು ಮರೆಮಾಚಲಿಲ್ಲ. ಗುಪ್ತನಾಮ 
ರೂಸೋನ ವಿಚಾರಗಳ ಪ್ರತಾಪ ಅವನ ಗಳಿಂದ ಪ್ರಕಟಿಸಲಿಲ್ಲ. ಅವನು ಕೊನೆಯವರೆಗೆ 
ಕಾಲದಲ್ಲಿ ವ್ಯಕ್ತವಾಗತೊಡಗಿತ್ತು . ಮಾನ ಬಡತನಕ್ಕೆ ತಲೆಕೊಟ್ಟಿದ್ದ. ಅವನನ್ನು ಧನದಾಹ 
ವನ ಆಂತರಿಕ ಸಜ್ಜನತೆ, ಮಾನವ - ಮಾನವರ ಎಂದೂ ಬಾಧಿಸಲಿಲ್ಲ. ವಾಲ್ವೇರ್ ಲಕ್ಷಾಧೀಶ 
ಸಮಾನತೆ, ದಬ್ಬಾಳಿಕೆಯ ವಿರೋಧ ಇವು ನಾಗಿದ್ದಾಗ ಅವನಿಗೆ ಕಡಿಮೆಯಲ್ಲದ ಈತ 
ಅವನ ರಾಜಕೀಯ ತತ್ವಗಳ ತಿರುಳಾಗಿದ್ದವು. ಜೀವನಕ್ಕಾಗಿ ಸಂಗೀತ ಪ್ರಸ್ನಾರಗಳ ಪ್ರತಿ 
ವ್ಯಕ್ತಿ ಸ್ವಾತಂತ್ರವನ್ನ ವನು ವಾಲ್ವೇರನಷ್ಟೇ ಮಾಡಿ ಹಣಗಳಿಸುತ್ತಿದ್ದ. ಬರವಣಿಗೆಯನ್ನೆಂದೂ 
ಬಲವಾಗಿ ಎತ್ತಿ ಹಿಡಿದ. ಈ ವಿಚಾರಗಳು ಅವನು ಆಜೀವಿಕೆಯಾಗಿ ಉಪಯೋಗಿಸಲಿಲ್ಲ. 
ಫ್ರೆಂಚ್ ಕ್ರಾಂತಿಗೊಂದು ಹೊಳಹುಹಾಕಿ ರೂಸೋ ರಾಜ್ಯಶಾಸ್ತ್ರಕ್ಕೊಂದು ಹೊಸ 
ಕೊಟ್ಟವು. 

ಪಾಯ ಹಾಕಿದ. ಶಿಕ್ಷಣಶಾಸ್ತ್ರದ ರೂಪವನ್ನು 
- ರೂಸೋ ಬುದ್ದಿಯ ವಿರುದ್ಧ ಹೃದಯದ ಬದಲಿಸಿದ. ಅನಾಗರಿಕರಲ್ಲ ಮಾನವತೆಯಿದೆ 
ಪಕ್ಷ ಕಟ್ಟಿದ್ದ . ಮನುಷ್ಯ ತರ್ಕ ವನ್ನಲ್ಲ, ತನ್ನ ಯೆಂದು ಸಾರಿ ಮಾನವಶಾಸ್ತ್ರಕ್ಕೆ ಸಂಸ್ಥಾಪಕ 
ಹೃದಯದ ಒಲವುಗಳನ್ನನುಸರಿಸಿದರೆ ಒಳೆ ನಾದ. ಆತ ನಿಸರ್ಗ ಪ್ರೇಮಕ್ಕೆ ಪ್ರಚೋದನೆ 
ಯವನಾಗುತ್ತಾನೆಂದು ಅವನ ಸಿದ್ದಾ೦ತವಾ ಯಿತ್ತು ಕಾವ್ಯ ದೃಷ್ಟಿಯನ್ನು ಬದಲಿಸಿದ. 
ಗಿತ್ತು . ಇದೇ ಅವನ ಸಮಕಾಲೀನತಾಜಾ ನಿ ಅವನು ಕೌರವನ್ನು ಮನಸಾ ದ್ವೇಷಿಸುತ್ತಿ 
ಗಳೊಡನೆ ಅವನ ತಿಕ್ಕಾಟಕ್ಕೆ ಕಾರಣವಾಗಿತ್ತು . ದ್ದುದರಿಂದ ರಕ್ತರಂಜಿತ ಕ್ರಾಂತಿಯ ಪ್ರತಿಪಾ 
ಬುದ್ದಿಯ ವಿರುದ್ದ ನೀತಿ, ಪ್ರಗತಿಯ ವಿರುದ್ದ ದಕನಾಗಿರಲಿಲ್ಲ . ಆದರೆ ಅವನ ಸಮಾನತೆ, 
ಸರಳ ಜೀವನ, ಇವುಗಳನ್ನಾ ತ ಪ್ರತಿಪಾದಿಸಿದ ಬಾಂಧವ್ಯ ಮತ್ತು ಸ್ವಾತಂತ್ರದ ಘೋಷಣೆ 
* ಅವನ ' ಎಮಿಲಿ' ಮಕ್ಕಳಿಗೆ ಆದರ್ಶ ಜೀವನ, ಯನ್ನು ವಿಜೃಂಭಿಸಿ ಅವನು ಸತ್ತ ಹತ್ತೇ ವರ್ಷ 
ಸ್ವಾವಲಂಬಿ ಜೀವನದ ತರಬೇತಿಕೊಡುವುದೇ ಗಳಲ್ಲಿ ಕ್ರಾಂತಿಪ್ರವಾಹ ಉಕ್ಕಿ ಬಂತು. ಅವನ 
ಯೋಗ್ಯ ಶಿಕ್ಷಣ ಎಂದು ಪ್ರತಿಪಾದಿಸಿ ಆ ಕಾಲದ ವಿಚಾರಗಳಿಗೆ ತಮ್ಮ ಋಣವನ್ನು ವ್ಯಕ್ತಪಡಿ 
ಶಿಕ್ಷಣದ ಕ್ರೂರ ಪದ್ದತಿಯನ್ನು ಬಲವಾಗಿ ಸಲು ಕ್ರಾಂತಿಕಾರಿ ಜನತೆ ಅವನ ಅಸ್ಥಿಶೇಷ 
ವಿರೋಧಿಸಿತು ಅದು ಆಧುನಿಕ ಶಿಕ್ಷಣ ಮಿ - ವನ್ನು ಅರ್ಮನ್‌ವಿಲೆಯಲ್ಲಿದ್ದ ಅವನ ಸಮಾಧಿ 
ಮಾಂಸೆಯ ಮೇಲೆ ಅಳಿಸಲಾರದ ಪ್ರಭಾವ ಯಿಂದ ಎತ್ತಿ ವೈಭವಪೂರ್ಣವಾಗಿ ಪ್ಯಾರೀಸಿ 
ಬೀರಿದೆ. 

ಗೊಯ್ತು ಪಾನ್‌ಥಿಯೋನ್ನಲ್ಲಿ ಪುನಃ ಸಮಾಧಿ 
ವೈಯಕ್ತಿಕ ಮಟ್ಟದಲ್ಲಿ ಎಲ್ಲ ಮಹಾಪುರುಷ ಮಾಡಿತು. 


ಅದನ್ನಾ ತ ತೀರ ತಡವಾಗಿ 
ಕಂಡು ಹಿಡಿದ; ಆದರೆ 
ಕೆಟ್ಟದ್ದರಲ್ಲೇ ಸುಖ ಅರಸಲು 
ಸಾಧ್ಯವಿದೆಯೆಂದು ನಿರ್ಧರಿಸಿದ 


- ಆ ಭಕಣ ಗಳು 


ಗಾಯ ದ ಮೊಪಾಸ್ 


ಬ0ದು ಸಲ ಶೀ ಲ್ಯಾಂಟೀನ್ ತನ್ನ ಆಫೀ ವಿಡುವ ಮುಖ್ಯ ಕಾರಕೂನನಾದ ಶೀ ಲ್ಯಾ೦ 
' ಸಿನ ಉಪಕಾರ್ಯದರ್ಶಿಯ ಮನೆಯಲ್ಲಿ ಜರು ಟೀನ್‌ನೊಂದಿಗೆ ಅವಳ ಮದುವೆ ಪ್ರಸ್ತಾಪವೆತ್ತ 
ಗಿದ ಪಾರ್ಟಿಗೆಹೋದಾಗ ಓರ್ವ ತರುಣಿಯ : ಲಾಯಿತು. ಅದಕ್ಕೆ ಅವನು ಒಪ್ಪಿದ. ಮದು 
ಮೋಹಜಾಲದಲ್ಲಿ ಸಿಲುಕಿಬಿದ್ದ , 

ವೆಯೂ ಆಯಿತು. 
- ಅವಳು ಪ್ರಾ೦ತಿಕ ತೆರಿಗೆ ಅಧಿಕಾರಿಯ ಮಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 
ಳಾಗಿದ್ದಳು. ಅವನಾಗಲೇ ತೀರಿಕೊಂಡು ನೋಡುವವರಿಗೆ ಇವರು ಶ್ರೀಮಂತರಂತೆ ವಿಲಾ 
ಎಷ್ಟೋ ವರುಷಗಳಾಗಿದ್ದವು. ತಂದೆಯ ಮರ- ಸದಲ್ಲಿ ಲೋಲಾಡುತ್ತಿದ್ದಾರೆನಿಸುವಂತೆ ಅತ್ಯಂತ 
ಣಾನಂತರ ಅವಳು ಪ್ಯಾರಿಸ್ಗೆ ತನ್ನ ತಾಯಿ ಚಾತುರ್ಯದಿಂದ ಅವಳು ಅವನ ಅಲ್ಪ 
ಯೊಂದಿಗೆ ಬಂದು ನೆಲಸಿದ್ದಳು. ತನ್ನ ಹೆಂಡತಿ ಸಂಬಳದಲ್ಲೇ ಮನೆ ನಡೆಸಿಕೊಂಡು ಹೋಗುತ್ತಿ 
ಸುಂದರಿಯ ಸುಶೀಲೆಯ ಆಗಿರಬೇಕೆಂದು ದ್ದಳು. ಅವಳು ಗಂಡನಿಗೆ ಪೂರೈಸದ ನಾಲಗೆ 
ಹೊಂಗನಸನ್ನು ಕಾಣುತ್ತಿರುವ ತರುಣನಿಗೆ. ಮೈ ಮನಗಳ ರುಚಿಗಳೇ ಇರಲಿಲ್ಲ . ಅವಳನ್ನು 
ಅವಳು ತಕ್ಕ ಜೋಡಿಯಾಗಿದ್ದಳು. ಅವಳ ಕಂಡ ಆರು ವರ್ಷಗಳ ನಂತರ ಅವಳ ಮೇಲಿನ 
ಸಹಜ ಸೌಂದರ್ಯಕ್ಕೆ ವಿನಯಸಂಪನ್ನತೆಯ ಅವನ ಪ್ರೇಮ ಮೊದಲಿಗಿಂತೂ ಇಮ್ಮಡಿ 
ದೈವೀಕಾಂತಿ ಮೆರಗು ಕೊಟ್ಟಂತಿತ್ತು . ಸದಾ ಯಾಗಿತ್ತೆನ್ನುವಷ್ಟು ಮಟ್ಟಿಗೆ ಅವಳ ವ್ಯಕ್ತಿತ್ವದ .. 
ಅವಳ ತುಟಿಗಳಲ್ಲಿ ಮಿನುಗುವ ಮೃದುಹಾಸ , ಮೋಹಕತೆ ಇತ್ತು . 
ಅವಳ ಹೃದಯಸೌಜನ್ಯದ ಪ್ರತಿಬಿಂಬದಂತಿತ್ತು . ಅವಳ ನಾಟಕದ ಹುಚ್ಚು ಹಾಗೂ ನಕಲಿ 
`ಪ್ರತಿಯೊಬ್ಬರ ಬಾಯಲ್ಲಿಯೂ ಅವಳದೇ ರತ್ನಾಭರಣಗಳ ಆಶೆ ಇವೆರಡೇ ಅವನ ಟೀಕೆಗೆ 
ಗುಣಗಾನ. “ ಅಬ್ಬಾ ! ಅವಳ ಕೈ ಹಿಡಿಯುವ ಪಾತ್ರವಾಗಿದ್ದವಷ್ಟೆ . ಅವಳ ಗೆಳತಿಯರು ಸಾ 
ಈ ವ್ಯಕ್ತಿ - ಎ೦ಥ ಭಾಗ್ಯಶಾಲಿ' ಎನ್ನುತ್ತಿದ್ದರು. ಮಾನ್ಯವಾಗಿ ಅವಳಿಗೆ ನಾಟಕದ ಮೊದಲನೆಯ 

ಒಳಾಡಳಿತ ಶಾಖೆಯ ಸಚಿವರ ಲೆಕ್ಕ ಪತ್ರ ದಿನವೇ ಟಿಕಿ ಟು ದೊರಕಿಸಿ ಕೊಡುತಿದರು - 
81 - 15 . 

೧೧೩ : 


ತಿದ್ದಳು. 


ಕಸ್ತೂರಿ, ಮೇ ೧೯೬೩ 
ಆಗ ಅವಳು ಗಂಡನಿಗೆ ಇಷ್ಟವಿರಲಿ ಬಿಡಲಿ ಅವ ಅಭಿರುಚಿ ಜಿಪ್ಪಿಯವರಂತಿದೆ.' 
ನನ್ನೆಳೆದುಕೊಂಡು ಹೊರಟುಬಿಡುತ್ತಿದ್ದಳು. ಚಳಿಗಾಲದ ಒಂದು ಸಾಯಂಕಾಲ ಅವಳು 
ದಿನವೆಲ್ಲ ದುಡಿದು ಮನೆಗೆ ಬಂದ ಲ್ಯಾಂಟೀನ್‌ಗೆ ನಾಟ್ಯಗೃಹದಿಂದ ಮರಳಿ ಬಂದಾಗ ಚಳಿಯಿಂದ 
ಕೆಲದಿನ ಇದು ತಲೆ ನೋವನ್ನು ತಂದಿತ್ತು . ನಡುಗಹತ್ತಿದಳು . ಮರುದಿನ ಕೆಮ್ಮತೊಡಗಿ 
ಕೊನೆಗೆ ಅವನು ಅವಳಿಗೆ ಅವಳನ್ನು ಮರಳಿ ದಳು. ಆ ನಂತರ ಎಂಟು ದಿನಗಳ ಮೇಲೆ 
ಮನೆಗೆ ಮುಟ್ಟಿಸುವಂಥ ಪರಿಚಿತ ಸ್ತ್ರೀಯರೊ - ಕರಳುಗಳಿಗೆ ಹುಣ್ಣಾಗಿ ಅವಳು ಸತ್ತು 
ದಿಗೆ ಹೋಗಲು ಕೇಳಿಕೊಂಡ. . ಹೋದಳು. 

ಬರುಬರುತ್ತ ಅವಳ ಈ ನಾಟಕದ ಅಭಿರುಚಿ ಕ್ಯಾಂಟೀನ್‌ ಸ್ಮಶಾನದ ವರೆಗೂ ಅವಳ 
ಅವಳನ್ನು ಶೃಂಗರಿಸಿಕೊಳ್ಳುವಂತೆ ಪ್ರೇರೇಪಿಸ ಬೆಂಬಿಡದೇ ಹೋದ, ಅವನಿಗಾದ ವಿರಹತಾಪ 
ಹತ್ತಿತು. ಅವಳ ಉಡಿಗೆ ಎಂದಿನಂತೆ ಸಾಮಾ- ಅಪಾರವಾಗಿತ್ತು . ಒಂದೇ ತಿಂಗಳಲ್ಲಿ ಕೂದಲು 
ನ್ಯವಾಗಿರುತ್ತಿತ್ತು . ಅವಳ ಆ ಮೃದುಹಾಸ, ಆ ಗಳೂ ಬೆಳ್ಳಗಾಗಿ ಹೋದವು. ಅವನ ಬಳಲಿಕೆ 
ವಿನಮ್ರತೆಯ ಮಾಧುರ ಮಯ ಪ್ರಖರ ಕಾಂತಿ ಅಸಾಧ್ಯವಾಗಿತ್ತು . ಸದಾ ಮಡಿದ ಮನದನ್ನೆಯ 
ಅದಕ್ಕೆ ಕುಂದಣವಿಟ್ಟಂತಿದ್ದವು. ಆದರೆ ಕಿವಿ ನೆನಪು. ಅದೇ ಆಳಾಪು. ಕಾಲವು ಅವನ 
ಗಳಲ್ಲಿ ನಕಲಿ ವಜ್ರಗಳಂತಿರುವ ಸ್ಪಟಿಕದ ದುಃಖವನ್ನು ಶಾಂತಗೊಳಿಸಲಿಲ್ಲ. ಹೆಚ್ಚಾಗಿ 
ಉದ್ದನೆಯ ಲೋಲಕಗಳನ್ನೂ ಕೊರಳಿಗೆ ಆಫೀಸಿನ ಕೆಲಸದ ಸಮಯದಲ್ಲಿ ಅವನ 
ನಕಲಿ ಮುತ್ತಿನಹಾರವನ್ನೂ ಕೈಗಳಿಗೆ ಬಂಗಾ ಸಂಗಾತಿಗಳು ನಿತ್ಯದ ಘಟನೆಗಳನ್ನು ಕುರಿತು 
ರದ ನೀರು ಕುಡಿಸಿದಂಥ ಬಳೆಗಳನ್ನೂ ಧರಿಸು ಹರಟುತ್ತಿದ್ದಾಗ ಅವನ ಗಲ್ಲಗಳು ಬಾಯುತ್ತಿ 

ದ್ದವು, ಮೂಗಿನ ಹೊಳ್ಳೆಗಳು ಬಿರಿಯುತ್ತಿದ್ದವು, 
ಬಾಹ್ಯ ಮೆರುಗಿಗೆ ಮನಸೋತ ತನ್ನ ಮನ ಅಶ್ರುಗಳು ಒತ್ತರಿಸಿ ಬರುತ್ತಿದ್ದವು. 
ದನ್ನೆ ಯನ್ನು ಕಂಡು ಲ್ಯಾ೦ಟಿ ನನ ಮನ ಕುತ್ತು ತನ್ನ ಪ್ರೇಯಸಿಯ ಕೋಣೆಯ ಯಾವ 
ತಿತ್ತು. ಆಗಾಗ ಅವಳಿಗೆ ಪ್ರಿಯೆ, ನಿಜವಾದ ವಸ್ತುವನ್ನೂ ಆತ ಬದಲಾಯಿಸಿರಲಿಲ್ಲ. ದಿನಾಲು 
ರತ್ನಾಭರಣಗಳನ್ನು ಕೊಳ್ಳಲು ಯೋಗ್ಯತೆ ಬಾಗಿಲು ಹಾಕಿಕೊಂಡು ಅವಳನ್ನೇ ನೆನೆಯುತ್ತ 
ಇಲ್ಲದ ನಾವು ಇಂಥ ಬೆಡಗಿಗೆ ಮಾರುಹೋಗದೇ ಕುಳಿತುಬಿಡುತ್ತಿದ್ದ . ಅವಳ ಅ೦ತ್ಯ ದಿನದ 
ಇರುವುದೇ ಒಳಿತು. ನಿನ್ನ ಆ ನಿರಾಭರಣ ಉಡುಪುಗಳು ಸಹ ಇದ್ದಲ್ಲಿಯೇ ಇದ್ದವು. 
ಸೌಂದರ್ಯ ನಿಜವಾದ ಮುತ್ತು ರತ್ನ ಗಳಿಗಿ೦- ಅಂದಿನಿಂದ ಅವನಿಗೆ ಜೀವನ ಅತ್ಯಂತ 
ತಲೂ ಮಿಗಿಲಾಗಿದೆ' ಎಂದು ಹೇಳುತ್ತಿದ್ದ , ಕಠೋರವಾಗಿ ತೋರಿತು. ಅವನಿಗೆ ದೊರೆ 
- ಆಗ ಅವಳು ನಸುನಗೆ ಬೀರಿ ' ನಾನೇನು ಯುವ ಸಂಬಳದಲ್ಲಿಯೇ ಅವನ ಮಡದಿ ಮನೆ 
ಮಾಡಲಿ ? ಇದೊಂದು ನನ್ನ ಆಶೆ . ನೀವು ತನದ ಖರ್ಚನ್ನೆಲ್ಲ ತೂಗಿಸಿಕೊಂಡು ಹೋಗು 
ಹೇಳುವುದೂ ಸರಿಯಾಗಿದೆ. ಆದರೆ ನನ್ನ ತಿದ್ದಳು. ಆದರೆ ಇಂದು ಅದು ಅವನೊಬ್ಬನಿಗೆ 
ಸ್ವಭಾವವನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ. ಸಾಲದಾಗಿದೆ. ಅವನಿಗೆ ಆಶ್ಚರ್ಯವಾಯಿತು. 
ವಾಗಿದೆ. ಆಭರಣಗಳೆಂದರೆ ನನಗೆ ಪ್ರಾಣ' ತನ್ನ ಹೆಂಡತಿ ತನಗೆ ದೊರೆಯುವ ಇಷ್ಟೆ ಸಂಬ 
ಎಂದು ನುಡಿಯುತ್ತಿದ್ದಳು. 

ಳದಲ್ಲಿ ಮದ್ಯ ಹಾಗು ಸಿಹಿ ಸಿಹಿ ತಿನಸುಗಳಿ 
ಹೊಳೆಯುವ ಮುತ್ತಿನ ಸರವನ್ನು ಬೆರಳಿನಲ್ಲಿ ಗಾಗಿ ಹಣ ಎಲ್ಲಿಂದ ಪೂರೈಸುತ್ತಿದ್ದಳು ? 
ಸಿಕ್ಕಿಸಿಕೊಂಡು ತಿರುಗಿಸುತ್ತಾ ನೋಡಿ, ' ಅಲ್ಲಲ್ಲಿ ಸಾಲವಾಯಿತು. ಒ೦ದುಸಲ ತಿಂಗಳ 
ಇದೆಷ್ಟು ಸುಂದರವಾಗಿದೆ. ನಿಜವಾಗಿಯೂ ಕೊನೆಗೆ ಇಡೀ ವಾರ ಕೈಯಲ್ಲಿ ಒಂದು ಸೆಂಟು 
ಮುತ್ತಿನ ಹಾರವೊ ಎ೦ಬ ಭಾ೦ತಿ ಬರುವಂ ಕೂಡ ಉಳಿಯದೇ ಕಾಲಕ್ಷೇಪ ಮಾಡಬೇಕಾ 
ತಿದೆ' ಎನ್ನುತ್ತಿದ್ದಳು. 

ದಾಗ ಏನಾದರೂ ಮಾರಿಬಿಡಬೇಕೆಂದು ಯೋಚಿ 
ಆಗ ಅವನು ನಕ್ಕು ನುಡಿಯುತ್ತಿದ್ದ: 'ನಿನ್ನ ಸಿದ. ಒಮ್ಮೆಲೆ ಅವನ ತಲೆಯಲ್ಲಿ ಮನದನ್ನೆಯ 


ಆ ಭರಣಗಳು 


೧೧೫ 


ಆಭರಣದ ಪೆಟ್ಟಿಗೆ ಸುಳಿದು ಹೋಯಿತು. ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಯಾರಾದರೂ 
ಹೌದು, ಅವನ ಹೃದಯದ ತಳಮಳಕ್ಕೆ ಅದು ಕೊಡುವವರಿದ್ದರೆ ಬೇರೆ ಕಡೆಗೆಹೋಗಿವಿಚಾರಿ 
ಒಂದು ಕಾರಣವಾಗಿತ್ತು . 

ಸಿಕೊಳ್ಳಬಹುದು. ಆದರೆ ನಮ್ಮ ಅ೦ದಾಜಿನಲ್ಲಿ 
ತನ್ನ ಅವಸಾನ ಕಾಲದವರೆಗೂ ಪ್ರತಿದಿನ ಹದಿನೈದು ಸಾವಿರ ಫ್ಯಾಂಕುಗಳಿಗಿಂತ ಮಿಕ್ಕಿ 
ಸಾಯಂಕಾಲ ಅವಳು ತಂದು ಒಟ್ಟುತ್ತಿದ್ದ ಹೋಗಲಾರದು . ಬೇರೆ ಕಡೆಗೆ ವಿಚಾರಿಸಿ ಕುದು 
ನಕಲಿ ಹಾರಗಳ ರಾಶಿಯಲ್ಲಿ ಅವನು ಬಹಳ ರದಿದ್ದರೆ ಮರಳಿ ನಮ್ಮಲ್ಲಿಗೆ ಬರಲಿಕ್ಕೂ ಅಡ್ಡಿ 
ಹೊತ್ತು ಕೈಯಾಡಿಸಿ ಶೋಧಿಸಿ, ಅವಳ ಯಿಲ್ಲ.' 
ಅತ್ಯಂತ ಪ್ರೀತಿಯ ದೊಡ್ಡ ಹಾರವನ್ನು ಹೊರ ಶ್ರೀ ಲ್ಯಾಂಟೀನ್‌ ಮುಂಗಾಣದೆ ಹಾರವನ್ನು 
ತೆಗೆದ . ಅದಕ್ಕೆ ಏಳೆಂಟು ಫ್ರಾಂಕುಗಳಾ ತೆಗೆದುಕೊಂಡು ಬೀದಿಗೆ ಬಂದ. ಅವನಿಗೆ ನಗೆ 
ದರೂ ಸಿಗಬಹುದೆಂದು ಅವನಿಗೆ ತೋರಿತು . ಯೂ ಬಂತು. ತನ್ನ ಪ್ರಕೆ ತಾನೇ ನುಡಿದು 

ಆ ಹಾರವನ್ನು ಜೇಬಿನಲ್ಲಿ ಹಾಕಿಕೊಂಡು ಕೊಂಡ: ಅವನೊಬ್ಬ ಹುಚ್ಚ , ಅವನಿಗೇನೂ 
ಒ೦ದು ಆಭರಣದ ಅಂಗಡಿಯನ್ನು ಹೊಕ್ಕ. ಆಗ ಗೊತಿಲ್ಲ.' 
ಅವನಿಗೆ ಅಷ್ಟೊಂದು ಕಡಿಮೆ ಬೆಲೆಯುಳ್ಳ ಆ ಮೇಲೆ ಮತ್ತೊಂದು ರತ್ನದ ಅಂಗಡಿ 
ಹಾರವನ್ನು ಮಾರಿ ತನ್ನ ದಾರಿದ್ರವನ್ನು ಪ್ರದ ಯನ್ನು ಹೊಕ್ಕ. ಅದನ್ನು ನೋಡಿದ ತಕ್ಷಣವೇ 
ರ್ಶಿಸಿಕೊಳ್ಳಬೇಕಾಗಿ ಬಂತಲ್ಲಾ ಎಂಬುದಾಗಿ ಆ ವ್ಯಾಪಾರಿ ' ಈ ಹಾರ ನನಗೆ ಗೊತ್ತಿದೆ. 
ಸ್ವಲ್ಪ ನಾಚಿಕೆಯೂ ಆಯಿತು. ಗಟ್ಟಿ ಮನಸ್ಸು ನಮ್ಮ ಅಂಗಡಿಯಿಂದಲೇ ಇದನ್ನು ಒಯ್ದಿದ್ದಾ 
ಮಾಡಿ ಗಂಟಲು ಸರಿಪಡಿಸಿಕೊಂಡು ' ಸ್ವಾಮಿ , ಗಿದೆ' ಎಂದ. 
ಈ ಸಣ್ಣ ಹಾರದ ಬೆಲೆ ಏನಾಗುತ್ತದೆ ಹೇಳ ಶೀ ಲ್ಯಾಂಟೀನ್‌ಗೆ ಕಳವಳವಾದಂತಾ 
ಬಲ್ಲಿರಾ ?' ಎಂದು ಕೇಳಿದ. 

ಯಿತು. ಇದರ ಬೆಲೆ' ಎಂದು ಕೇಳಿದ. 
- ಅವನು ಅದನ್ನು ತೆಗೆದುಕೊಂಡು ಪರೀಕ್ಷೆ ' ಸ್ವಾಮಿ , ಇದನ್ನು ನಾನು ಇಪ್ಪತೈದು 
ಸಿದ, ತಿರುತಿರುಗಿಸಿನೋಡಿದ, ತೂಕ ಮಾಡಿದ, ಸಾವಿರಕ್ಕೆ ಮಾರಿದ್ದೇನೆ ಆದರೆ ನೀವು ಪೋ 
ಆಮೇಲೆ ಸೂಕ್ಷದರ್ಶಿಯಲ್ಲಿ ನೋಡಿ, ತನ್ನ ಲೀಸ್ ಕಾಯ್ದೆಗನುಸಾರವಾಗಿ ಇದನ್ನು 
ಅಸಿಸ್ಟಂಟನನ್ನು ಕರೆದು ಅವನ ಕಿವಿಯಲ್ಲಿ ಎಲ್ಲಿಂದ ತಂದಿರುವಿರೆಂದು ತಿಳಿಸಿದರೆ ಹದಿ 
ಏನೋ ಪಿಸುಗುಟ್ಟಿದ. 

ನೆಂಟು ಸಾವಿರಕ್ಕೆ ತೆಗೆದುಕೊಳ್ಳುವೆ.' 
ನೋಡುತ್ತ ಕುಳಿತ ಶ್ರೀ ಲ್ಯಾಂಟೀನ್ ಗೆ ಸ್ವಲ್ಪ ಶೀ ಲ್ಯಾಂಟೀನ್ ಆಶ್ಚರ್ಯದಿಂದ ಪಾರ್ಶ್ವ 
ಸಿಟ್ಟು ಬಂತು. ಬೇಜಾರಿನಿಂದ ಅವನು ' ಅದ ವಾಯು ಬಂದವರಂತೆ ಗಕ್ಕನೆ ಕುಳಿತುಬಿಟ್ಟ . 
ಕ್ಕೇನೂ ಬೆಲೆ ಇಲ್ಲವೆಂಬುದು ನನಗೆ ಗೊತ್ತಿದೆ' ' ಆದರೆ... ಅದನ್ನು ಸರಿಯಾಗಿ ಪರೀಕ್ಷಿಸಿ 
ಎನ್ನಲು ಬಾಯಿ ಬಿಡುವಷ್ಟರಲ್ಲಿ ಆ ವ್ಯಾಪಾರಿ ನೋಡಿ, ಇದುವರೆಗೂ ನಾನು ಅದನ್ನು ನಕಲಿ 
“ ಸ್ವಾಮಿ , ಇದು ಹದಿನಾಲ್ಕು ಹದಿನೈದು ಸಾವಿರ ಎಂದೇ ತಿಳಿದಿದ್ದೆ ' ಎಂದು ಅವನು ನುಡಿದಾಗ 
ಫ್ರಾಂಕುಗಳಷ್ಟು ಬೆಲೆ ಬಾಳುತ್ತದೆ. ಆದರೆ ' ಸ್ವಾಮಿ , ನಿಮ್ಮ ಹೆಸರೇನು ಹೇಳಬಲ್ಲಿರಾ ?' 
ನೀವು ಅದರ ಒಡೆಯರ ಹೆಸರು ಹೇಳದ ಎಂದು ಆ ವ್ಯಾಪಾರಿ ಕೇಳಿದ. 
ಹೊರತು ಕೊಂಡುಕೊಳ್ಳಲಾರೆ' ಎಂದ. 'ಓಹೋ ! ಅದಕ್ಕೇನು? ನನ್ನ ಹೆಸರು 
- ಅವನು ಕ್ಷಣಹೊತ್ತು ಅವಾಕ್ಕಾಗಿ ಕಣ್ಣ ಲ್ಯಾಂಟೀನ್. ನಾನು ಒಳಾಡಳಿತ ಸಚಿವ ಶಾಖೆ 
ರಳಿಸಿ ಬಾಯಿ ತೆರೆದುಕೊಂಡು ನಿಂತ. “ಏನು ಯಲ್ಲಿ ಕೆಲಸ ಮಾಡುತ್ತಿರುವೆ ಮತ್ತು ನಾನು 
ನೀವುಹೇಳುವುದು ನಿಜವೇ ?' ಸಾವರಿಸಿಕೊಂಡು ನಂ . ೧೬ , ರೂ ದ ಮಾರ್ಟಿಯರ್ಸ್‌ನಲ್ಲಿ ರುವೆ.' 

ವ್ಯಾಪಾರಿ ಖಾತೆ ಪುಸ್ತಕವನ್ನು ತೆರೆದು 
ಅವನ ಅಚ್ಚರಿಗೆ ಇನ್ನೊಬ್ಬ ಬೇರೆ ಅರ್ಥ ನೋಡಿ' ಹೌದು, ಇದೇ ವಿಳಾಸಕ್ಕೆ ಈ ಹಾರ 
ವನ್ನೆ ಕಲ್ಪಿಸಿಕೊಂಡು ವಿರಕ್ತಿಯಿಂದ ಹೇಳಿದ : ವನ್ನು ೨೦ನೆಯ ಜುಲೈ ೧೮೭೬ ರಲ್ಲಿ ಕಳಿಸಿ 


ಮಹಿಳೆಯರಿಗಾಗಿ ಉಳಿತಾಯ ಯೋಜನೆ...೧ 
ಜೀವನ 
ಸು೦ದರ.... 
ಅ ದರ ಸವಿ ನೆನಪು 
ಅ ಆ ಸು೦ದ ರ ..... 


- ಬೆಳೆಯುತ್ತಿರುವ ಚಿಕ್ಕ ಮಗುವನ್ನು ಆಸೆ, ಆಕಾಂಕ್ಷೆ ಮತ್ತು ಕುತೂ 
* ಹಲದಿಂದ ನಿರೀಕ್ಷಿಸುತ್ತಿರುವ ತಾಯಿಗೆ ಜೀವನವೊಂದು ಸುಂದರ ಸ್ವಪ್ಪ . 

ಅದೇ ರೀತಿ ಮನೆಯ ಕಾರ್ಯಭಾರವನ್ನು ಜವಾಬ್ದಾರಿಯಿಂದ ನಡೆಸುತ್ತಿರುವ 
* ಗೃಹಲಕ್ಷ್ಮಿಗೆ “ ಬ್ಯಾಂಕ್ ಎಕೌಂಟ್ ” ಕೂಡ ಅತೀ ಮುಖ್ಯ . 


ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಮಗುವಿನಂತೆ, ನಿಮ್ಮ ಬ್ಯಾಂಕ್ 
ಖಾತೆಯ ಅಭಿವೃದ್ಧಿಯತ್ತ ಬೆಳೆಯಬಲ್ಲದು. “ ಬ್ಯಾಂಕ್ ಖಾತೆಯು” ನಿಮ್ಮಲ್ಲಿ 
ಉಳಿತಾಯ ಮನೋವೃತ್ತಿಯನ್ನು ಬೆಳೆಸುವುದರೊಂದಿಗೆ, ಭವಿಷ್ಯತ್ತಿಗೊಂದು 
ಸುಂದರ ರೂಪುಕೊಡುತ್ತದೆ. . 


ಭವಿಷ್ಯತ್ತಿನ ಭದ್ರತೆಗಾಗಿ ಒಂದು ಸೇವಿಂಗ್ಸ್ ಖಾತೆ ತೆರೆಯಿರಿ. 


ಸಿಂಡಿಕೇಟ್ ಬ್ಯಾಂಕ್ 


ದಿ ಕೆನರಾ ಇಂಡಸ್ಟ್ರಿಯಲ್ ಎಂಡ್, ಬ್ಯಾಂಕಿಂಗ್‌ ಸಿಂಡಿಕೇಟ್ ಲಿಮಿಟೆಡ್ 
ಸ್ಥಾಪನೆ : ೧೯೨೫ 

ಶಾಖೆಗಳು : ೧೭೬ 


-- ಚಲಾವಣಾ ಸಂಪತ್ತು 40 ಕೋಟಿಗೂ ಮಿಕ್ಕಿದೆ 


ಆಭರಣಗಳು. 


೧೧೭ 


ಕೊಡಲಾಗಿತ್ತು .' ಎಂದು ನುಡಿದ. 

ಡಲು ಅವನಿಗೆ ಅಸಾಧ್ಯವಾಯಿತು. ತನ್ನ ಮೇಲೆ 
ಅಲ್ಲಿದ್ದ ಈರ್ವರೂ ಕಣ್ಣು ಮಿಟುಕಿಸಿ ಪರ ಧಿಕಾರಿಗೆ ಕ್ಷಮೆ ಕೋರುವುದೇ ಒಳಿತೆಂದು 
ಸ್ಪರನೋಡಿದರು. ಸರಕಾರಿ ನೌಕರ ಕಳವು ಭಾವಿಸಿ ಪತ್ರ ಬರೆದ. ಆ ಮೇಲೆ ರತ್ನದ ಅಂಗ 
ಮಾಡುವುದೆ ? ಆ ವ್ಯಾಪಾರಿ ಅವನನ್ನು ಕಳ್ಳ ಡಿಗೆಹೋಗಬೇಕೆಂದು ಯೋಚಿಸಿದ. ಆದರೆ 
ನೆಂದೇ ಎಣಿಸಿ ಕೇಳಿದ, ' ನಿಮಗೆ ರಸೀದಿಯನ್ನು ಲಜ್ಜೆ ತಡೆಹಿಡಿದು ನಿಲ್ಲಿಸಿತು. ಬಹಳ ಹೊತ್ತು 
ಕೊಟ್ಟರೆ ಒಂದು ದಿವಸದ ಸಲುವಾಗಿ ಇದನ್ನು ಯೋಚಿಸುತ್ತ ನಿಂತುಬಿಟ್ಟ . ಏನೇ ಇರಲಿ, ಆ 
ನಮ್ಮಲ್ಲಿಯೇ ಬಿಟ್ಟು ಹೋಗಬಲ್ಲಿರಾ?', ಹಾರವನ್ನು ಮಾತ್ರ ಆ ವ್ಯಾಪಾರಿಯ ಕೈಯಲ್ಲಿ 
- ಶೀಲ್ಯಾಂಟಿನ್ ಗುಕ್ಕಿಸಿದ : ' ಒಳ್ಳೇದು ಬಿಡುವುದು ಉಚಿತವಲ್ಲವೆಂದು ಉಡುಪು ಧರಿಸಿ 
ಆಗಲಿ.' 

ಕೊಂಡು ಹೊರಬಿದ್ದ . 
ರಸ್ತೆಯನ್ನು ದಾಟಿ ಆತ ದಾರಿಯುದ್ದಕ್ಕೂ ಆ ದಿನ ಎಷ್ಟೊಂದು ಸೊಗಸಾಗಿತ್ತು ! ನಗರ 
` ಏನೇನೋ - ಯೋಚಿಸುತ್ತ ಹೊರಟುಬಿಟ್ಟ . ನನ್ನಾವರಿಸಿದ ನೀಲಿ ಆಗಸ ಕುಲುಕುಲು ನಗು. 
ಅವನ ಬುದ್ದಿಗೆ ಏನೂ ಹೊಳೆಯಲಿಲ್ಲ. ತನ್ನ ತಿರುವಂತಿತ್ತು . ತಮ್ಮ ತಮ್ಮ ಜೇಬುಗಳಲ್ಲಿ 
ಹೆಂಡತಿ ಇಷ್ಟೊಂದು ಬೆಲೆಯುಳ್ಳ ಒಡವೆಯನ್ನು ಕೈಯಿರಿಸಿಕೊಂಡು ಆಲಸಿಗಳು ಅಲೆಯುತ್ತಿ 
ಕೊಂಡುಕೊಂಡಿರಬಹುದೆ ? ಛೇ ! ಅಸಾಧ್ಯ - ದ್ದ ರು . 
ಅಸಾಧ್ಯ . ಹಾಗಾದರೆ ? ಕಾಣಿಕೆ ಬಂದಿರಬ ಅವರು ತನ್ನ ಬಳಿ ಹಾಯ್ದು ಹೋದಾಗ 
ಹುದೆ ? ಯಾರಿಂದ ಬಂದಿರಬಹುದು ? ಏಕೆ ? ಲ್ಯಾಂಟೀನ್‌ ಅವರ ಮೇಲೆ ಒಂದು ಸೂಕ್ಷ 

ಅವನು ನಿಂತುಕೊಂಡರಸ್ತೆಯ ಮಧ್ಯ ದೃಷ್ಟಿ ಬೀರಿ ತನ್ನಷ್ಟಕ್ಕೆ ತಾನೇ ನುಡಿದುಕೊಂಡ 
( ದಲ್ಲಿಯೇ . ತಲೆಯಲ್ಲಿ ಅನೇಕ ಸಂಶಯಗಳು * ಮನುಷ್ಯ ಶ್ರೀಮಂತನಾಗಿದ್ದರೆ ಎಷ್ಟೊಂದು 
ಸುಳಿಯತೊಡಗಿದವು. 

... ಸುಖವಾಗಿರಬಲ್ಲ . ನಿಮ್ಮಲ್ಲಿಹಣವಿದ್ದರೆ ಸಾಕು . 
- ಅವಳು ? ಹಾಗಾದರೇನು ಎಲ್ಲ ರತ್ನ ನಿಮ್ಮ ಬಳಿ ಯಾವ ಸಂಕಟಗಳೂ ಸುಳಿಯಲಾ 
ಗಳೂ ಕಾಣಿಕೆಗಳೇ ? ಆಗ ಅವನಿಗೆ ಆಕಾಶ ರವು. ನೀವು ಬಯಸಿದಲ್ಲಿ ಹೋಗಬಹುದು, 
ಕಳಚಿ ಬಿದ್ದಂತೆ, ಭೂಮಿ ಬಾಯ್ದೆರೆದು ತಿರು ಪ್ರವಾಸ ಮಾಡಬಹುದು, ನಿಮ್ಮಷ್ಟಕ್ಕೆ ನೀವೇ 
ಗುತ್ತಿರುವಂತೆ, ಗಿಡಮರಗಳು ಉರುಳುತ್ತಿರು ಸುಖದ ಸುಪ್ರೊತ್ತಿಗೆಯಲ್ಲಿ ಓಲಾಡಬಹುದು.' 
ವಂತೆ ಭಾಸವಾಯಿತು. ಬಾಹುಗಳನ್ನು ಚಾಚಿ ಅವನಿಗೆ ಹೊಟ್ಟೆ ಹಸಿದುದರ ಅರಿವಾಯಿತು. 
ಮೂರ್ಛಹೋಗಿ ಬಿದ್ದು ಬಿಟ್ಟ . 

ನಿನ್ನೆಯಿಂದಲೂ ಊಟವನ್ನೇ ಮಾಡಿರಲಿಲ್ಲ. 
ಎಚ್ಚರ ಬಂದಾಗ ಅವನೊಂದು ಔಷಧಿಯಂ- ಪಾಕೀಟು ಖಾಲಿಯಾಗಿತ್ತು . ಆಗ ಅವನಿಗೆ. 
ಗಡಿಯಲ್ಲಿದ್ದ . ದಾರಿಹೋಕರು ತಂದು ಅಲ್ಲಿ ಹಾರದ ನೆನಪಾಯಿತು. ಹೌದು, ಹದಿನೆಂಟು 
ಹಾಕಿದ್ದರು. ಆಮೇಲೆ ಯಾವುದೇ ವ್ಯಕ್ತಿಯ ಸಾವಿರ ಪ್ರಾ೦ಕುಗಳು ! ಹದಿನೆಂಟು ಸಾವಿರ 
ನೆರವಿನಿಂದ ಮನೆ ತಲುಪಿ ಬಾಗಿಲು ಹಾಕಿ ಫ್ರಾಂಕುಗಳು! - ಅಪಾರವಾದ ಸಂಪತ್ತು . 
ಕೊಂಡು ಕುಳಿತುಬಿಟ್ಟ . ಬಾಯಲ್ಲಿ ಕರವಸ್ತ್ರ ರೂ ದ ಲಾ ಪೇ ಬೀದಿಗೆ ತಲುಪಿ ಅಂಗ 
ವನ್ನು ತುರುಕಿಕೊಂಡು ಇಡೀ ರಾತ್ರಿ ರೋದಿ ಡಿಯ ದಾರಿ ಹಿಡಿದ. ಅಂಗಡಿಯನ್ನು ಪ್ರವೇ 
ಸಿದ. ಅತ್ತು ಅತ್ತು ದಣಿದಾಗಿದ್ದರಿಂದ ಹಾಸಿ ಶಿಸುವುದರೊಳಗಾಗಿ ಹದಿನೆಂಟು ಸಾವಿರ 
ಗೆಯ ಮೇಲೆಉರುಳುವುದೊಂದೇ ತಡ, ಗಾಢ ಫ್ರಾಂಕು ಎಂದು ಇಪ್ಪತ್ತು ಸಲ ಗುಣಗುಟ್ಟಿದ. 
ನಿದ್ರೆಯಾವರಿಸಿತು . 

ಆಗಲೂ ಲಜ್ಜೆ ತಡೆಹಿಡಿಯುತಿತ್ತು , 
ಕಿಟಿಕಿಯಿಂದ ತೂರಿಬಂದ ಸೂರ್ಯ ಕಿರಣ ವಿಪರೀತ ಹಸಿವು, ಅವನ ಹತ್ತಿರ ಒಂದು 
ಗಳೇ ಅವನನ್ನು ಎಚ್ಚರಗೊಳಿಸಿದವು. ಎದ್ದು ಸೆಂಟ್ ಕೂಡ ಇರಲಿಲ್ಲ. ' ಏನೇ ಆಗಲಿ ಹೋಗಿ 
ಆಫೀಸಿಗೆ ಹೋಗಲು ಅನುವಾದ. ಇಂಥ ಯೇ ಬಿಡುವುದು' ಎಂದು ಒಮ್ಮೆಲೆ ನಿರ್ಧರಿಸಿ, 
ಆಘಾತದಿಂದ ಸಾವರಿಸಿಕೊಂಡು ಕೆಲಸ ಮಾ - ವೇಗದಿಂದ ರಸ್ತೆಯನ್ನು ಪಾರು ಮಾಡಿ ಅ೦ಗ 


೧೧೮ 

ಕಸೂರಿ, ಮೇ ೧೯೬೩ 
ಡಿಯ ಬಾಗಿಲನ್ನು ದಬ್ಬಿಕೊಂಡು ಒಳನುಗ್ಗಿದ. ಈ ಸಲ ಲ್ಯಾಂಟೀನ್ ಬೆಲೆ ನಿರ್ಣಯದಲ್ಲಿ 
* ಅವನನ್ನು ನೋಡಿದ ತಕ್ಷಣವೇ ವ್ಯಾಪಾರಿ ಜೋರುಜೋರಿನಿಂದ ವಾದಿಸಿದ. ಕೋಪಿಸಿ 
ಓಡಿ ಬ೦ದ. ನಗುಮೊಗದಿಂದ ಸ್ವಾಗತಿಸಿ ಕೊಂಡು ಖಾತೆ ಪುಸ್ತಕವನ್ನು ತೆರೆದು ತೋರಿ 
ಕುಳಿತುಕೊಳ್ಳಲು ಆಸನ ಕೊಟ್ಟ. ಅವನ ಅಸಿ ಸಲು ಒತ್ತಾಯಪಡಿಸಿದ, ಆಗ ಬೆಲೆ ಏರುತ್ತಲೇ 
ಸೈಂಟ್ ಸಹ ಹೊರಗೆ ಬಂದ. ಅವರ ತುಟಿ ನಡೆಯಿತು. 
ಗಳಲ್ಲಿ, ಕಣ್ಣುಗಳಲ್ಲಿ ಲ್ಯಾ೦ಟಿ ನನನ್ನು ನೋಡು ದೊಡ್ಡ ದೊಡ್ಡ ವಜ್ರದ ಕಿವಿಯೋಲೆಗಳು 
ತ್ತಿದ್ದಂತೆ ನಗೆ ಉಕ್ಕಿ ಬರುತ್ತಿತ್ತು . 

ಇಪ್ಪತ್ತು ಸಾವಿರ ಫ್ರಾಂಕು ಬೆಲೆ ಬಾಳುತ್ತಿದ್ದರೆ, 
' ಸ್ವಾಮಿ , ನನಗೆ ಬೇಕಾದ ಎಲ್ಲ ವಿವರಣೆ ಬಳೆಗಳು ಮೂವತ್ತೈದು ಸಾವಿರ, ಉಂಗುರ 
ಗಳು ದೊರೆತವು. ನಿಮಗೆ ಒಪ್ಪಿಗೆ ಇದ್ದರೆ ಪಿನ್ನು ಪದಕಗಳು ಹದಿನಾರು ಸಾವಿರ, ಪಚ್ಚ 
ಮೊದಲೇ ಹೇಳಿದ ಬೆಲೆಗೆ ಕೊಳ್ಳಲು ನಾನು ನೀಲಮಣಿಗಳ ಒಡವೆಗಳ ಹದಿನಾಲ್ಕು ಸಾವಿರ 
ಸಿದ್ಧನಿರುವೆ.' 

ಬೆಲೆ ಬಾಳುತ್ತಿದ್ದವು. ಬಂಗಾರದ ಸರದಲ್ಲಿದ್ದ 
* ಅವನ ಶರೀರ ಕಂಪಿಸಿದಂತಾಯಿತು. ಒಂದೇ ಒಂದು ವಜ್ರದ ಹರಳು ನಲ್ವತಸಾವಿರ 
“ಒಳ್ಳೇದು' - ಎಂದು ತೊದಲುತ್ತ ನುಡಿದ. ಬೆಲೆಯುಳ್ಳದ್ದಾಗಿತ್ತು . ಅವೆಲ್ಲವುಗಳ ಒಟ್ಟು 

ವ್ಯಾಪಾರಿ ಹಣದ ಪೆಟ್ಟಿಗೆಯನ್ನು ತೆಗೆದು ಬೆಲೆ ಸುಮಾರು ಒಂದುನೂರತೊಂಬತ್ತಾರು 
ಹಣ ಎಣಿಸಿ ಲ್ಯಾಂಟೀನ್ನ ಕೈಯಲ್ಲಿ ಕೊಟ್ಟು, ಸಾವಿರ ಫಾಂಕುಗಳ ವರೆಗೆ ತಲುಪಿತು. 
ರಸೀದಿಗೆ ಸಹಿ ಮಾಡಲು ಹೇಳಿದ. ಅವನ ಕೈ * ಇವೆಲ್ಲ ಒಬ್ಬನ ಉಳಿತಾಯದಿಂದಲೇ 
ನಡುಗಿದವು. ಆದರೆ ಜೇಬು ಹಣದಿಂದ ಬಂದುದಾಗಿವೆ. ಆತ ಹಣವನ್ನೆಲ್ಲ ಈ ಆಭರಣ 
ತುಂಬಿತ್ತು . 

ಗಳಲ್ಲಿ ಹಾಕಿದ್ದ.' ಎ೦ದು ಆ ವ್ಯಾಪಾರಿ ವ್ಯಂಗ್ಯ 
ಅಂಗಡಿಯಿಂದ ಹೊರಹೊರಟವನು ಹೊರಳಿ ನಗುವಿನಿಂದ ನುಡಿದ. 
ಮತ್ತೆ ನೋಡಿದಾಗ ಆ ವ್ಯಾಪಾರಿಗಳು ಇನ್ನೂ ಲ್ಯಾಂಟೀನ್ ಗಂಭೀರ ಸ್ವರದಲ್ಲಿ " ಅದೇನೇ 
ಬಾಗಿಲ ಬಳಿಯೇ ನಿಂತುಕೊಂಡು ಮುಗುಳ್ಳಗೆ ಇರಲಿ - ಇದೂ ಒ೦ದು ಹಣದ ಉಳಿತಾಯದ 
ಯಿಂದ ತನ್ನನ್ನೇ ನೋಡುತ್ತಿದ್ದುದು ತಿಳಿಯಿತು. ದಾರಿ' ಎಂದು ನುಡಿದು ಬೆಲೆ ನಿರ್ಣಯಿಸಿ 
ಆಗ ಅವನು ಕಣ್ಣು ಕೆಳಗೆ ಮಾಡಿ - ' ನನ್ನಲ್ಲಿ ಮರುದಿನ ಮಾರಾಟವನ್ನು ನಿಶ್ಚಯಿಸಿ ಹೊರಟು 
ಇನ್ನೂ ವಂಶಾನುಗತಿಕವಾಗಿ ಬಂದ ಆಭರಣ ಹೋದ. 
ಗಳಿವೆ . ಅವನ್ನೂ ನೀವು ಕೊಂಡುಕೊಳ್ಳು ಅತ್ಯಂತ ಹರುಷದಿ೦ದ ದಾರಿಗುಂಟ ಸಾಗಿ 
ವಿರಾ ? ' ಎಂದು ಕೇಳಿದ. 

ದಾಗ ಅಲ್ಲಿಯೇ ಇದ್ದ ವೆಂಡ ಗೋಪುರವನ್ನೇರಿ 
* ಅಗತ್ಯವಾಗಿ ಸ್ವಾಮಿ ' - ವ್ಯಾಪಾರಿ ಬಾಗಿ ಮೆರೆದಾಡಬೇಕೆಂದು ಅವನ ಮನಸ್ಸು ಹಂಬಲಿ 
ನುಡಿದ. 

ಸಿತು. ಆಗಸವನ್ನು ಚುಂಬಿಸುತ್ತಿದ್ದ ಅರಸನ 
ಒಬ್ಬ ಒಳಗೊಡಿಹೋಗಿ ಬಿದ್ದು ಬಿದ್ದು ನರ ಪ್ರತಿಮೆಯ ಮೇಲೆ ಕಪ್ಪೆ ಜಿಗಿತವಾಡಬೇಕೆನ್ನಿ 
ತೊಡಗಿದರೆ ಇನ್ನೊಬ್ಬಜೋರಿನಿಂದ ಸೀನಿದ. ಸಿತು . 
- ಲ್ಯಾಂಟೀನ್‌ನ ಮುಖ ಕೆಂಪಗಾಗಿದ್ದರೂ ಊಟಕ್ಕಾಗಿ ಸುಪ್ರಸಿದ್ದ ವೊಯಿಸಿನ್ನ 
ನಿರ್ವಿಕಾರನಂತೆ ನಟಿಸುತ್ತ , ' ಹಾಗಾದರೆ ಅವು ವಿಶ್ರಾಂತಿ ಗೃಹವನ್ನು ಪ್ರವೇಶಿಸಿದ. ಇಪ್ಪತ್ತು 
ಗಳನ್ನು ನಿಮ್ಮಲ್ಲಿಗೆ ತರುತ್ತೇನೆ' ಎಂದು ಹೇಳಿ ಫ್ರಾಂಕು ಕೊಟ್ಟು ಮದ್ಯ ಕುಡಿದ. 
ಹೊರಟುಹೋಗಿ ಮತ್ತೆ ಒಂದು ತಾಸಿನ ಮೇಲೆ ಅನಂತರ ಬಾಡಿಗೆ ಟಾಂಗಾದಲ್ಲಿ ಕುಳಿತು 
ಮರಳಿ ಬಂದ. ಇನ್ನೂ ಅವನ ಊಟವಾಗಿರ ಬೊಯಿಸ್ ದ ಬೌಲೋನ್‌ಗೆ ಹೋದ. ತನ್ನ 
ಲಿಲ್ಲ. ವ್ಯಾಪಾರಿ ಪ್ರತಿಯೊಂದನ್ನೂ ಸೂಕ್ಷ್ಮ ಸುತ್ತಲೂ ವಾಹನಗಳಲ್ಲಿ ಕುಳಿತು ಹಾಯು 
ವಾಗಿ ಪರಿಶೀಲಿಸಿ ನೋಡಿದ. ಅವೆಲ್ಲವೂ ಅದೇ ಹೋಗುವ ಶ್ರೀಮಂತರಿಗೆಲ್ಲ ' ನಾನೂ 
ಅಂಗಡಿಯಿಂದ ಮಾರಲ್ಪಟ್ಟವಾಗಿದ್ದವು. ಶ್ರೀ ಮಂತ, ನನ್ನಲ್ಲಿ ಇನ್ನೂ ರು ಸಾವಿರ ಫ್ರಾಂಕು 


ಬೇಸಿಗೆಯಲ್ಲಿ 
ದೇಹ ಕಾಂತಿಗಾಗಿ 


ಉಷ್ಣತೆಯ ದಿನವನ್ನು ಶಾಂತ 
ಮತ್ತು ಸುವಾಸಿತ ಖಸ್‌ ಸಾಬೂನು 
ಲೆನೆಂಡರ ವಾಟರ್‌ , 
ಅಫಘಾನ ಸೈ , ಮತ್ತು 
ಅಫಘಾನ ಟೆಲ್ಸ್ ದೊಂದಿಗೆ 
ಪ್ರಾರಂಭಿಸಿರಿ . ಅ೦ದರೆ ಅವು 
ನಿಮ್ಮ ತ್ವಚೆಯನ್ನು ಸೂರ್ಯನ 
ಪ್ರಖರ ತಾಹದಿಂದ ರಕ್ಷಿಸುತ್ತದೆ, 
ಸುವಾಸನೆ ನೀಡುತ್ತದೆ ಮತ್ತು 
ಇಡೀ ದಿನವೆಲ್ಲ ಹೊಚ್ಚ ಹೊಸತನ 
ಕಾಪಾಡುತ್ತದೆ. 


4 tohar 


TALCUM 
POWDER 


MTANWALAS 
Lavendet 
WATER 


70 / 4 / 7 - 


S 


UNI 


KAMAL 


TV 


ಅ ಫಘಾನ ಸೊ 
ಸೌಂದರ್ಯ ಸಾಧನಗಳು 


೧೨೦ 

– ಕಸ್ತೂರಿ, ಮೇ ೧೯೬೩ 
ಗಳಿವೆ' ಎಂದು ಹೇಳಬೇಕೆನ್ನಿಸಿತು ಅವನಿಗೆ . ಊಟಮಾಡಿದ. 
ಒಮ್ಮೆಲೆ ಅವನಿಗೆ ತನ್ನ ಆಫೀಸಿನ ನೆನಪಾ ನಾಟ್ಯಗೃಹದಲ್ಲಿ ಬೇಸರ ಬಾರದಿದ್ದುದು 
ಯಿತು. ಆ ಕಡೆ ಸಾಗಿದ. ನೇರವಾಗಿ ನಿರಾತಂಕ - ಅವನ ಜೀವನದಲ್ಲಿ ಅದೇ ಮೊಟ್ಟಮೊದಲು: 
ವಾಗಿ ತನ್ನ ಮೇಲಧಿಕಾರಿಯ ಕೋಣೆಯೊಳಗೆ ಹೆಣ್ಣುಗಳ ಸಂಗದಲ್ಲಿ ಸುಖವಾಗಿ ರಾತ್ರಿ 
ಹೋಗಿ' ಸ್ವಾಮಿ , ನಾನು ನನ್ನ ಕೆಲಸಕ್ಕೆ ರಾಜೀ ಕಳೆದ 
ನಾಮೆ ಕೊಡಲು ಬಂದಿದ್ದೇನೆ. ಸದ್ಯ ನನ್ನಲ್ಲಿ ಆರು ತಿಂಗಳ ನಂತರ ಲ್ಯಾಂಟೀನ್ ಎರಡ 
ಮುನ್ನೂರು ಸಾವಿರ ಫ್ರಾಂಕುಗಳಿವೆ' ಎ೦ದು ನೆಯ ಮದುವೆ ಮಾಡಿ ಕೊಂಡ. ಎರಡನೆಯ 
ನುಡಿದ. ಆಮೇಲೆ ತನ್ನ ಸಹೋದ್ಯೋಗಿಗಳ ಹೆಂಡತಿ ನಿಜವಾಗಿಯೂ ಮರ್ಯಾದಸ್ಥಳಾ 
ಬಳಿ ಹೋಗಿ ಹಸ್ತಾಂದೋಲನಗೈದು ತನ್ನ ಗಿದ್ದಳು. ಆದರೆ ಅವಳ ಸ್ವಭಾವ ಸ್ವಲ್ಪ ಸಿಡು 
ಹೊಸ ಜೀವನದ ಧೈಯಧೋರಣೆಗಳನ್ನೆಲ್ಲ ಕಿನದಾಗಿದ್ದರಿಂದ ಅವನು ಸಾಕಷ್ಟು ತೊಂದರೆ 
ಹೇಳಿದ. ಅವನು ಅ೦ದು ಕೆಫೆ ಯಾಂಗ್ಲಸಿನಲ್ಲಿ ಗೀಡಾಗಬೇಕಾಯಿತು. 


ಆ ಸಂಜೆ ನಮ್ಮ ಊರಿನ ಕರ್ಣಾ ಟಕ ಸಂಘ ಭವನದಲ್ಲಿ “ ಅಧ್ಯಕ್ಷತೆ ” ಎಂಬ 
ನಾಟಕ ಅಭಿನಯಿಸಲ್ಪಟ್ಟಿತು. ಅವತ್ತು ನಡೆದ ಮೋಜಿನ ಸಂಗತಿ ಇನ್ನೂ ನನ್ನ 
ನೆನಪಿನಲ್ಲಿ ದೆ , ನಾ ಟಕ ಅಧ್ಯಕ್ಷರು ” “ ಅಧ್ಯಕ್ಷತೆ ” ವಹಿಸುವ ಪ್ರಸಂಗವಾಗಿತ್ತು . 
ಸರಿ, ಮೊದಲ ಅ೦ಕ ಸುರುವಾಯಿತು. ಅಧ್ಯಕ್ಷರಿಗಾಗಿ ಕಾಯುತ್ತಿರುತ್ತಾರೆ. 
ಕಾರ್ಯದರ್ಶಿಗಳು, ಆದರೆ ಅಧ್ಯಕ್ಷರು ಬರುವುದು ತಡವಾಗುತ್ತದೆ. “ ಸ್ವಲ್ಪ 
ಸುಧಾರಿಸಬೇಕು ಮಹಾಜನಗಳು ” ಅನ್ನುತ್ತಾರೆ - ನಟ ಕಾರ್ಯದರ್ಶಿ 
* “ ಅದ್ದೆಗ್ರಿ ಕಾಯೋ ದಾಗುತ್ತೆ ? ಅಧ್ಯಕ್ಷರು ಸರಿಯಾದ ಕಾಲಕ್ಕೆ ಬರಬೇಡ- 
ನೇ ” ಅನ್ನು ತ್ವ , ಪ್ರೇಕ್ಷಕ ಗುಂಪಿನಿಂದ , ಸಾದಾ ಪೇಟ ಧರಿಸಿದ್ದ , ಒಬ್ಬ ನಡು 
ವಯಸ್ಸಿನ ವ್ಯಕ್ತಿ ಎದ್ದು ರಂಗದ ಕಡೆ ನಡೆಯಿತು . 
- ಸರಿ , ಜನಗಳಲ್ಲಿ ಗುಜು ಗುಜು ಪ್ರಾರಂಭವಾಯಿತು. “ ಇವ ಯಾಕೆ ಮಂಗ 
ನಾಗೆ ಆಡ್ತಾನೆ” ಅಂತ ! 

” “ ನಾನೇ ಅಧ್ಯಕನಾಗೇನೆ” ಎಂದು ರಂಗದ ಮೇಲೆ ಹೋ ದ ನಡು ನಯ 
- ಸ್ಸಿನ ವ್ಯಕ್ತಿ ಹೇಳಿತು. 

ಜನರಿಗೆ ಇನ್ನು ತಡೆಯಲಾಗಲಿಲ್ಲ . ಕೆಲವರಂತೂ ರೋಸಿ ರಂಗದ ಹತ್ತಿರ 
ಹೋಗಿ ಗಲಾಟೆ ಮಾಡುತ್ತಿದ್ದ ವ್ಯಕ್ತಿಯ ಕೊರಳಿಗೆ ಕೈ ಹಟ್ಟೇ ಬಿಟ್ಟರು - ಹೊರಗೆ 
ದಬ್ಬಲು ! 
* ಗುಲ್ಲೋ ಗುಲ್ಲು ! ತಕ್ಷಣ ದೀಪ ಆರಿತು ; ಹಾಗೆಯೇ ಮು೦ಪಡದೆ 
ಮುಚ್ಚಿತು. ತಕ್ಷಣ ನೆ ಮೈಕಿನಿ೦ದ ಧ್ವನಿ ಕೇಳಿ ಬಂತು : “ ಮಹನೀಯರೆ... ದಯ 
- ನಿಟ್ಟು ಶಾಂತದಿಂದ ಇರಿ . ಈಗ ರಂಗದ ಕಡೆಗೆ ಬಂದ ವ್ಯಕ್ತಿ ನೀವು ತಿಳಿದುಕೊಂಡ 
ಹಾಗೆ ಹುಚ್ಚರಲ್ಲ. ಅವರ ನಟರಲ್ಲೊಬ್ಬರು ! ನಾ ಟ ಕದ ಮೊದಲನೆಯ ಅಂಕವೇ 
ಹಾಗಿದೆ, ” 
* ಜನ ದೊಡ್ಡ ಸುಸ್ತು ತಿ೦ದರು ! 

- ಜಿ. ಕೆ . ನಾಡಿಗ್ 


MA 


ಎ. 


ShS4 


-23Rn 


) 


G 


* 


ಕಾಕಾ ಕಾಲೇಲ್ಕರ 


ನವಜೀವನ ಟ್ರಸ್ಸಿನವರು 
ಪ್ರಕಟಿಸಿದ EVEN 3 
BEHIND THE BARS 
ನಿಂದ ಸಂಗ್ರಹಿತ 


FK. RAO 


ಸೆರೆಮನೆಯ ಸಂಸಾರ 


ಕಾಕಾ ಕಾಲೇಲಕರರು ಪ್ರಸಿದ್ದ ಗಾಂಧಿವಾದಿ ಮತ್ತು ನಿಸರ್ಗಪ್ರೇಮಿ , ನಿಸರ್ಗ 
ವನ್ನು ಕುರಿತು ಮಾತಾಡುವಾಗ ಅವರು ಕವಿಯಾಗಿ ಬಿಡುತ್ತಾರೆ. ಸೆರೆಮನೆಯಲ್ಲಿ 
ಅವರು ನಿಸರ್ಗದೊಡನೆ ಸ್ಥಾಪಿಸಿದ ಸಾಕ್ಷಾತ್ಕಾರದ ಮಧುರಸ್ಮೃತಿಗಳು ಇಲ್ಲಿವೆ. 


ನಿರೆಮನೆಯೊಳಗಿನ ಜೀವನ! ಅಲ್ಲಿಯ ಜೀವ- ಬೆಳಕು ತೂರಿ ಬರುತ್ತಿತ್ತೊ ಅಷ್ಟೆ ನಮ್ಮ ಭಾಗ್ಯ . 
ನದ ಅನುಭವದ ಸಾರವೇನು? ಜೇಲಧಿಕಾರಿಗಳ , ಜೇಲಿನ ಅಂಗಳದಲ್ಲಿ ಮೂರು ಸಾಲುಗಳಲ್ಲಿ 
ಅಲ್ಲಿಯ ಸಂಕಷ್ಟಗಳ ಕನಿಷ್ಠ ಆಹಾರದ ಜೊತೆ ಹದಿನೆಂಟು ಬೇವಿನ ಮರಗಳು ನಿಂತಿದ್ದವು. 
ಸೆರೆಯಾಳುಗಳೊಡನೆ ನಡೆದ ಸಂಭಾಷಣೆ ಆಗ ಚಳಿಗಾಲವಾದ್ದರಿಂದ ಒಣಗಿದ ಕಂದು 
ಮತ್ತು ಅಲ್ಲಿ ಓದಿದ ಅಥವಾ ಬರೆದ ಪುಸ್ತಕಗಳ ಹಳದಿ ಎಲೆಗಳು ಒಂದೇ ಸವನೆ ದಿನವಿಡೀ ಕೆಳ 
ಅನುಭವದ ಹೊರತು ಮತ್ತಾವುದಿದ್ದೀತು? ಇದು ಗುದುರಿ ಬೀಳುತ್ತಿದ್ದವು. ಎಂಟೀ ಎಂಟು ದಿನಗ 
ಸಾಮಾನ್ನ ಭಾವನೆ . ಆದರೆ ಜೈಲಿನಲ್ಲಿ ಕೂಡ ಇಲ್ಲಿ ಗಿಡಗಳ ಮೇಲಿನ ಎಲೆಗಳೆಲ ಹೆಚು, 
ಅನುಭವಗಳಿಗೆ ಕೊರತೆಯಿರುವುದಿಲ್ಲ. ಆದರೆ ಕಡಿಮೆ ಉದುರಿ ಹೋಗಿ ಅವು ನಗ್ನ ಸಂನ್ಯಾಸಿ 
ಇಷ್ಟೇ , ಅವಕ್ಕೂ ಮಾನವರಿಗೂ ಸಂಬಂಧವಿರು ಗಳಂತೆ ಸೆಟೆದು ನಿಂತಿದ್ದವು. ಇದೇನೂ ಸುಖ 
ವುದಿಲ್ಲ. ಹಕ್ಕಿಗಳ ಮತ್ತು ಪಶುಗಳ, ಬದಲಾ ಕರವಾದ ನೋಟವಾಗಿರಲಿಲ್ಲ. 
ಗುವ ಗಿಡ ಮರ ಹೂ ಹುಲ್ಲುಗಳ ಮತ್ತು ಋತು 
ವಿನಿಂದ ಋತುವಿಗೆ ಆಗುವ ನಿಯಮಿತವಾದ ಸಂಜೆ ಆರು ಹೊಡೆದೊಡನೆ ನಮ್ಮನ್ನೆಲ್ಲ 
ಆದರೆ ಅದ್ಭುತರಮ್ಯವಾದ ಪರಿವರ್ತನೆಗಳ ಕೋಣೆಯೊಳಗೆ ಕೂಡಿಸಿ ಬೀಗ ಹಾಕಿಬಿಡುತ್ತಿ 
ಅನುಭವವೇನೂ ಸಾಮಾನ್ಯವಾದುದಲ್ಲ. ದ್ದರು. ಬಾಗಿಲು ಬೀಗಗಳನ್ನು ಹಾಕುವ 

ಸೆರೆ ಮನೆಯಲ್ಲಿಯ ಜೀವನದ ಈ ಅಂಶದಲ್ಲಿ ಶಬ್ದವು ಅಧಿಕಾರಿಗಳಿಗೆ ಸೆರೆಯಾಳುಗಳೆಲ್ಲ ಸುರ 
ದ್ವೇಷಾಸೂಯೆಗಳಿಗೆ ಸ್ಥಾನವಿಲ್ಲ. ಕರುಣಾ ಕ್ಷಿತವಾಗಿದ್ದಾರೆಂದೂ ಇನ್ನು ರಾತ್ರಿ ಅವರೇನೂ 
ಜನಕ ಪ್ರಸಂಗಗಳೂ ತೀರ ಕಡಿಮೆ . ಆದ್ದ ಗೊಂದಲ ಹಾಕುವುದು ಸಾಧ್ಯವಿಲ್ಲವೆಂದೂ 
ರಿಂದ ಈ ಅನುಭವಗಳು ಮಾನವನ ಮನಸ್ಸಿಗೆ ನಂಬಿಕೆ ಮಾಡಿ ಕೊಡುತ್ತಿತ್ತು . ಆದರೂ 
ಸಂತೋಷವನ್ನಿತ್ತು ಅದರ ಗುಣವನ್ನು ಹೆಚ್ಚಿ ನಿರ್ಜಿವವಾದ ಬಿಗಗಳನ್ನು ಪೂರ್ಣ ನಂಬು 
ಸುವುವು. 

ವುದು ಹೇಗೆ? ಆದ್ದರಿಂದಲೇ ರಾತ್ರಿಯಿಡೀ 
೧೯೨೩ ರ ಫೆಬ್ರುವರಿ ೨೦ ರಂದು ಸೆರೆಮನೆ ಪ್ರತಿ ಅರ್ಧ ತಾಸಿಗೊಮ್ಮೆ ಕಂದೀಲಿನ ಬೆಳಕು 
ಪ್ರವೇಶದ ಔಪಚಾರಿಕ ವಿಧಿಗಳ ನಂತರ ಸೆರೆಯಾಳುಗಳೆಲ್ಲ ಇದ್ದಾರೆಯೆ ಎಂದು ಖಾತ್ರಿ 
ನನ್ನನ್ನು ಯುರೋಪಿಯನ್ ವಾರ್ಡಿನ ಒ೦ದು ಮಾಡಿಕೊಳ್ಳುತ್ತಿತ್ತು . ನನ್ನ ಬಂಧನವಾಗುವ 
ಚಿಕ್ಕ ಕೋಣೆಯಲ್ಲಿಟ್ಟರು. ಈ ಕೋಣೆಗೆ ಮೊದಲು ಅನೇಕ ದಿನಗಳಿಂದ ನಾನು ರಾತ್ರಿ 
ಗೋಡೆಯ ತುತ್ತತುದಿಯಲ್ಲಿ ಗಾಳಿ ಬರಲು ಬಹಳ ಹೊತ್ತು ಕೆಲಸ ಮಾಡಿದ್ದೆನಾದ್ದರಿಂದ 
ಎರಡು ಚಿಕ್ಕ ಕಿ೦ಡಿಗಳಿದ್ದವು. ಅವುಗಳಿಂದ ನನ್ನ ನಿದ್ದೆಯ ಬಾಕಿ ಬಹಳವಿತ್ತು . ಆದ್ದರಿಂದ 
ಒಂದಿಷ್ಟು ಗಾಳಿ ಒಳಗೆ ಬರುತ್ತಿತ್ತಷ್ಟೆ . ಬೆಳಕು ಜೇಲಿಗೆ ಬಂದೊಡನೆ ಮೊದಲು ಈ ಬಾಕಿಯನ್ನು 
ತರಲು ಅವಿರಲಿಲ್ಲ . ಬಾಗಿಲಿನ ದಪ್ಪವಾದ ತೀರಿಸಿಬಿಡಲು ನಿರ್ಧರಿಸಿದೆ. ಎಂಟು ದಿನಗಳ 
ಕಬ್ಬಿಣದ ಸರಳುಗಳ ಮಧ್ಯದಿಂದ ಎಷ್ಟು ವರೆಗೆ ನಿತ್ಯ ಸುಮಾರು ೧೪ ತಾಸುಗಳಾದರೂ 

೧೨೨ 


ಸೆರೆಮನೆಯ ಸಂಸಾರ 

೧೨೩ 
ನಾನು ನಿದ್ದೆ ಮಾಡಿರಬೇಕು. ಹೀಗೊಮ್ಮೆ ಶ್ರೀಮಂತರಂತೆ ಸುಮ್ಮನೆ ಓಡಾಡುತ್ತಿದ್ದವು. 
ನಿದ್ದೆಯ ಜಮಾಖರ್ಚನ್ನು ಸರಿ ಮಾಡಿಕೊಂಡು ಸಾಲು ಬಿಟ್ಟು ಅತ್ತಿತ್ತ ಹೋಗಿ ಬರುತ್ತಿದ್ದ 
ನಾನು ನನ್ನ ನೂತನಾನುಭವಗಳ ಸ್ವೀಕಾರಕ್ಕೆ ಇರುವೆಗಳು ಸರಸರನೆ ಬಂದು ತಾವು ಕಂಡು 
ಸಿದ್ದನಾದೆ. 

ಹಿಡಿದದ್ದರ , ವರದಿಯನ್ನೊಪ್ಪಿಸುತ್ತಿದ್ದವು 
- ಮಧ್ಯಾಹ್ನ ಮತ್ತು ಸಂಜೆ ಕೆಲವು ಇಣಚಿ ಕೋಲಂಬಸನಂತೆ. ನಾನು ರೊಟ್ಟಿಯ ಚೂರೊಂ 
ಗಳು ನಮ್ಮ ಕಣ್ಣಿಗೆಬೀಳುತ್ತಿದ್ದವು. ಅವೆಲ್ಲವೂ ದನ್ನು ಪುಡಿ ಮಾಡಿ ಅವುಗಳ ಸಾಲಿನ ಮಗ್ಗ 
ಸ್ನೇಹಮಯವಾಗಿ ಕಾಣಿಸುತ್ತಿದ್ದವು. ಅವುಗ ಅಲ್ಲಿ ಎರಡಡಿ ದೂರದಲ್ಲಿಟ್ಟಿ , ಶೋಧಕ ಇರುವೆ 
ಳನ್ನು ಕಂಡು ನನಗೆ ವ್ಯಥೆಯಾಗುತ್ತಿತ್ತು . ಗಳು ಒಂದೆರಡು ನಿಮಿಷಗಳಲ್ಲಿಯೆ ಅದರ ಪತ್ತೆ 
ಕಾಲೇಜಿನಲ್ಲಿದ್ದಾಗ ನಾನೊಂದು ಇಣಚಿ ಮರಿ ಹಚ್ಚಿ ಮುಕಾದಮ್ಮನಿಗೆ ವರದಿ ಮುಟ್ಟಿಸಿದವು. 
ಯನ್ನು ಸಾಕಿದ್ದೆ. ಒಂದು ವರ್ಷವಿಡೀ ನನ್ನ ಆಜ್ಞೆ ಹೊರಟಿತು. ಆಳುಗಳ ಮಾರ್ಗ ಬದಲಾ 
ಜೊತೆಗಾರನಾಗಿ ಬಾಳಿ ಅದು ಸತ್ತಿತ್ತು . ನನ್ನ ಯಿತು. ಸಂಜೆಯೊಳಗಾಗಿ ರೊಟ್ಟಿಯ ಪುಡಿ 
ಮುಂಗೈ ಮೇಲೆ ಕುಳಿತು ಅದು ನನ್ನ ತಟ್ಟೆಯ ಯೆಲ್ಲ ಇರುವೆಗಳ ಗೂಡನ್ನು ಕಂಡಿತ್ತು . 
ಲ್ಲಿನ ಹಾಲನ್ನೇ ಕುಡಿಯಲು ತವಕ ಪಡುತ್ತಿತ್ತು . ಯಾವುದೊಂದು ಆಳಿನ ಹೊರೆ ಭಾರವಾಗಿದೆ 
* ಜೇಲಿನಲ್ಲಿ ಕಾಗೆಗಳೂ ನಮ್ಮ ಭೆಟ್ಟಿಗೆ ಬರು ಯೆಂದು ಕಂಡೊಡನೆ ಉಳಿದವು ಅದರ ಸಹಾ 
ತಿದ್ದವು. ಆದರೆ ಈ ಮಾಂಸಾಹಾರಿ ಅತಿಥಿಗಳಿಗೆ ಯಕ್ಕೆ ಧಾವಿಸುತ್ತಿದ್ದವು. ಆದರೆ ಯಾವ 
ನನ್ನನ್ನು ಕಂಡರೆ ಒಂದಿಷ್ಟು ಅಸಡ್ಡೆಯೆ ಇದ್ದ೦- ದಿಕ್ಕಿಗೆ ಎಳೆಯಬೇಕು ಎಂಬಲ್ಲಿ ಸಹಮತವಿಲ್ಲದೆ 
ತಿತ್ತು . ನನ್ನ ನೆರೆ ಕೋಣೆಯಲ್ಲಿದ್ದ ಸಿಂಧಿ ಒ೦ದೊ೦ದು ಒಂದೊಂದು ಕಡೆ ಜಗ್ಗು ತ್ತಿದ್ದವು. 
ಮುಸ್ಲಿಂ ರಾಜಕೀಯ ಕೈದಿಗಳು ಎಸೆದ ಅಂತೂ ಕೊನೆಗೊಮ್ಮೆ ಅವುಗಳಲ್ಲಿ ತಿಳಿವಳಿಕೆ 
ಮಾಂಸದ ಚೂರು ಮತ್ತು ಎಲುವುಗಳನ್ನು ಮೂಡಿ ಒಪ್ಪಂದವಾಗಿ ಎಲ್ಲವೂ ಒಂದೇ ದಿಕ್ಕಿಗೆ 
ತಿಂದು ಸವಿಗಂಡಿದ್ದ ಅವಕ್ಕೆ ನನ್ನಿ೦ದ ಪ್ರಯೋ ಸರಸರ ಸಾಗುತ್ತಿದ್ದವು. 
ಜನವಿರಲಿಲ್ಲ. 

* ಎಲ್ಲಿಂದ ಬಂದವು ಇವು? ಅವುಗಳ ಸಾಲಿನ 
ಒ೦ದು ದಿನ ನನ್ನ ಕೋಣೆಯ ಅಂಚಿನಲ್ಲಿ | ಗುಂಟ ನಡೆದೆ. ಕಟ್ಟಡದ ಹಿಂದೆ ಜಗಲಿಯ 
ಇರುವೆಗಳ ದೊಡ್ಡ ಸಾಲೊಂದು ಅವಸರದಿಂದ ಬುಡದಲ್ಲಿ ಇರುವೆಯ ಗೂಡೊಂದಿತ್ತು . ಬಳಿ 
ಸಾಗುತ್ತಿರುವುದನ್ನು ಕಂಡೆ. ನಾನವನ್ನು ಲಕ್ಷ ಯಲ್ಲಿ ಕೆಂಪು ಮಣ್ಣಿನ ಪುಟ್ಟ ರಾಶಿ ಇತ್ತು . 
ಗೊಟ್ಟು ನೋಡತೊಡಗಿದೆ. ಅವುಗಳಲ್ಲಿ ಕೆಲವು ಇದು ಇರುವೆಗಳ ಸ್ಮಶಾನಭೂಮಿ ಎಂದು ತಿಳಿ 
ಮೈ ಮುರಿ ದುಡಿಯುವ ಆಳುಗಳಾಗಿದ್ದವು. ಯಿತು. ನೆಲದೊಳಗಿನ ಗೂಡಿನಿಂದ ಎರಡು 
ಕೆಲವು ಅತ್ತಿತ್ತ ಹಿಂದೆ ಮುಂದೆ ಓಡಾಡಿಸೂಚನೆ ಇರುವೆಗಳು ಹೊರಗೆ ಬಂದು ಎರಡು ಮೃತ 
ಸಲಹೆ ಆಜೆ ಗಳನ್ನು ಕೊಡುವ ಮುಕಾದಮ್ ಇರುವೆಗಳನ್ನು ಆ ರಾಶಿಗೆಸೆದು ಹೋಗಿಬಿಟ್ಟವು. 
ಗಳಾಗಿದ್ದವು. ಇನ್ನು ಕೆಲವು ರಾಜಪುತ್ರರಂತೆ, ಆ ರಾಶಿ ಸಹಸ್ರಾರು ಮೃತ ಇರುವೆಗಳಿಂದ 

ಆಗಿದ್ದಿರಬೇಕು. ಈ ಇರುವೆಗಳ ಸಾಮಾಜಿಕ 
ನಿಯಮ ನಿರ್ಬಂಧಗಳೇನಿರಬಹುದು ? ಇವು 
ಗಳ ಮುನಸಿಪಲ್ ಕಾಯದೆಗಳೇನು ? ಇಂಥ 
ಬಹಿರಂಗ ಸ್ಮಶಾನ ಭೂಮಿಯ ಉದ್ದೇಶವೇನು? 
ಇವುಗಳಂತೆಯೇ ಮೃತರ ವ್ಯವಸ್ಥೆಯನ್ನು 
ಮಾಡುವ ಬೇರೆ ಪ್ರಾಣಿಗಳಿವೆಯೆ ? ಬಹುಶಃ 
ಜೇನ್ನೊಣಗಳಿಗೆ ತಮ್ಮದೇ ಆದ ಸ್ಮಶಾನಭೂಮಿ 
ಇರಬೇಕು. ಈ ದೊಡ್ಡ ಕೆಂಪು ಇರುವೆಗಳಿಗಂತೂ 
ಇದೆಯೆಂದಾಯಿತು. ಅಲ್ಲಾ , ಇವುಗಳಂತೆಯೇ 


១ ។ 

ಕಸ್ತೂರಿ, ಮೇ ೧೯೬೩ 
ಇತರ ಕ್ರಿಮಿಕೀಟಗಳು ತಮ್ಮ ಮೃತರ ಬಗ್ಗೆ ಕೆಲ ದಿನಗಳಲ್ಲಿಯೇ ನನ್ನನ್ನು ಮರಣ 
ಕಾಳಜಿಯನ್ನೇಕೆ ವಹಿಸುವುದಿಲ್ಲ ಎಂದೊಂದು ದಂಡನೆಗೆ ಗುರಿಯಾದ ಕೈದಿಗಳಿರುವ ಸ್ಥಳದ 
ಯೋಚನೆ ಬಂತು ನನಗೆ. 

ಸಮೀಪದ ಕೋಣೆಗೆ ಸ್ಥಳಾಂತರಿಸಿದರು. 
ಒಂದು ದಿನ ಜೈಲಿನ ಅಂಗಳದಲ್ಲಿ ಶತಪಥ ಜೈಲಿನಲ್ಲಿ ಇವೇ ಉತ್ತಮಕೋಣೆಗಳಾಗಿದ್ದವು. 
ಹಾಕುತ್ತಿದ್ದಾಗ ದಯಾಲಜಿ ಭಾಯಿಯ ಕಾಲ ಈ ಹೊಸ ಜಾಗದಲ್ಲಿ ನಾನು ಎರಡು ಬೆಕ್ಕು 
ಕೆಳಗೆ ಸಿಕ್ಕು ಕೆಂಪು ಇರುವೆಯೊಂದು ಜಿಬೈ ಗಳ ಸ್ನೇಹ ಸಂಪಾದಿಸಿದೆ. ಒಂದರ ಹೆಸರು 
ಯಾಗಿಹೋಯಿತು. ಅವರಿಗೆ ಅದರ ಅರಿವೂ ಭೌಜದಾರ, ಇನ್ನೊಂದರ ಹೆಸರು ಹೀರಾ. 
ಇರಲಿಲ್ಲ . ಆದರೆ ನಾನು ಮಾತ್ರ ಅಸ್ವಸ್ಥನಾದೆ. ಪ್ರತಿ ನಿತ್ಯವೂ ಖಾಸಗಿ ಏರ್ಪಾಡಿ' ನ ಮೂಲಕ 
ಈ ಇರುವೆ ಹೀಗೇಕೆ ಸಾಯಬೇಕಿತ್ತು ? ಯಾವು ಆಸ್ಪತ್ರೆಯಿಂದ ಈ ಬೆಕ್ಕುಗಳಿಗಾಗಿ ಅರ್ಧಸೇರು 
ದೊ೦ದು ಪಾಪದ ಪ್ರಾಯಶ್ಚಿತ್ತವೇ ಇದು ? ಹಾಲು ದೊರೆಯುತ್ತಿತ್ತು . ಜೇಲರ್ ಅಥವಾ 
ಅದರ ತಪ್ಪೇನೂ ಇಲ್ಲದೆ ಅದರ ಕೊಲೆಯ ಕಾ ಡಾಕ್ಟರರ ಅಪ್ಪಣೆಯಿಲ್ಲದೆ ಮಾಡಿಕೊಳ್ಳುವ 
ಯಿತು? ಜಗತ್ತು ನಿಯಮಬದ್ಧವಾಗಿ ನಡೆಯು ವ್ಯವಸ್ಥೆಯ ಖಾಸಗಿ ಏರ್ಪಾಡು'. ಜೈಲಿನಲ್ಲಿ 
ತಿದೆಯೇ ಅಥವಾ ಸ್ವಚ್ಛಂದವಾಗಿಯೆ ? ಒ೦ದೆ ಯಾವಾಗಲೂ ಇಂಥ ಹಲವಾರು ಖಾಸಗಿ 
ರಡು ಕ್ಷಣ ಕಾಲ ನನ್ನ ಮನದಲ್ಲಿ ಈ ಬಗೆಯ ಏರ್ಪಾಡುಗಳಿದ್ದೆ ಇರುತ್ತವೆ. ಎಷ್ಟಾದರೂ 
ನಾನಾ ವಿಚಾರಗಳು ಮೂಡಿದವು. ಮತ್ತೆ , ಜೈಲಿನ ಅಧಿಕಾರಿಗಳೂ ಕೈದಿಗಳೂ ಮನುಷ್ಯರೇ 
ಇಂಥ ಮರಣದ ಬಗ್ಗೆ ಪರಿತಾಪವಾದರೂ ಅಲ್ಲವೆ ? ಆದ್ದರಿಂದಲೇ ಅವರು ಎಷ್ಟೋ ಸಲ 
ಯಾಕೆ ಎಂದು ಪ್ರಶ್ನೆ ಹಾಕಿಕೊ೦ಡ. ಇರು ಕೂರವಾಗಿ ನಡೆದುಕೊಂಡರೂ ಕೆಲ ಸಲ 
ವೆಯು ಈ ಜಗತ್ತಿನಿಂದ ಮುಕ್ತಿ ಪಡೆದದ್ದು ಕಠಿನ ನಿಯಮಗಳನ್ನು ಸಡಿಲಿಸಿ ದಯಾಭಾವ 
ಪಾಪದ ಪ್ರಾಯಶ್ಚಿತ್ತವೋ ಅಥವಾ ಪುಣ್ಯದ ತೋರಿಸುತ್ತಾರೆ. 
ಬಹುಮಾನವೊ ಎಂದು ಯಾರು ಹೇಳಬಲ್ಲರು ? ಮುಂಜಾನೆ ಮತ್ತು ಸಂಜೆ ನಮ್ಮ ಊಟ 
ಪ್ರತಿಯೊಂದು ಜೀವಿಯೂ ಮರಣಕ್ಕೆ ಅಂಜು ಬಂದಾಗ ನಾವು ಸಜ್ಜೆ ರೊಟ್ಟಿಯ ತುಣುಕು 
ಇದೆ. ಪ್ರಾಣಿಗಳು ಸ್ವಾಭಾವಿಕವಾಗಿಯೆ ಗಳನ್ನು ಹಾಲಿನಲ್ಲಿ ಅದ್ದಿ ಮೂಲೆಯಲ್ಲಿಡುತ್ತಿ 
ಸಾವಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತವೆ. ದ್ದೆವು. ಹಸಿವೆಯಾದಾಗ ಈ ಬೆಕ್ಕುಗಳು ವಾರ 
ಹೀಗೆ ಮಾಡುವುದು ಒಳ್ಳೆಯದೆ ? ಅಥವಾ ರರ ಕಾಲುಗಳಿಗೆ ಮೈ ತಿಕ್ಕುತ್ತ ತಿನ್ನಲುಕೊಡಿ 
ಇದು ಕೇವಲ ಅಜ್ಞಾನದ ಪರಿಣಾಮವೆ ? ಸತ್ಯ ಎಂದು ಬೇಡಿಕೊಳ್ಳುತ್ತಿದ್ದವು. ಹಸಿವಿಲ್ಲದಾಗ 
ವನ್ಯಾರು ಹೇಳಬೇಕು? ಸಾವುಬಂದಾಗ ಬರಲಿ, ರೊಟ್ಟಿಯ ಚೂರುಗಳ ಅಸಡ್ಡೆಯಿಂದ 
ಆದರೆ ಅದು ಅಕಸ್ಮಾತ್ತಾಗಿ ಬರದಿರಲಿ. ನೋಡುತ್ತ ಕುಳಿತುಬಿಡುತ್ತಿದ್ದವು. ಬಹಳಷ್ಟು 
ಸಾವಿನ ಸನ್ನಾಹದ ಅನುಭವವನ್ನು ಕಳೆದುಕೊ 
ಳ್ಳುವುದೆಂದರೆ ದೊಡ್ಡ ಹಾನಿಯೇ ಸರಿ . ಸಾವು 
ಬರುವ ಮೊದಲು ಸುಖಕರವಾದೊಂದು ಅನು 
ಭವ ಬರುವುದಿಲ್ಲ, ಎಂದೇನಾದರೂ ಖಂಡಿತವಿ 
ದೆಯೆ ? ನಿದ್ದೆಯ ಆಗಮನ ಸುಖಕರವಾದರೆ 
ಸಾವಿನದೇ ಕಲ್ಲ? ಫಾಶಿ ಶಿಕ್ಷೆಗೆ ಗುರಿಯಾದವನಿಗೆ 
ಗಲ್ಲಿಗೇರಿಸುವುದಕ್ಕೆ ಹತ್ತು ದಿನ ಮೊದಲೇ 
ನೋಟೀಸು ಬರುತ್ತದೆ. ಆ ಅವಧಿಯಲ್ಲಿ ಆತ 
ಸಾಯುವುದಕ್ಕಾಗಿ ಯೋಗ್ಯ, ಕದಾಚಿತ್ 
ಸುಖಕರವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳ 
ಬಹುದಲ್ಲವೆ ? 


ಕೆಂಪ್‌ರವರ ಗಜಕರ್ಣದ ಮುಲಾಮ್ 
ಅಣಬೆಯಂತೆ ಬರುವ ಎಲ್ಲಾ ಚರ್ಮರೋಗಗಳನ್ನು ನಿವಾರಿಸುತ್ತದೆ 


CWORNA 
INTMENT 


Desolas 
Pharmaceutica 

Chemists 


ABOMBA 


ASETA MAF 


ಚರ್ಮದ ಮೇಲೆ ಮತ್ತು ನೆತ್ತಿಯ ಮೇಲೆ ಬರುವ 
ಗಜಕರ್ಣ ಮತ್ತು ಅಣಬೆಯಂತಹ ಗುಳ್ಳೆಗಳನ್ನು ನಿವಾ 
ರಿಸಲು ಕೆಂಪ್ ರವರ ಗಜಕರ್ಣದ ಮುಲಾಮು ಬಹಳ 
ಯಶಸಿ ಯಾದ ಔಷಧವಾಗಿದೆ. ಅದು ತುರಿಸುವುದನ್ನು 
ನಿಲ್ಲಿಸಿ ಗುಳ್ಳೆಗಳನ್ನು ಉಪಶಮನ ಗೊಳಿಸುತ್ತದೆ. 
ಗುಳ್ಳೆಗಳಿರುವ ಭಾಗಕ್ಕೆ ಕೆಂಪ್ ರವರ ಗಜಕರ್ಣದ 
ಮುಲಾಮು ನಿಯಮಿತವಾಗಿ ಹಚ್ಚಿದರೆ ಚರ್ಮದ 
ಮೇಲೆ ಬರುವ ಎಲ್ಲಾ ಅಣಬೆಯಂತಹ ಗುಳ್ಳೆಗಳ 
ರೋಗಗಳನ್ನು ಅದು ಬಲುಬೇಗನೆ ನಿವಾರಿಸುತ್ತದೆ. 

ಕೆಂಪ್ ಅಂಡ್ ಕಂಪೆನಿ ಲಿಮಿಟೆಡ್ ಬೊಂಬಾಯಿ -28 


06 


पादिका मलम 


गजकर्ण मलम 
ಯ•• as 


• OLD PRABH 


KEMP & CO . 


' CO . LTD . OLD 


maa . KC 1462 D KN 


ANU 


ಕಸೂರಿ, ಮೇ ೧೯೬೩ 
ರಮಿಸಿದ ಮೇಲೆ ತಿನ್ನುತ್ತಿದ್ದವು. 

ಕರ್ನಾಟಕ: ಬ್ರಾಹ್ಮಣರಾದ ದಾಬಡೆ ಬಾಪಾ 
ರಿಗೆ ಹಸಿಮೆಣಸಿನಕಾಯಿಯಿಲ್ಲದೆ ನಡೆಯುತ್ತಿ 
ರಲಿಲ್ಲ. ಜೇಲಿನ ಆಹಾರದಲ್ಲಿ ಮೆಣಸಿನಕಾಯಿ 
ಗೇನೂ ಕೊರತೆಯಿರಲಿಲ್ಲವಾದರೂ ಬಾಪಾರಿಗೆ 
ಅಷ್ಟು ಸಾಲುತ್ತಿರಲಿಲ್ಲ . ಅವರು ತಮ್ಮ ಸಲು 
ವಾಗಿ ಹಸಿ ಮೆಣಸಿನಕಾಯಿಯ ಗಿಡಗಳನ್ನು 
ಬೆಳೆಸಿಕೊಂಡಿದ್ದರು. ನಾನೂ ಕರ್ನಾಟಕದ 
ವನೇ ಎಂದು ಗೊತ್ತಾದ ಮೇಲೆ ನನಗೂ ಹಸಿ 
ಮೆಣಸಿನ ಕಾಯಿ ತಿನ್ನಲು ಅವರು ಆಗ್ರಹ 
ಮಾಡಿದರು . ನಾನು ತಿನ್ನುವುದಿಲ್ಲ ಎಂದಾಗ 
ಅವರಿಗೆ ನಿರಾಶೆಯಾಯಿತು. ದುಃಖದಿಂದ, 
ಒಂದಿಷ್ಟು ಬೇಸರದಿಂದ, “ನೀವು ಪಕ್ಕಾ ಗುಜ 
ರಾತಿಗಳಾಗಿದ್ದಿರೆಂದು ಕಾಣುತ್ತದೆ. ಕರ್ನಾ 
ಟಕದವನಾಗಿದ್ದು ಮೆಣಸಿನಕಾಯಿ ತಿನ್ನು ವು ಜೇಲಿನ ದೊಡ್ಡ ಗೋಡೆಯ ಮೂಲೆಯಿತ್ತು . 
ದಿಲ್ಲ ಎಂದರೇನು ?” ಎಂದರು . ಆರೋಪಒಪ್ಪಿ ಮಂಗಗಳು ಒ೦ದು ಗೋಡೆಯಿಂದ ಇನ್ನೊ೦ 
ಕೊಳ್ಳದೆ ಗತಿ ಇರಲಿಲ್ಲ ನನಗೆ. 

ದಕ್ಕೆ ಜಿಗಿದು ಎಲ್ಲಕ್ಕೂ ಎತ್ತರವಾದ ಸ್ಥಳದಲ್ಲಿ 
ಇಲ್ಲಿ ನಾವು ಕೆಲವು ಮಂಗಗಳ ಸ್ನೇಹವನ್ನೂ ಕೊಡುತ್ತಿದ್ದವು. ಮನುಷ್ಯರಿಗೂ ಇದು ಸಾಧ್ಯ 
ಸಂಪಾದಿಸಿದೆವು. ಜೇಲಿನ ತೋಟವನ್ನು ಮಂಗ ವಾಗದೇ ಎಂದು ಯೋಚಿಸಿದೆ. ಆದರೆ ಅದು 
ಗಳು ಹಾಳು ಮಾಡುವುದರಿಂದ ಅಧಿಕಾರಿಗಳು ಸಾಧ್ಯವಿದ್ದರೆ ಜೈಲಿನಲ್ಲಿರುವ ಕಳ್ಳರು ಎಂದೋ 
ಅವನ್ನು ದ್ವೇಷಿಸುತ್ತಾರೆ. ಆ ಕಾರಣಕ್ಕಾಗಿಯೇ ಅದರ ಲಾಭ ಪಡೆಯುತ್ತಿದ್ದರು ಎಂಬ ಅರಿವು 
ಕೈದಿಗಳಿಗೆ ಮಂಗಗಳನ್ನು ಕಂಡರೆ ಇಷ್ಟವಾ ಮರುಕ್ಷಣಕ್ಕೆ ಬಂತು. 
ಗಿತ್ತು . “ ನಾವು ಬೆವರಿಳಿಸಿ ನೀರು ಹಾಕಿ ಕಾಯಿ * ಈ ಎಲ್ಲ ಅನುಭವಗಳ ಗದ್ದಲದಲ್ಲಿ ದಿನದ 
ಪಲ್ಲಿ ಬೆಳೆಸುತ್ತೇವೆ. ನಮಗೆ ಸಿಗುವುದು ಬರೀ ಹನ್ನೆರಡು ತಾಸು ಬಂಧಿತರಾಗಿ ಕೋಣೆಯಲ್ಲಿ 
ದಂಟು ಮಾತ್ರ ಅಧಿಕಾರಿಗಳೂ ಧರ್ಮೊ ಪ ರುವ ನಾವು ಚಂದ್ರನನ್ನಾಗಲಿ ನಕ್ಷತ್ರಗಳನ್ನಾಗಿ 
ದೇಶ ಮಾಡಲು ಬರುವ ಆ ಇಬ್ಬರು ಗೃಹಸ್ಥರೂ ಕಾಣುವಂತಿಲ್ಲ ಎಂಬ ಮಾತೇ ನನ್ನ ಗಮನಕ್ಕೆ 
ಒಳ್ಳೆಯದನ್ನೆಲ್ಲ ತಿಂದು ತೇಗುತ್ತಾರೆ ” ಎಂದು ಬರಲಿಲ್ಲ. ನಮ್ಮ ಅಂಗಳದಲ್ಲಿ ಬೆಳಂದಿಗಳು 
ನಮ್ಮ ಕೋಣೆ ಉಡುಗುತ್ತಿದ್ದಾತ ಹೇಳಿದ. ಬಿದ್ದಿರುತ್ತಿತ್ತು . ಆದರೆ ಕೋಣೆಯೊಳಗಿರುವ 
- ಮಂಗಗಳನ್ನು ಕಂಡೊಡನೆ ಕೈದಿಗಳು ನಾವು ಚಂದ್ರದರ್ಶನ ಪಡೆಯುವುದೆಂತು ! 
ಆನಂದದಿಂದ ಕೂಗಿ ತಮ್ಮ ಪಾಲಿನ ರೊಟ್ಟಿ ಸ್ವಾಮಿಯವರಿಗೆ ಒಂದುಪಾಯ ಹೊಳೆಯಿತು. 
ಯಲ್ಲಿ ಒಂದಿಷ್ಟನ್ನು ಅವಕ್ಕೆ ಕೊಡುತ್ತಿದ್ದರು. ದಯಾಲಜಿಭಾಯಿ ಅದನ್ನು ಸೂಚಿಸಿದರೆ , 
ಮಂಗಗಳು ಕೆಳಗಿಳಿದು ನಮ್ಮ ಸಮೀಪ ಬರು ಆ ಕಾಲದಲ್ಲಿ ಈ ರುರನ್ನು ಬಿಟ್ಟರೆ ಉಳಿದೆಲ್ಲ 
ತಿರಲಿಲ್ಲ. ಅವು ಆವಾರದ ಗೋಡೆಗಳ ಮೇಲೆ ಹಜಾಮತಿ ಸಾಮಾನುಗಳನ್ನು ನಾವು ಇಟ್ಟು 
ಬಾಲಗಳನ್ನಿಳಿಬಿಟ್ಟು ಕೊಂಡು ಅಡ್ಡ ಮೋರೆ ಕೊಂಡಿರಬಹುದಿತ್ತು . ಕನ್ನಡಿಯನ್ನು ಬಾಗಿಲ 
ಹಾಕಿಕೊಂಡು ನಮ್ಮತ್ತ ನೋಡುತ್ತಿದ್ದವು. ಸರಳುಗಳ ಬಳಿ ಒಂದು ವಿಶಿಷ್ಟ ಸ್ಥಾನದಲ್ಲಿ 
ಏನೋ ನಮ್ಮ ಮೇಲೆ ಉಪಕಾರ ಮಾಡುವಂತೆ ಹಿಡಿದರೆ ನಾವು ಚಂದ್ರಬಿಂಬವನ್ನು ಕಾಣಬಹು 
ಆಗಾಗ ಸ್ನೇಹಪೂರ್ಣವಾಗಿ ಹಲ್ಲು ಕಿರಿಯುತ್ತಿ ದಿತ್ತು . ಕೆಲವೇ ದಿನಗಳಲ್ಲಿ ನಾನು ಅಗಸ್ತ್ರ 
ದ್ದವು. ನಮ್ಮ ಕೋಣೆಯ ಅಂಗಳದ ಅಂಚಿಗೆ ನನ್ನು ಗುರುತಿಸಲು ಸಮರ್ಥನಾದೆ. ಆದರೆ 


ಸೆರೆಮನೆಯ ಸಂಸಾರ 

೧೨೭ 
ಅವನು ಬಹಳ ಕಾಲ ದರ್ಶನಕೊಡುತ್ತಿರಲಿಲ್ಲ. ನನ್ನೊಡನೆ ಬಿಟ್ಟರು. ನನ್ನನ್ನು ಪೀಡಿಸಿ ಅವ 
ನನ್ನ ಎಡಕ್ಕೆ ಮೂಡಿ ಬೇಗನೆ ಬಲದಲ್ಲಿ ಕಣ್ಮರೆ ಮಾನಗೊಳಿಸಲು ಅವರು ಮಾಡಿದ ಪ್ರಯತ್ನಗ. 
ಯಾಗುತ್ತಿದ್ದ . 

ಳೆಲ್ಲ ವ್ಯರ್ಥವಾದವು. ನನ್ನ ಸ್ವಾಭಿಮಾನ ನನ್ನ 

ದಾಗಿರುವಾಗ ಅವರೆಂತು ಅದನ್ನು ಘಾತಿಸಬ 
ನಮ್ಮ ಮುಸ್ಲಿ೦ ಸೆರೆಯಾಳು ಬಂಧುಗಳಿಗೆ ಲ್ಲರು ? ಏಕಾಂಗಿಯಿರಬೇಕಾದ್ದರಿ೦ದಲೂ ಈ 
ಅವರ ಪದ್ದತಿಯಂತೆ ಪ್ರಾರ್ಥನೆ ಮಾಡುವ ಶಿಕ್ಷೆಯಿಂದಲೂ ನನ್ನ ಮನಸ್ಸು ನಿಸರ್ಗದತ್ತ 
ಹಕ್ಕು ದೊರಕಿಸಿ ಕೊಡುವುದಕ್ಕಾಗಿ ನಡೆದ ಇನ್ನಿ ಷ್ಟು ಒಲಿಯಿತು. 
ಅನ್ನ ಸತ್ಯಾಗ್ರಹದಲ್ಲಿ ನಾನು ನಾಲ್ಕು ದಿನ ಸಹ ನನ್ನ ಕೋಣೆಯ ಎದುರುಗಡೆ ಒ೦ದು 
ಕರಿಸಿದ ಮೇಲೆ ನನಗೆ ಹೊರಗೆ ಬಯಲಲ್ಲಿ ಅರಟಲಕಾಯಿ ಗಿಡವಿತ್ತು . ಸಾಕಷ್ಟು ಎತ್ತರ 
ಮಲಗಲು ಅಪ್ಪಣೆ ಸಿಕ್ಕಿತು. ನನ್ನ ಯೋಗ ಬೆಳೆದಿದ್ದರೂ ಅದು ಹೆಚ್ಚು ಕಡಿಮೆ ಸಂಪೂರ್ಣ 
ಕ್ಷೇಮ ನೋಡಿಕೊಳ್ಳಲು ಸ್ವಾಮಿಯವರಿಗೂ ಒಣಗಿಹೋಗಿತ್ತು . ಮೂರೋ ನಾಲ್ಕೂ ಒಣ 
ನನ್ನ ಜೊತೆ ಮಲಗಲು ಹೇಳಿದರು. ಬಯಲು ಗಿದ ಎಲೆಗಳಷ್ಟೆ ಅದರ ಮೇಲುಳಿದುಕೊಂಡಿ 
ಹವೆಯಿಂದ ನನ್ನ ಆರೋಗ್ಯ ಸುಧಾರಿಸಲು ದ್ದವು. ನನ್ನ ಪ೦ಜೆಯನ್ನು ಅದರ ಮೇಲೆ ಒಣ 
ನಾನು ನನ್ನ ( ಅನ್ನ ಸತ್ಯಾಗ್ರಹದ) ಶಿಕ್ಷೆಯನುಭ ಗಿಸಲೆತ್ನಿಸಿದಾಗ ಈ ಎಲೆಗಳು ಕೂಡಉದುರಿ 
ವಿಸಲು ಸಿದ್ದನಾದೆ. 

ಬಿದ್ದವು. “ ಈ ಸತ್ತ ಗಿಡವನ್ನು ಕಿತ್ತೊಗೆದರೇನೇ 
ಈ ಶಿಕ್ಷೆಯ ಕಾಲದಲ್ಲಿ ನನ್ನಿ೦ದ ಬರವಣಿ ವಾಸಿ ” ಎಂದಂದುಕೊಂಡ. ಆದರೆ ಹಾಗೆ ಮಾಡಿ 
ಗೆಯ ಸಾಧನಗಳನ್ನೆಲ್ಲ ಕಿತ್ತುಕೊಂಡರು . ದರೆ ಜೇಲಿನ ನಿಯಮಕ್ಕೆ ವಿರುದ್ಧ ವಾಗುತ್ತಿತ್ತು . 
ಒ೦ದೇ ಒ೦ದು ಧರ್ಮಗ್ರಂಥವನ್ನು ಮಾತ್ರ ಅಲ್ಲದೆ ದಾಬಡ ಬಾಪಾ ನೆಟ್ಟ ಗಿಡವನ್ನು 


ಕೂಖಟಾ 


ನಿಮಗೆ. 
ಅಧಿಕ 
- ಶಕ್ತಿಯನ್ನು ... 
ಅಧಿಕ . 

ಚೈತನ್ಯವನ್ನು ... 
ನೀಡುತ್ತದೆ 


Glucovita 
GLUCOSE -D 


ಗ್ಲಕೋವಿಟಾ 
ಅತ್ಯುತ್ತಮ ಶಕ್ತಾಹಾರ 


ಗ್ರ ಕೋವಿಟಾ ಎಂದರೆ ವಿಟಮಿನ್ ' ಡಿ' ಸೇರಿಸಲ್ಪಟ್ಟಿ 
ರುವ ಶುದ್ದ ಗ್ಲುಕೋಸ್ ಪೌಡರ್ , ಅದು ನಿಮಗೆ 
ಹೆಚ್ಚಿನಶಕ್ತಿಯನ್ನು ಶೀಘ್ರವಾಗಿ ಕೊಡುತ್ತದೆ! ಗು ಕೊ 
ವಿಟಾವನ್ನು ಪ್ರತಿದಿನವೂ ತಪ್ಪದೆ ತೆಗೆದುಕೊಂಡರೆ ಅದು 
ಎಲುಬುಗಳನ್ನೂ , ನರಗಳನ್ನೂ ದೃಢಪಡಿಸುತ್ತದೆ. 
ಕಾರ್ನ್ ಪ್ರಾಡಕ್ಟ್ಸ್ ಕಂ . (ಇಂಡಿಯಾ) ಹೈವೇಟ್ ಲಿ 


ಪ್ರತಿದಿನವೂ ಅದನ್ನು ತೆಗೆದುಕೊಳ್ಳಿರಿ 


CPY - 4 - KAN 


೧೨೮ 

ಕಸ್ತೂರಿ, ಮೇ ೧೯೬೩ 
ಕಿತ್ತೊಗೆಯುವ ಮನಸೂ ನನಗಿರಲಿಲ್ಲ. ಚುಂಚು ಮುರಿದುಕೊಂಡ ಕಾಗೆಯೊಂದು 
ಅಂತೆಯೆ ಮರಣೋನ್ಮುಖವಾಗಿದ್ದ ಈ ಗಿಡದ ಬಂತು . ದೈನ್ಯವೇ ಮೂರ್ತಿವೆತ್ತಂತಿದ್ದ ಈ 
ಆರೈಕೆಗೆ ತೊಡಗಿದೆ. ಖಾಸಗಿ ಏರ್ಪಾಡಿ' ನಿಂದ ಕಾಗೆಗೆ ತನ್ನ ನ್ಯೂನತೆಯ ಅರಿವಿದ್ದಂತಿತ್ತು . 
ಒ೦ದು ಕತ್ತಿಯನ್ನು ದೊರಕಿಸಿ ಗಿಡದ ಬುಡ ನೀರು ಕುಡಿಯುವಾಗ ಆಗುವ ತೊಂದರೆಯನ್ನು 
ವನ್ನು ಅಗೆದು ಸ್ವಚ್ಛ ಮಾಡಿ ಕಟ್ಟೆ ಕಟ್ಟಿದೆ. ನಿವಾರಿಸಿಕೊಳ್ಳಲು ಅದು ಒದ್ದಾಡುವುದನ್ನು 
ನಿತ್ಯ ಎರಡು ಬಾಲ್ಲಿ ನೀರು ಹಾಕುತ್ತ ಬಂದೆ. ಕಂಡು ಕನಿಕರವೆನ್ನಿಸುತ್ತಿತ್ತು . ಉಳಿದ ಕಾಗೆ 
ನನ್ನ ಶ್ರದ್ಧೆಗೆ ಫಲ ಸಿಕ್ಕಿತು. ಕೆಲವೇ ದಿನಗ ಗಳಾದರೋ ಅದಕ್ಕೆ ತಮ್ಮ ಜೊತೆ ಬೆರೆಯಲು 
ಇಲ್ಲಿ ಟೊಂಗೆ ಟೊಂಗೆಗೂ ಚಿಗುರೊಡೆಯಿತು. ಬಿಡುತ್ತಿರಲಿಲ್ಲ . 
ಗಿಡ ಸತ್ತಿರಲಿಲ್ಲ. ನಮ್ಮ ಧರ್ಮಗಳಂತೆ ಅದು ಒಂದು ತಿಂಗಳ ನಂತರ ಕಾಲು ಮುರಿದು 
ಮುದಿಯಾಗಿತ್ತು . ಗಿಡ ಹಚ್ಚ ಹಸುರೆಲೆಗಳಿಂದ ಕೊಂಡಿದ್ದ ಇನ್ನೊ೦ದು ಕಾಗೆ ಬಂತು. ಅದಕ್ಕೂ 
ತುಂಬಿಕೊಂಡಾಗ ನನ್ನ ಹೃದಯ ಕುಣಿಯಿತು. ಜಾತಿಬಾಂಧವರೊಡನೆ ಬೆರೆಯುವ ಅವಕಾಶ 

ಬೇಸಿಗೆ ಪ್ರಖರವಾಗಿತ್ತು . ಹುಲ್ಲು ಒಣಗಿ ವಿರಲಿಲ್ಲ. ಒಂದೇ ಕಾಲಿನ ಮೇಲೆ ನಿಲ್ಲಲು 
ಹೋಯಿತು. ಕಾಗೆಗಳು, ಪಾರಿವಾಳಗಳು, ಅದು ಯತ್ನಿಸಿ ನಿಂತೆ ಎನ್ನುವಷ್ಟರಲ್ಲಿ ಮತ್ತೆ 
ಇಣಚಿಗಳು ನೀರಿಗಾಗಿ ಹಪಾಪಿಸುತ್ತಿದ್ದವು. ಕೆಳಕ್ಕೆ ಬೀಳುತ್ತಿತ್ತು . ಹಗಲೆಲ್ಲ ಅದರ ಈ 
ಮಂಗಗಳು ಕೂಡ ನಮ್ಮ ನೀರಿನ ಟಾಕಿಯನ್ನು ಪ್ರಯತ್ನ ನಡೆದೇ ಇರುತ್ತಿತ್ತು . ನಾಲೈದು ದಿನ 
ಮುತ್ತುತ್ತಿದ್ದವು, ಆಚಾರಶೀಲ ಬ್ರಾಹ್ಮಣರಂತೆ ಗಳ ವರೆಗೆ ನಿಯಮಿತವಾಗಿ ಬಂದ ಈ ಕಾಗೆ 
ಪಾರಿವಾಳಗಳು ದಿನದಲ್ಲಿ ಅನೇಕ ಸಲ ಸ್ನಾನ ಕೊನೆಗೊಮ್ಮೆ ಹಾರಿಹೋಯಿತು ಎಲ್ಲಿಗೆ 
ಮಾಡುತ್ತಿದ್ದವು. ನನ್ನಲ್ಲಿದ್ದ ಅಗಲವಾದ ಗಡಿಗೆ ಯಾರು ಬಲ್ಲರು ? 
ಯಲ್ಲಿ ನೀರು ತುಂಬಿ ಬೇವಿನ ಗಿಡದ ಬುಡ 
ದಲ್ಲಿ ಇಡುತ್ತಿದ್ದೆ. ಹಗಲೆಲ್ಲ ಕಾಗೆಗಳು, ಪಾರಿ- ಜೇಲಿಗೆ ಹೊಸ ಸುಪರಿಂಟೆಂಡಂಟ ಬಂದ. 
ವಾಳಗಳು , ಇಣಚಿಗಳು ನೀರಿಗಾಗಿ ಬರುತ್ತಿ ಆತ ಬಂದವನೇ ತಗಣೆ ಮತ್ತು ಜಿರಲೆಗಳ 
ದ್ದ ವು. ಈ ಕಾಗೆಗಳಲ್ಲೊಂದು ಬಲು ಧೂರ್ತ ಯಜ್ಞವನ್ನಾರಂಭಿಸಿದ. ಜಿರಲೆಗಳ ನಾಶ 
ವಾಗಿತ್ತು . ಅದು ತನಗೆ ದೊರೆತ ಎಲ್ಲ ಒಣಗಿದ ಸುಲಭವಲ್ಲೆಂದು ಕಂಡುಬಂದಾಗ ಪಾರಿವಾಳ 
ರೊಟ್ಟಿ ಚೂರುಗಳನ್ನು ಗಡಿಗೆಯಲ್ಲಿ ಹಾಕಿ ಅವು ಗಳ ಮಲವೇ ಅವುಗಳ ವೃದ್ಧಿಗೆ ಕಾರಣವೆಂದು 
ಮೆತ್ತಗಾದ ಬಳಿಕ ಅತ್ಯಂತ ತೃಪ್ತಿಯಿಂದ ತಿನ್ನು ಊಹಿಸಿ ಆತ ಪಾರಿವಾಳಗಳು ಒಳಗೆ ಬಾರ 
ತಿತ್ತು . ಆದಿತ್ಯವಾರದ ದಿವಸ ಇವು ಎಲುವಿನ ದಂತೆ ಮಾಡಿನಲ್ಲಿರುವ ತೂತುಗಳನ್ನೆಲ್ಲ ಸಿಮೆಂಟಿ 
ಚೂರುಗಳನ್ನು ನಮ್ಮ ನೀರಿನ ಟಾಕಿಯಲ್ಲಿ ನನೆ ನಿಂದ ಮುಚ್ಚಿ ಬಿಡಲು ಆಜ್ಞೆ ಮಾಡಿದ. 
ಹಾಕಿ ನೀರನ್ನು ಕೆಡಿಸುತ್ತಿದ್ದವು. ಒಂದು ದಿನ ಇದೆಲ್ಲ ಸರಿ. ಅದರೆ ಮುಂದಿನ ಚಟುವಟಿಕೆ 

ಗಳಿ೦ದ ನಮಗೆ ತುಂಬ ವ್ಯಥೆಯಾಯಿತು. ಇದ್ದ 
ಕ್ಕಿದ್ದಂತೆ ಒಂದು ದಿನ ಮುಂಜಾನೆ ಆತ ಗುಂ 
ಡಿಕ್ಕಿ ಪಾರಿವಾಳಗಳನ್ನು ಕೊಲ್ಲಲಾರಂಭಿಸಿದ. 
“ ತುಂಬ ಹೊಲಸು ಮಾಡುವ ಇವುಗಳ ಕಾಟ 
ವನ್ನೆ ತಪ್ಪಿಸಿಬಿಡುತ್ತೇನೆ” ಎಂದಾತ ಆಭಿ ಮಾನ 
ದಿಂದ ಹೇಳಿದ. ನಾನು ಕೃತಜ್ಞತೆಯನ್ನು ವ್ಯಕ್ತ 
ಪಡಿಸುವೆನೆಂದು ಆತ ನಿರೀಕ್ಷಿಸಿದ್ದ . ಆದರೆ ನನ್ನ 
ತುಟಿಗಳಿಂದ ನಿಟ್ಟುಸಿರು ಹೊರಬಿತ್ತು . ನನ್ನ 
ದುಃಖಿತವಾದ ಮುಖವನ್ನು ಕಂಡು ಅವನಿಗೆ 
ತಾನು ಅಹಿಂಸೆಯಲ್ಲಿ ನಂಬಿಕೆ ಶ್ರದ್ಧೆಗಳಿರುವ 


" ಅನಾಸಿನ್ 

ನೋವಿನ 
ಉಪಶಮನಕೆ. 


ಬಹಳ ಒಳ್ಳೆಯದು ಆ 


ಏಕೆಂದರೆ ಅದು ನಾಲ್ಕು ವಿಧಗಳಲ್ಲಿ ಪರಿಣಾಮವನ್ನುಂಟುಮಾಡುತ್ತದೆ 


ನೋವನ್ನು ಉಪ ಜ್ವರವನ್ನು ಕಡಿಮೆ 
ಶಮನಗೊಳಿಸುತ್ತದೆ . ಗೊಳಿಸುತ್ತದೆ 


ನರಗಳಿಗೆ 
- ಶಾನುಕವಾಗಿದೆ 


ನಿರುತ್ಸಾಹವನ್ನು 
ಹೋಗಲಾಡಿಸುತ್ತದೆ 


HHHHH 


ಹಲವು ಔಷಧಗಳು ಸೇರಿರುವ ಅನಾ ಸಿನ್ನಿ೦ದ ಅಧಿಕ 
ಔಷಧೀಯ ಚಿಕಿತ್ಸೆ ಸಿಗುತ್ತದೆ. ಆದುದರಿಂದ ಅದು ಎಲ್ಲಾ 
ತರದ ನೋವುಗಳಿಗೆ...ತಲೆನೋವು, ನೆಗಡಿ , ಹಲ್ಲುನೋವು 
ಮತ್ತು ಸ್ನಾಯುನೋವುಗಳಿಗೆ ಅತ್ಯುತ್ತಮ. ಅನಾಸಿಕ್ ಜ್ವರ 
ವನ್ನೂ ಕಡಿಮೆಗೊಳಿಸುತ್ತದೆ ಮತ್ತು ನರಗಳ ದೌರ್ಬಲ್ಯದಿಂದ 
ಉಂಟಾಗುವ ಗಾಬರಿ ಹಾಗೂ ನಿರುತ್ಸಾಹವನ್ನು ಉಪಶಮನ 
ಗೊಳಿಸಲು ಸಹಾಯಕವಾಗುತ್ತದೆ. ನೆನಪಿಡಿರಿ,ನೋವುಗಳನ್ನು 
ಪರಿಹರಿಸಲು ಅತ್ಯುತ್ತಮ ಸಾಧನವೆಂದರೆ 
ಎರಡು ಅನಾಸಿನ್ ಮಾತ್ರೆಗಳು ! 


ANACIN 


2 ಮಾತ್ರೆಗಳಿಗೆ ಕೇವಲ 
13 ನಯೆ ಪೈಸೆಗಳು 


ANACIN 


SANACIN 


ANACIN 


Registered User : 
GEOFFREY MANNERS & CO . LTD . 


0 -38 - KAN 


18 - 11 . 


೧೩೦ 

ಕಸ್ತೂರಿ, ಮೇ ೧೯೬೩ 
ಹಿಂದುವಿನೊಡನೆ ಮಾತನಾಡುತ್ತಿದ್ದೇನೆಂದು ಗೆಯ ಹತ್ತಿರವೆ ಮಲಗಲು ಯತ್ನಿಸುತ್ತಿತ್ತು . . 
ಅರಿವಾಯಿತು. ಅ೦ದು ಪಾರಿವಾಳಗಳ ಮನೆ ನನ್ನ ಹಾಸಿಗೆಯ ಜಾಗೆ ಬದಲಿಸಿದರೂ ಅದು. 
ಯಲ್ಲಿ ರೋದನದ ಕೋಲಾಹಲವೆದ್ದರೆ ಸುಪ- ನನ್ನ ಬೆನ್ನು ಬಿಡಲಿಲ್ಲ. ಆಗ ಅದಕ್ಕೆ ೧೮೧೮ ರ 
ರಿಂಟೆಂಡಂಟನ ' ಮನೆಯಲ್ಲಿ ಮೇಜವಾನಿಯ -ಕಾಯದೆಯನ್ವಯಿಸಲು ನಿರ್ಧರಿಸಿ ಒಂದು ಕರ 
ಸಂಭ್ರಮ ನಡೆದಿತ್ತು . 

ವಸ್ತ್ರದಲ್ಲಿ ಹಿಡಿದು ಜೇಲಿನ ಗೋಡೆಯ ಆಚೆ 
" ಮತ್ತೆ ಈ : ಪಾರಿವಾಳಗಳಾದರೂ ಎಂಥ ಎಸೆದುಬಿಟ್ಟಿ . * 
ಮೂರ್ಖ ಪ್ರಾಣಿಗಳು ! ಮೊದಲನೆಯ ದಿನ ಒಂದು ರಾತ್ರಿ ಸುಮಾರು ಹನ್ನೊಂದು ಗಂ . . 
ಅಂತಕನ ತಾಂಡವ ನಡೆದಿದ್ದರೂ ಮಾರನೆಯ ಟೆಗೆ ಒಂದು ಇಣಚಿಯ ಆರ್ತಸ್ವರ ಕೇಳಿಸಿತು.. 
ದಿನ ಅವು ಮತ್ತೆ ಬಂದವು. ನಾನೆಷ್ಟು ಯತ್ನಿಸಿ ಒಂದೆರಡು ನಿಮಿಷಗಳ ನಂತರ ಯಾರೋ 
ದರೂ ಅವು ಹಾರಿ ಹೋಗಲಿಲ್ಲ. ಅವಕ್ಕೂ ಏನನ್ನೋ ಜಗಿಯುತ್ತಿರುವ ಸಪ್ಪಳ, ತೃಪ್ತಿಯ. 
ತಮ್ಮ ಮಾತೃಭೂಮಿಯ ಮೇಲೆಪ್ರೇಮವಿದ್ದರೆ , ' ಮಿಯಾವ್‌ ' ಎಂಬಕೂಗುಕೇಳಿಸಿತು. ಇಣಚಿ 
ತಿತ್ತು . ಇವುಗಳಲ್ಲೊಂದು ಸಾಕಿದ ಪಾರಿವಾಳ ಬೆಕ್ಕಿನಹೊಟ್ಟೆಯಲ್ಲಿ ಚಿರಶಾಂತಿಯನ್ನು ಪಡೆ 
ವಾಗಿರಬೇಕು. ಆಶ್ರಯ ಪಡೆಯಲೆಂದು ಅದು ದಿತ್ತು . ನನ್ನ ನಿದ್ದೆ ಹಾರಿಹೋಯಿತು. ಪಾಪ ! 
ಪೋಲೀಸನೊಬ್ಬನ ಭುಜದ ಮೇಲೆ ಬಂದು ಆ ಇಣಚಿಯ ಅವಸ್ಥೆ ಏನಾಗಿರಬೇಕು? ಹಗ 
ಕುಳಿತಿತು. ಆತನೊ ಅದಕ್ಕೆ ಹಾರಲು ಸಾಧ್ಯ ಲೆಲ್ಲ ದಣಿದು ವಿಶ್ರಾಂತಿಗೆಂದು ರಾತ್ರಿ ಅದು 
ವಾಗದಂತೆ ಅದರ ಗರಿಗಳನ್ನೆ ಕತ್ತರಿಸಿಬಿಟ್ಟ . ತನ್ನ ಗೂಡನ್ನು ಸೇರಿದಾಗ ಅದೇ ತನ್ನ ಕೊ 
ಈ ಅಸಹಾಯ ಹಕ್ಕಿಯನ್ನು ಅಲ್ಲಾದಾದ ಎಂಬ ನೆಯ ನಿದ್ದೆಯಾದೀತೆಂಬ ವಿಚಾರ ಅದರ ಕನ 
ಸಿ೦ಧಿ ರಾಜಕೀಯ ಕೈದಿ ' ಖಾಸಗಿ ವ್ಯವಸ್ಥೆ ' ಸಿನಲ್ಲಿಯೂ ಬಂದಿರಲಿಕ್ಕಿಲ್ಲ. ಆದರೆ ಅದೇ ಆ 
ಯಿಂದ ತನ್ನ ಕೈಗೆ ತೆಗೆದುಕೊಂಡು ಅದರ ಗರಿ ಹಸಿದ ಬೆಕ್ಕಿಗೆ ಅದೆಷ್ಟು ಆನಂದವಾಗಿರಬೇಡ? 
ಗಳು ಪುನಃ ಬೆಳೆಯುವ ವರೆಗೂ ಜೋಪಾನ ಅಂಥ ಮೇಜವಾನಿಯೇನಾದರೂ ನಿತ್ಯ ಅದರ 
ಮಾಡಿದ. ಪಾರಿವಾಳ ಆನಂದದಿಂದ ಹಾರಿ ಹಣೆಯಲ್ಲಿ ಬರೆದಿದೆಯೆ ? ಇಂದದು ತನ್ನ ಭಾಗ್ಯ 
ಹೋಯಿತು. ಅದು ನಮ್ಮೊಡನಿದ್ದಷ್ಟು ಕಾಲ ವನ್ನು , ಎಷ್ಟೊಂದು ಕೊಂಡಾಡಿರಬೇಡ! | 
ನಮ್ಮಲ್ಲಿ ಯಾರ ಹೆಗಲ ಮೇಲೂ ನಂಬಿಕೆ ಈ ಇಣಚಿ ಬೆಕ್ಕಿಗೆ ಅಹಾರವಾದ ಸಮಯ 
ಯಿಂದ ಇಳಿಯುತ್ತಿತ್ತು . ಆನಂದ ಉಕ್ಕಿ ಬಂ - ದಕ್ಕೆ ತರುಣ ಕೈದಿಯೊಬ್ಬನನ್ನು ಗಲ್ಲಿಗೇರಿಸಿ 
ದಾಗಲೆಲ್ಲ ಅದು ಹೃದಯತುಂಬಿ ಕೂ - ಹಾಕು ದರು. ಅಂದು ನನಗೆ ಊಟ ಮಾಡುವುದಾಗಿ 
ತಿತ್ತು . 

ಲಿಲ್ಲ. ಹಿಂಸೆಯೆಂದರೇನು ? ಸ್ಟೋವಿನ ಬೆಂಕಿ 

ಯಿಂದ ನಾವು ತಗಣೆಗಳನ್ನು ಕೊಲ್ಲುತ್ತೇವೆ. 
ಹೂಗಳು ಅರಳಿ , ಕಾಯಿಗಳು ಕಾಣಿಸತೊಡ, ಬೆಕ್ಕು ಇಣಚಿಯನ್ನು ಕೊಲ್ಲುತ್ತದೆ; ನ್ಯಾಯ 
ಗಿದವು. # ಮಳೆಗಾಳಿ ಈ ವರ್ಷ ಹಾದಿ ತಪ್ಪಿಸಿ ದಂಡವು ತರುಣ ಅಪರಾಧಿಯನ್ನು ಗಲ್ಲಿಗೇರಿಸು 
ಕೊಂಡಂತಿತ್ತು . ಸೆಕೆ ಅಸಾಧ್ಯವಾಗಿತ್ತು . ಎಷ್ಟು ಇದೆ. ಇವೆಲ್ಲದರ ಅರ್ಥವೇನು ? ಈ ತರುಣ 
ವಿನಂತಿಸಿಕೊಂಡರೂ ಬಯಲಲ್ಲಿ ಮಲಗಲು ನಿಂದ ಸಮಾಜಕ್ಕೇನೂ ಪ್ರಯೋಜನವಿಲ್ಲವೆ ? 
ಅಪ್ಪಣೆ ಸಿಗಲಿಲ್ಲ. ಕೊನೆಗೆ ರುಮ್ಮತಮಲ್ಲರು ಗಲ್ಲಿಗೇರಿಸುವಾಗ ಮ್ಯಾಜಿಸ್ಟ್ರೇಟ್, ಜಜ್ 
ಎರಡು ಸಲ ಎಚ್ಚರತಪ್ಪಿ ಬಿದ್ದರು. ಬಳಿಕ ಪುಣೆ ಡಾಕ್ಟರ್, ಸುಪರಿಂಟೆಂಡೆಂಟ್ , ಜೇಲರ್‌ 
ಯಿಂದ ಅಪ್ಪಣೆ ತರಿಸಿ ಬಯಲಲ್ಲಿ ಮಲಗಲು ಎಲ್ಲರೂ ಇದ್ದರು. ಲಂಚ ಸಿಗುವುದು ಸಾಧ್ಯ 
ನಮಗೆ ಅನುಮತಿ ನೀಡಿದರು. ನೆಲದ ಮೇಲೆ ವಿಲ್ಲದೆ ಕೇವಲ ತಿಂಗಳಿಗೆ ಹತ್ತು ಹನ್ನೆರಡು 
ನೀರು ಸುರುವಿ ತಂಪು ಮಾಡಿಕೊಂಡು, ನಾವು ಸಿ ರೂಪಾಯಿಗಳಿಂದ ಜೀವನ ಸಾಗಿಸುತ್ತಿರುವ 
ಮಲಗುತ್ತಿದ್ದೆವು. ಮಧ್ಯರಾತ್ರಿಯಲ್ಲಿ ದೊಡ್ಡ ಕೆಲ ಪೋಲೀಸರೂ ಹಾಜರಿದ್ದರು. ಒಬ್ಬಾತ 
ಕಪ್ಪೆಯೊಂದು ಹಾಸಿಗೆಗೆ ಬಂದು ನನ್ನ ಕುತ್ತಿ . ಆಜ್ಞೆಯನ್ನೂದಿದ, ಇನ್ನೊಬ್ಬ ದೇವರ ನಾಮ 


* ಸೆರೆಮನೆಯ ಸಂಸಾರ 

೧೩೧ 
* ವನ್ನು ಚೂರಿಸಿದ. ಎಲ್ಲರೂ ಕೂಡಿ ಆ ಅಸಹಾಯ ನೆಲ್ಲ ಗಿಡದ ಮೇಲೆ ಹೊಂದಿಸುತ್ತಿದ್ದವು. ಕಡ್ಡಿ 
ತರುಣನನ್ನು ಗಲ್ಲಿಗೇರಿಸಿದರು. ಜೇಲಿನ ದೊಡ್ಡ ಗಳೇನಾದರೂ ಅಳತೆ ಮೀರಿದ್ದರೆ ಅವು ಬಯ 
ಗಂಟೆ ಬಾರಿಸಿತು, ಜಗತ್ತಿನಲ್ಲಿ ಒಬ್ಬಾತ ಕಡಿಮೆ ಇಲ್ಲಿ ನಾನಿಡುತ್ತಿದ್ದ ಗಡಿಗೆಯಲ್ಲಿ ನೆನೆಹಾಕು 
ಯಾದ. ಜೇಲಿನ ಗಂಟಿ ಹೇಳಿದ್ದೇನು? ಖಂಡಿತ ತಿದ್ದವು. ಕಡ್ಡಿ ಪೂರ್ತಿಯಾಗಿ ನಡೆದ ನಂತರ 
ವಾಗಿಯೂ ಅದು ಮಾನವನ ಬುದ್ಧಿಯ - ಎತ್ತಿ ಕೊಂಡೊಯ್ಯುತ್ತಿದ್ದವು. ಒಮ್ಮೆ ಒಂದು 
ಇನ್ನು ಸಾರಿರಬೇಕು. “ ಮಾನವ ಜಾತಿ ಜ್ಞಾನ ಕಾಗೆಗೆ ಕಬ್ಬಿಣದ ದಪ್ಪ ತಂತಿಯೊಂದು 
ಕೈರವಾಗಿದೆ. ಅಪರಾಧಿಯೊಬ್ಬನನ್ನೇನು ಮಾಡ ಸಿಕ್ಕಿತು. ಅದರಿಂದ ಅದು ಗೂಡುಕಟ್ಟಲೆ 
ಬೇಕು ಎಂದು ಅದಕ್ಕೆ ತಿಳಿಯಲಿಲ್ಲ. ಆದ್ಧ ಸಿತು . ಆದರೆ ಕಬ್ಬಿಣ ಮಣಿಯಬೇಕಲ್ಲ ? 
'ರಿಂದ ಇಷ್ಟೆಲ್ಲ ಜನ ಸೇರಿ ಅವನನ್ನು ಜಗತ್ತಿ , ಅದನ್ನೂ ನನೆಸಿ ಬಗ್ಗಿಸಲು ಅದು ಯೋಚಿ 
ನಿಂದ ಹೊರದೂಡಿಸೃಷ್ಟಿಕರ್ತ ನನ್ನು ಮೂರ್ಖ ಸಿತು . ಅಂದು ಮಧ್ಯಾಹ್ನ ಎರಡು ತಾಸುಗಳ 
ನೆಂದು ಸಾರಿದರು,” ಎಂದೇ ಆ ಗಂಟೆ ನುಡಿ ೧ರ ವರೆಗೆ ಅದು ಈ ಕಾಯಕವನ್ನು ನಡೆಸಿತು. ಆ 
ಬೇಕು. ಮರುದಿನ ಬರುವಾಗ ಸುಪರಿಂಟೆಂಡೆಂ ಮೇಲೆ ಅದಕ್ಕೆ ಕಟ್ಟಿಗೆ ಮತ್ತು ಕಬ್ಬಿಣದ 
ಟನ ಮುಖ ನಾಚಿಕೆ ದುಃಖಗಳಿಂದ ಕೂಡಿರು ಗುಣಧರ್ಮ ಬೇರೆ ಬೇರೆ ಎಂಬ ಜ್ಞಾನ ಬಂದಿ 
ತದೆಂದು ಭಾವಿಸಿದ್ದೆ . ಆದರೆ ಆತ ಇಂಥ ರಬೇಕು. ಹಾಗಿದ್ದರೂ ಅದು ಗೂಡಿನಲ್ಲಿ ತಂತಿ 
ಅದೆಷ್ಟು ದೃಶ್ಯಗಳನ್ನು ಕಂಡಿದ್ದ ನೊ . ಯನ್ನು ಉಪಯೋಗಿಸಿಕೊಳ್ಳದೆ ಬಿಡಲಿಲ್ಲ. .. 

ಮರುದಿನ ಇನ್ನೊ೦ದು ಕಾಗೆ ಛತ್ರಿಯ ಕಡ್ಡಿ 
ಕಾಗೆಗಳು ಗೂಡುಕಟ್ಟುವ ಕಾಲ ಬಂ - ಯೊಂದನ್ನು ತಂದಿತು. ಸೆರೆಯಾಳೊಬ್ಬ ಅದ 
ದಿತ್ತು . ದೂರದೂರದಿಂದ ಕಡ್ಡಿಗಳನ್ನು ಹೆಕ್ಕಿ ಕೈ ಹಾಕಿ ಎರಡು ತುಂಡು ಮಾಡಿದ. ಯಾಕೆ 
ಕೊ೦ಡು ಅವು ಬರತೊಡಗಿದ್ದವು. ಕಡ್ಡಿಗಳ ಎಂದು ನಾನು ಕೇಳಿದರೆ “ ಅವುಗಳಿಂದ ಕಾಲು 


ಮೊಡವೆಗಳು ನನ್ನ ಸಮಸ್ಯೆ ಆಗಿಬಿಟ್ಟಿತ್ತು ... 


“ ಲಕ್ಷ್ಮೀ , ನನ್ನ ಮುಖಕೂಡನಿನ್ನ ದರಂತೆ . ಅದಕ್ಕೆ ಇಷ್ಟು ಚಿಂತೆ ಗೋಪೀ, 
ನಿಚ್ಚಳವಿದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು - ಲಿ ಚೆನ್ನಾ ಬಳಕೆಗೆ ತೊಡುಗುವ 
ಈ ಹಾಳು ಮೊಡವೆ 

ತನಕ ನನಗೂ ಮೊಡವೆ 
ಗಳಿವೆಯಲಾ ! ” 

ಬಾಧೆ ಇದ್ದೇ ಇತ್ತು ! ” 


“ ಲಕ್ಷ್ಮಿ ಹೇಳಿದ್ದು ಸರಿ . 
* ಲಿಚೆ ನ್ಯಾಮೊಡವೆಗಳನ್ನು ಬಲು 

ಬೇಗೆ ಹುಟ್ಟಣಗಿಸಿ ಬಿಡುವುದು .” 


ಚರ್ಮದ ಬೇನೆಗಳಿಗೆ ಹೆಸರಾಂತುದು ಲಿ ಚೆ 

ಎಲ್ಲಾ ಕೆಮಿಸ್ಟರಲ್ಲೂ ದೊರೆಯುವುದು. 


HOLICHENSA 


02- 929KN 


೧೩೨ 

ಕಸ್ತೂರಿ, ಮೇ ೧೯೬೩ 
ಚೀಲ ಹೆಣೆದು ಪಠಾಣ ಪೋಲೀಸನಿಗೆ ಕೊಡು ಮುಂದೊಂದು ದಿನ ಇದು ಪೂಣ... ನಿಂತು 
ತೇನೆ. ಅದರಿಂದ ಬೀಡಿಗಳು ಸಿಗುತ್ತವೆ. ಇಲ್ಲಿ ಹೋಯಿತು. 
ಸ್ಟೋರಿನಲ್ಲಿ ನೂಲನ್ನು ಸಂಪಾದಿಸುತ್ತೇನೆ. ಇ ನಾವು ನಮ್ಮ ಹಾಸುವ ಕಂಬಳಿಗಳನ್ನು 
ಲೇನೂ ಯಾರೂ ಸರಿಯಾಗಿ ಲೆಕ್ಕವಿಡುವುದಿಲ್ಲ. ನಿತ್ಯವೂ ಬಿಸಿಲಿನಲ್ಲಿ ಒಣಗಿಸುತ್ತಿದ್ದೆವು. ಇಣಚಿ 
ಬ್ರಿಟಿಶ್ ರಾಜ್ಯದಲ್ಲಿ ತೋರಿಕೆಗೆ ತುಂಬ ಶಿಸ್ತು ಗಳು ಬಂದು ಅವುಗಳನ್ನು ಕಚ್ಚಿ ದಾರವನ್ನು 
ದರ್ಪಗಳಿದ್ದರೂ ಒಳಗಿನ ಗುಟ್ಟನ್ನು ಶಿವನೇ ಕಿತ್ತು ತಮ್ಮ ಗೂಡುಗಳಿಗೆ ಒಯ್ದು ಮೆತ್ತನ್ನ 
ಬಲ್ಲ, ” ಎ೦ದನಾತ. “ಒಳಗಿನ ಕಥೆ ನಿಮ್ಮಂಥ ಹಾಸಿಗೆ ಮಾಡಿಕೊಳ್ಳುತ್ತಿದ್ದವು. ನನ್ನ ಕೋ 
ವರಿಗೂ ತಿಳಿದಿದೆಯಲ್ಲ” ಎ೦ದುತ್ತರವಿತ್ತೆ . ಣೆಯ ಬಾಗಿಲ ಮೇಲಡೆ ಇಣಚಿಯ ಗೂಡಂ 

ಕಾಗೆಗಳಂತೆ ಇಣಚಿಗಳೂ ದೊಡ್ಡ ಸಂಖ್ಯೆ ದಿತ್ತು . ಕೆಲ ದಿನಗಳ ಮೇಲೆ ಅಲ್ಲಿ ಮರಿ 
ಯಲ್ಲಿ ನಮ್ಮ ಭೆಟ್ಟಿಗೆ ಬರುತ್ತಿದ್ದವು. ಹಗಲಿಡೀ ಇಣಚಿಗಳು ಕಾಣಿಸಿಕೊಂಡವು. ಒಂದು ದಿನ 
ಅಂಗಳದಲ್ಲಿ , ಅಲ್ಲಿಯ ಗಿಡಗಳ ಮೇಲೆ ಓಡಾ ಮರಿಯೊಂದು ಕೆಳಗೆ ಬಿದ್ದು ಬಿಟ್ಟಿತು. ಎದುರಿನ 
ಡುತ್ತ ಸಂಜೆಯ ಹೊತ್ತಿನಲ್ಲಿ ಮಾಡಿನ ಮೇಲೆ ಮರದ ಮೇಲೆ ಕುಳಿತಿದ್ದ ಕಾಗೆಯೊಂದು ಆಶೆ 
ಸಂಚರಿಸುತ್ತ ಕಾಲ ಕಳೆಯುತ್ತಿದ್ದವು. ಊಟದ ಬುರುಕ ಕಂಗಳಿಂದ ಅದನ್ನು ನೋಡಹತ್ತಿತು. 
ಹೊತ್ತಿನಲ್ಲಿ “ ನಮಗೂ ಒಂದಿಷ್ಟು ಕೊಡಿರಲ್ಲ” ಇಣಚಿಯ ಮರಿ ನನ್ನ ಕೋಣೆಗೆ ಬಂತು. 
ಎಂದು ಕೇಳುವಂತೆ ನಮ್ಮೆದುರು ನೆರೆಯುತ್ತಿ ನಾನದನ್ನು ಎತ್ತಿಕೊಂಡ. ಆದರೆ ಎತ್ತರದಲ್ಲಿದ್ದ 

ಅದರ ಗೂಡಿಗೆ ಅದನ್ನು ಸಾಗಿಸುವುದೆಂತು ? 
ಶಾಮಲಭಾಯಿಯನ್ನು ಕರೆದೆ. ಅವನ ಹೆಗಲ 
ಮೇಲೆ ನಿಂತು ಮರಿಯನ್ನು ಗೂಡಿಗೆ ಸೇರಿಸಿದೆ. 
ಪಾಪ ! ತಾಯಿ ಇಣಚಿಗೆ ನನ್ನ ಸದ್ಯಾವ ಹೇಗೆ 
ಅರ್ಥವಾಗಬೇಕು ? ಅದು ತನ್ನ ಭಾಷೆಯಲ್ಲಿ 
ನನ್ನನ್ನು ಶಪಿಸಿತು. ಆ ಮರಿಇಣಚಿಯಾದರೂ 
ಇದರಿಂದ ಬುದ್ದಿ ಗಲಿಯುವ ಬದಲು ದಿನಕ್ಕೆ 
ಮೂರುನಾಲ್ಕು ಸಲ ಕೆಳಗೆ ಬೀಳತೊಡಗಿತು. 
ನಾವು ಪುನಃ ಅದನ್ನು ಗೂಡಿಗೆ ಸೇರಿಸುತ್ತಿದೆ ವು. 
ಅನೇಕ ಸಲ ಹೀಗಾದ ಮೇಲೆ ತಾಯಿ ಇಣಚಿಗೆ 
ನಾವು ಶತ್ರುಗಳಲ್ಲ, ಮಿತ್ರರು ಎಂದು ಮನ 

ವರಿಕೆಯಾದಂತನಿಸಿತು. 
ದ್ದವು. ಹಿಂಗಾಲಮೇಲೆ ಕುಳಿತು ನಾವಿತ್ತ ರೊಟ್ಟಿ ಇದೇ ಹೊತ್ತಿಗೆ ಕಾಗೆಗಳ ತತ್ತಿಗಳಿಂದ 
ಯ ಚೂರುಗಳನ್ನು ಮುಂಗಾಲಿನಲ್ಲಿ ಹಿಡಿದು ಮರಿಗಳು ಹೊರಬೀಳಲಾರಂಭಿಸಿದವು. ಹಕ್ಕಿ 
ತಮ್ಮ ಹರಿತವಾದ ಹಲ್ಲುಗಳಿಂದ ಕಚ್ಚಿ ತಿನ್ನು ಗಳು ಮತ್ತು ಪ್ರಾಣಿಗಳಲ್ಲಿ ತಮ್ಮ ಮರಿಗಳ 
ತಿದ್ದವು. ಆ ಮೇಲೆ ಅಂಗಳದಲ್ಲಿದ್ದ ಗಡಿಗೆಯ ರಕ್ಷಣೆಯ ಬಗ್ಗೆ ಉತ್ಕಟವಾದ ಪ್ರಜ್ಞೆ ಇರು 
ನೀರನ್ನು ಕುಡಿಯುತ್ತಿದ್ದವು. ಸಂಜೆಯಾಗುತ್ತಲೆ ವಂತೆ ಕಾಣುತ್ತದೆ. ಇದುವರೆಗೆ ಕೈದಿಗಳೆಲ್ಲ 
ಮಾಡಿನ ನಾಲ್ಕೂ ಮೂಲೆಗಳಲ್ಲಿ ನರೆದು ಕರ್ಕ ಹಲ್ಲುಜ್ಜಲು ಕಡ್ಡಿಗಾಗಿ ಬೇವಿನ ಗಿಡವನ್ನು 
ಶವಾಗಿ ಕೂಗುತ್ತಿದ್ದವು. ಅದೇನು ಸಂತಸದ ನಿತ್ಯ ಮುಂಜಾನೆ ಏರುತ್ತಿದ್ದರು. ಈಗ ಕಾಗೆಯ 
ಕೂಗೋ ದುಃಖದೊ ತಿಳಿಯುತ್ತಿರಲಿಲ್ಲ . ನನಗೆ ಮರಿಗಳು ಹೊರಬಂದಮೇಲೆ ಯಾರಿಗೂ ಗಿಡ 
ಮಾತ್ರ ಅದು ಆರ್ತರ ದುಃಖದ ಕರೆಯಂತನಿ ವೇರುವ ಧೈರ್ಯವಾಗುತ್ತಿರಲಿಲ್ಲ. ಹತ್ತಿದವನ 
ಸುತ್ತಿತ್ತು . ಪ್ರತಿನಿತ್ಯ ಸಂಜೆ ೫ ಗಂಟೆಗೆ ಇದು ನೆತ್ತಿಯನ್ನು ಕಾಗೆಗಳು ಕುಕ್ಕುತ್ತಿದ್ದವು. ಅವನ 
ಅವುಗಳ ಕಾರಕ್ರಮವೇ ಆಗಿಬಿಟ್ಟಿತು. ಆದರೆ ಟೊಪ್ಪಿಗೆಯನ್ನೆ ಎತ್ತಿಕೊಳ್ಳುತ್ತಿದ್ದವು. ಟೊಪ್ಪಿಗೆ 


ಸೆರೆಮನೆಯ ' ಸಂಸಾರ 

೧೩೩ 
ಕಳೆದುಕೊಂಡ ಕೈದಿ ಒಂಬತ್ತು ದಿನಗಳ ರಿಯಾ ದನ್ನು ಕೊಲ್ಲುವುದನ್ನು ಕಂಡರೆ ನಾನು ಖಂಡಿತ 
ಯತಿಗೆ ಎರವಾಗಬೇಕಿತ್ತು . ಶಾಮಲಭಾಯಿ ವಾಗಿಯೂ ಅದನ್ನು ಉಳಿಸಲು ಯತ್ನಿ ಸುವೆ. 
ಮತ್ತು ಬೇರಿಬ್ಬರನ್ನು ಕಂಡರೆ ಒಂದು ಕಾಗೆಗೆ ಹಾಗೆ ಮಾಡದಿದ್ದರೆ ನನ್ನ ದಯಾಭಾವಕ್ಕೆ ಅಪ 
ಆಗುತ್ತಿರಲಿಲ್ಲ ; ಅವರು ಕಣ್ಣಿಗೆ ಬಿದ್ದೊಡನೆ ಚಾರವಾದೀತು. ಹಾಗೆಂದ ಮಾತ್ರಕ್ಕೆ ಕಾಗೆಯ 
ಅದು ಆಕ್ರಮಣ ಮಾಡುತ್ತಿತ್ತು , 

ಮೇಲೆ ಸಿಟ್ಟಿಗೇಳುವುದು ನನಗೆ ಭೂಷಣವಲ್ಲ. 
- ಈ ಆಕ್ರಮಣ ಅತಿಯಾಗಲು ನೂರ್ ಮಹ ಕೇವಲ ದ್ವೇಷದಿಂದ ಕಾಗೆ ಇಣಚಿಯನ್ನು 
ಮ್ಯದ ಕಂಬಳಿ ಹೊತ್ತುಕೊಂಡು ಗಿಡವನ್ನೇರಿ ಕೊಲ್ಲುವುದೇ ಅಥವಾ ತನ್ನ ಹಸಿದ ಮರಿಗಳ 
ಕಾಗೆಯ ಗೂಡನ್ನು ಕೆಳಗೆ ತಂದ. ಅದರಲ್ಲಿ ಹೊಟ್ಟೆಯ ಚಿ೦ತೆಯಿಂದಕೊಲ್ಲುವುದೇ ಯಾರು 
ಇನ್ನೂ ಗರಿ ಬೆಳೆಯದಮೂರು ಮರಿಗಳಿದ್ದವು. ಹೇಳಬಲ್ಲರು ? ನನಗಾಗಿ ಮಾವಿನ ಮರದಿಂದ 
ನೂರ್ ಮಹಮ್ಮದನ ಈ ಕ್ರೂರ ಕೃತಿ ಅಬ್ದುಲ್ಲ . ಹಣ್ಣು ಕಿತ್ತು ಕೊಡುತ್ತಿದ್ದ ನನ್ನ ತಾಯಿಯ 
ನಿಗೆ ಸೇರಲಿಲ್ಲ. ಖಿಲಾಫತದ ಸಲುವಾಗಿ ಭಾವನೆಗೂ ಈ ತಾಯಿ ಕಾಗೆಯ ಭಾವನೆಗೂ 
ಗಲ್ಲಿಗೇರುವ ಧೈರ್ಯವಿದೆ ನಿನಗೆ. ಆದರೆ ಪಾಪ, ವ್ಯತ್ಯಾಸವೇನು ? ಇತರರ ಕಷ್ಟದ ಬಗ್ಗೆ ಚಿ೦ತಿ 
ಮರಿಗಳ ರಕ್ಷಣೆಗಾಗಿ ತಾಯಿ ಕಾಗೆ ಒಂದಿಷ್ಟು ಸುವುದು ಮಾನವನಿಗೆ ಮಾತ್ರ ಇರುವ ವಿಶೇಷ 
ಕುಕ್ಕಿದರೆ ಸಹಿಸಿಕೊಳ್ಳುವ ಶಕ್ತಿ ನಿನಗಿಲ್ಲ. ಗುಣ, ಇತರ ಪ್ರಾಣಿಗಳಿಗೆ ಈ ಗುಣವಿಲ್ಲ, ಪಶು 
ಅದರ ಗೂಡನ್ನೆ ಕಿತ್ತು ತಂದೆ. ದೇವರು ನಿನ್ನ ಪಕ್ಷಿಗಳನ್ನು ನೀತಿ ಕಾಡಿಸುವುದಿಲ್ಲ . ಮನುಷ್ಯ 
ಮೇಲೆ ಅದೆಷ್ಟು ಕ್ರುದ್ಧನಾಗಿರಬೇಡ ? ” ಅಬ್ದು ಇನ್ನೂ ಬಹುಮಟ್ಟಿಗೆ ಪಶುವಾಗಿರುವುದರಿಂದ 
ಲನ ಮಾತಿನಿಂದ ನಾಚಿಕೊಂಡ ನೂರ್ ಮಹ ಎಷ್ಟೋ ಸಲ ಅವನಿಗೆ ಇತರರ ದುಃಖವನ್ನು 
ಮ್ಮದಗೂಡನ್ನು ಸ್ವಸ್ಥಾನಕ್ಕೆ ಸೇರಿಸಿದ. ಕಂಡು ಏನೂ ಅನಿಸುವುದಿಲ್ಲ. ಮಕ್ಕಳು ಮತ್ತು 

ಮರಿಗಳಿಗೆ ಆಹಾರವೊದಗಿಸುವ ಭರದಲ್ಲಿ ತನ್ನ ಹತ್ತಿರದ ಸಂಬಂಧಿಕರ ಕಷ್ಟವನ್ನು ಕಂಡು 
ಆ ಕಾಗೆ ಒ೦ದು ಇಣಚಿ ಮರಿಯನ್ನು ಕೊಂ ಅಪಾರ ತ್ಯಾಗ ಮಾಡಲು ಸಿದ್ಧಳಾಗುವೆ ತಾಯಿ 
ದಿತು . ಆ ನಿಮಿಷದಿಂದ ಕಾಗೆ ಮತ್ತು ಇಣಚಿ ಇತರರ ಕಷ್ಟವನ್ನು ಕಂಡೂ ಕಾಣದವಳಂತಿ 
ಗಳಲ್ಲಿ ಬದ್ಧ ವೈರ ಬೆಳೆಯಿತು. ಪುಟ್ಟ ಕಾಗೆ ರುತ್ತಾಳೆ. ಕೆಲ ಸಲ ಇನ್ನೊಬ್ಬಳ ಕಷ್ಟವನ್ನು 
ಯೇನಾದರೂ ಒಂಟಿಯಾಗಿ ಕುಳಿತದ್ದು ಕಂಡು ಅವಳಿಗೊಂದು ಬಗೆಯ ಸಮಾಧಾನವೂ 
ಕಂಡರೆ ದೊಡ್ಡ ಇಣಚಿಯೊಂದು ಓಡಿ ಅದು ಆಗುತ್ತದೆನ್ನುತ್ತಾರೆ. ಇದು ನಿಜವೇ ಸುಳ್ಳೆ 
ಹಾರುವ ಮೊದಲೇ ಏಟು ಹಾಕಿ ಬರುತ್ತಿತ್ತು . ಎಂದು ಸ್ತ್ರೀಯರೇ ಹೇಳಬೇಕು. 
ಕಾಗೆ ಕೂಡ ಇಣಚಿಗೆ ಅಂಜಬೇಕಾಗುತ್ತದೆ 
ಎಂಬ ಮಾತು ನನಗೆ ತಿಳಿದದ್ದು ಇಲ್ಲಿ. 

ಮಂಗಗಳು ನಮ್ಮಲ್ಲಿಗೆ ಬಂದು ನಮ್ಮ 
ಒಮ್ಮೆ ಸತ್ತ ಇಣಚಿಯನ್ನು ಕಾಗೆ ತಂದು ಸ್ನಾನದ ಟಾಕಿಯಿಂದ ನೀರು ಕುಡಿಯುತ್ತಿದ 
ನನ್ನ ನೀರಿನ ಪಾತ್ರೆಯಲ್ಲಿ ನೆನೆಹಾಕಿತು. ಸಿಟ್ಟಿ ಎಂದು ಮೊದಲೇ ಹೇಳಿದ್ದೇನೆ. ನಮ್ಮ ಪ್ರೊಫೆ 
ನಿಂದ ನಾನು ನೀರು ಚೆಲ್ಲಿ ಪಾತ್ರೆಯನ್ನು ಕವಚಿ ಸರ್ ಝಮ್ಮತಮಲ್ಲರಿಗೆ ಮಂಗಗಳೆಂದರೆ ಬಲು 
ಹಾಕಿದೆ. ಆಗ ನನಗೆ ಪ್ರೇಮದ ಕಾಯದೆ ಪ್ರೀತಿ, ಸಿಂಧಿಯಲ್ಲಿ ಮಂಗನನ್ನು ಭೋಲುಎನ್ನು 
ಯನ್ನು ನ್ಯಾಯವು ಕೂಡ ತಡೆಗಟ್ಟಲಾರದು ತ್ತಾರೆ. ಭೋಲೂನನ್ನು ಕಂಡಾಕ್ಷಣ ಝಮ್ಮತ 
ಎಂಬ ವಿಚಾರ ಬಂತು. ನ್ಯಾಯವನ್ನು ದೇವರೊ ಮಲ್ಲರು ಹಿಗ್ಗು ತ್ತಿದ್ದರು. ಮಧ್ಯಾಹ್ನ ನಾಲ್ಕರ 
ಬನೇ ಕೊಡಬೇಕು. ಆತನೇ ಸೇಡು ತೀರಿಸುವ ಸುಮಾರಿಗೆ ನಾವು ಸ್ನಾನ ಮಾಡುತಿದಾ ರ . 
ವನೂ ಹೌದು, ದಯಾಮಯನೂ ಹೌದು. ಮಂಗಗಳು ಸಮೀಪದ ಗೋಡೆಯ ಮೇಲಿಂದ 
ನೀರಡಿಸಿದವನಿಗೆ ನೀರು ಕೊಡುವುದು ನನ್ನ ಹಾದು ಹೋಗುತ್ತಿದ್ದವು. ಅಹಿಂಸಾವಾದಿ 
ಕರ್ತವ್ಯ . ಆಹಾರ ಹುಡುಕುವ ಕಾಗೆಯನ್ನು ಯಾದ ನನ್ನಲ್ಲಿ ಅವಕ್ಕೆ ಗೌರವವಿತ್ತು . ನಾನು 
ಶಿಕ್ಷಿಸಲು ನಾನಾರು ? ಕಾಗೆ ಇಣಚಿಯೋಂ ಸ್ನಾನ ಮಾಡುತ್ತಿರುವಾಗ ಅವು ನನಗೆ ತೀರ 


ನಾನು ಅಭಿಮಾನದಿಂದ ಹೇಳುತ್ತೇನೆ 


... ನಾನು ಗ್ಲಾಕ್ಕೂ ಮಗು, ಇದೇ ಕಾರಣದಿಂದ ನಾನು 
ತಾಯಿಯ ಹಾಲು ಕುಡಿದು ಬೆಳೆಯುವ ಉತ್ತಮೋತ್ತಮ 

ಮಗುವಿನಷ್ಟೇ ಶಕ್ತಿಶಾಲಿ, ಆರೋಗ್ಯವಂತ ಮತ್ತು 
ಸಂತುಷ್ಟನಾಗಿದ್ದೇನೆ, ತಾಯಿಯ ಸರ್ವೊತ್ಯಷ್ಟ 

ಹಾಲಿನಲ್ಲಿ ಯಾವ ಗುಣಗಳಿವೆಯೋ ಅವೆಲ್ಲ 
ಗ್ಲಾಕ್ಟೋದಲ್ಲಿಯೂ ಇವೆ. ಉಚಿತವಾಗಿ 
ಸಿಗುವ ' ಗ್ಲಾ ಶಿಶು ಪುಸ್ತಕದ 
ಒಂದು ಪ್ರತಿಯನ್ನು ಪಡೆಯಲು 
೫೦ ನಯೆ ಪೈಸೆಗಳ ಅಂಚೆ 

ಚೀಟಿಯನ್ನು ( ಅಂಚೆ 
ಖರ್ಚಿಗಾಗಿ) ಗ್ಲಾಕ್ಕೋ , 
ವರ್ಲಿ , ಮುಂಬಯಿ - ೧೮ 
, ಅವರಿಗೆ ಕಳುಹಿಸಿರಿ. 


SUNSHINE 


இலே 


Glaxo 


SONDARD 
SOM 


FOA INFANT VELDING 


BONNIE . BA 
90 MIKE FOOD SCALE 
T FEEDING FROM 
ROCUCING GERMS 


CALY BOM 


ಗ್ಲಾಕೋ - ಶಿಶುಗಳ ಪರಿಪೂರ್ಣ ದುಗ್ಗ - ಆಹಾರ 
ಗ್ಲಾಕೋ ಲ್ಯಾಬೊರೇಟರೀಸ್ ( ಇಂಡಿಯಾ) ಪ್ರೈವೇಟ್ ಲಿ, 

ಮುಂಬಯಿ • ಕಲ್ಕತ್ತ - ಮದ್ರಾಸ್ , ನವ ದೆಹಲಿ 


# 


ಸೆರೆಮನೆಯ ಸಂಸಾರ 

೧೩೫ 
ಸಮೀಪದಲ್ಲಿ ಬಂದು ಹೋಗುತ್ತಿದ್ದವು. ಆದರೆ ಇವನ್ನು ಬಂಧಮುಕ್ತ ಮಾಡಲು ನೆರಾಲನಿಗೆ 
ಸಕೆಯಿಂದ ಹೈರಾಣಾಗಿದ್ದ ಝಮ್ಮತಮಲ್ಲರಿಗೆ ಹೇಳಿದೆ. ಆತ , “ ಛೇ ! ಇಂಗ್ಲಿಷರು ನಮ್ಮ ವೈರಿ 
ಭೋಲೂಗಳ ಮೇಲೆ ಕನಿಕರವುಂಟಾಗಿ ಅವ ಗಳು. ನಾವು ಇಂಗ್ಲೀಷರನ್ನು ಮಂಗಗಳೆಂದು 
ರೊಂದು ಯೋಜನೆ ಮಾಡಿದರು. ಆತ ಒ೦ದು ಕರೆಯುತ್ತೇವೆ. ಆದ್ದರಿಂದ ಈ ಮಂಗಗಳೂ 
' ಬಾಲ್ಲಿ ತುಂಬ ನೀರನ್ನು ಹಿಡಿದುಕೊಂಡು ನಿಂತು ನಮ್ಮ ಶತ್ರುಗಳೇ ಸರಿ : ಇವುಗಳನ್ನು ಹೊಡೆದು 
ಮಂಗ ಅಳವಿನಲ್ಲಿ ಬಂದಕೂಡಲೆ ಅದರ ಮೈ - ಪೀಡಿಸಬೇಕು” ಎಂದ. .. 
ಮೇಲೆ ಉಗ್ಗು ತ್ತಿದ್ದರು. ಆದರೆ ಆವರ ಈ ಪೌರಸ್ತ್ರ ಮತ್ತು ಪಾಶ್ಚಾತ್ಯ ತರ್ಕಶಾಸ್ತ್ರ 
ದಯಾಪೂರ್ಣ ಕೃತಿಯನ್ನು ಮೆಚ್ಚದೆ ಮಂಗ ವನ್ನು ಓದಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ 
ಗಳು ಬಾಲವನ್ನೆತ್ತಿಕೊಂಡು ಓಡಿ ದೂರಹೋಗಿ ತರ್ಕ ಶಾಸ್ತ್ರದ ಪಾಠಗಳನ್ನು ಹೇಳಿದ್ದ ನನಗೂ 
ಅಲ್ಲಿಂದ ಸಿಟ್ಟಿನಿಂದ ಹಲ್ಲು ಕಿರಿಯುತ್ತಿದ್ದವು. ಈ ತರ್ಕಕ್ಕೆ ಉತ್ತರ ಕೊಡುವುದಾಗಲಿಲ್ಲ. 
ಅಲ್ಲಾದಾದ ಇದ್ದರೆ ಆತ ಕೂಡ ಹಲ್ಲು ಕಿರಿದು ನಾನಿಷ್ಟೆ ಹೇಳಿದೆ: “ನೀವು ಇಂಗ್ಲಿಷರನ್ನು 
ಮನುಷ್ಯರಿಗೂ ಹಲ್ಲುಗಳಿವೆ ಎಂದು ಮಂಗಗಳಿಗೆ ಮಂಗಗಳೆಂದು ಕರೆದ ಮಾತ್ರಕ್ಕೆ ಈ ಬಡ ವಾನ 
ಮನದಟ್ಟು ಮಾಡಿಕೊಡುತ್ತಿದ್ದ . ಮಂಗಗಳು ರನ ದೋಷವೇನು ? ಇದೇನಾದರೂ ನಿನ್ನನ್ನಾ 
ಈ ಪೀಡೆಯಿಂದ ಇತ್ತ ಬರುವುದನ್ನೇ ಬಿಡುತ್ತಿ ಳುತ್ತಿದೆಯೆ ? ಮಂಗಗಳು ಖಿಲಾಫತದ ವೈರಿ 
'ದೇವೊ ಏನೊ ? ' ಆದರೆ ಝುಮ್ಮತಮಲ್ಲರು ಗಳೆ ? ಅವು ನಮ್ಮ ರಾಷ್ಟ್ರದ ಸಂಪತ್ತನ್ನು ಅಪ 
ಅವಕ್ಕೆ ರೊಟ್ಟಿಯನ್ನೂ ತಿನ್ನಿಸುತ್ತಿದ್ದುದರಿಂದ ಹರಿಸುತ್ತಿವೆಯೆ ?” 
ಅವು ಹಾಗೆ ಮಾಡಲಿಲ್ಲ . 

* * ಆದರೇನಾಯಿತು ? ಅವು ಮಂಗಗಳು 
ಆದರೆ ಮರ್ಕಟಸ್ವಭಾವ ಹೇಗೆ ಹೋ - ಹೌದೋ ಅಲ್ಲವೊ ? ನಮ್ಮ ಶತ್ರುಗಳೇ ಸರಿ. 
ದೀತು ? ಒ೦ದು ದಿನ ಹತ್ತು ಹನ್ನೆರಡು ಮಂಗ ಇಂಗ್ಲಿಷರಷ್ಟೆ ಇವುಗಳ ಮುಖಗಳೂ ಕೆಂಪಾ " 
* ಗಳು ಬಂದು ಕಂಪೌಂಡಿನಲ್ಲಿದ್ದ ಆಲದ ಮರದ ಗಿವೆ ' ಖೆರಾಲ ಹೇಳಿದ. 
ಚಿಗುರನ್ನೆಲ್ಲ ತಿಂದು ಧ್ವಂಸ ಮಾಡಿಬಿಟ್ಟವು. ಅಂತೂ ಬಹಳ ವಾದವಿವಾದವಾದ ಮೇಲೆ 
ಆಗ ನಾನು ನನ್ನ ಜೊತೆಗಾರರಿಗಂದೆ : “ ಹೀಗೇ ಆ ಬಡ ವಾನರನ ಬಂಧಮುಕಿಯಾಯಿತು. ” 
* ಬಿಟ್ಟರೆ ಇವು ಇಡೀ ತೋಟವನ್ನೆ ಹಾಳುಮಾಡು 
ವವು. ಆಗ ಪಾರಿವಾಳಗಳ ಮೃತ್ಯುವಿಗೆ ಕಾರ ಕೊನೆಗೂ ಮಳೆಗಾಲ ಬಂತು. ಮಳೆಗಾಗಿ : 
ಇರಾದಂತೆ ನಾವು ಇವುಗಳ ಸಾವಿಗೂ ಕಾರಣ ಹಗಲು ರಾತ್ರಿ ಕಾಯು ನಿರಾಶ್ರವಾಗಿದ್ದ ಸಕಲ 
ರಾಗುವೆವು." 

ಜೀವಿಗಳ ಹೃದಯಗಳು ' ಸಂತಸಗೊಂಡವು. 
* 'ಎಲರೂ ಈ ಮಾತು ಒಪ್ಪಿದರು . ಆದರೆ ಹಸಿರು ಹುಲ್ಲು ಚಿಗಿಯತೊಡಗಿತು. ಆದರೆ ಇಲಿ 
ಮಂಗಗಳು ಬಾರದಂತೆ ಹೇಗೆ ಮಾಡುವುದು ? ಅದನ್ನು ಮೇಯು ಸಂತಸಪಡುವ ದನಕರುಗ 
ಒಂದು ದಿನ ಗೆರಾಲ್ ' ಎಂಬ ಸಿಂಧಿ ಗೃಹಸ್ಥ ಳಿರಲಿಲ್ಲ. - ಭೂತಾಯಿಯ ಎದೆ ತುಂಬಿ ತ್ಯಾ 
ತಿಂಡಿಯ ಆಮಿಷ ತೋರಿ ಮಂಗವೊಂದನ್ನು ದರೂ : ಸ್ತನಪಾನ ಮಾಡಲು ಯಾರೂ ಇರಲಿಲ್ಲ. 
ಎದುರಿನ ಬರಾಕಿನಲ್ಲಿ ಕೂಡಿ ಬಾಗಿಲು ಹಾಕಿ ಕರ್ನಾಟಕದವನಾದ ಹೊನಕೇರಪ್ಪ ಹಂ 
ಬಿಟ್ಟ . ಆಮೇಲೆ ಅದನ್ನು ಮಣ್ಣಿನ ಹೆಂಟೆಗೆ ಪಿಯ ಬಳಿಯಿದ್ದ ತನ್ನ ಗದ್ದೆಗಳನ್ನು ನೆನೆಸಿ. 
ನಿಂದ ಹೊಡೆದು ಪೀಡಿಸತೊಡಗಿದ. ಆ ಮಂಗ ಕೊಂಡ. ಕ್ಷೌರಿಕ ಪೋಚಾಭಾಯಿ ತನ್ನ ದನ | 
ಕೋಲಾಹಲವನ್ನೇ ಎಬ್ಬಿಸಿತು. ಹತ್ತು ಹನ್ನ ಕರುಗಳ ಕಥೆ ಹೇಳಿದ. ಅರ್ಜುನ ಮತ್ತು : 
ರಡು ಮಂಗಗಳು ಬರಾಕಿನ ಎದುರು ನೆರೆದು ರಾವಜಿಭಾಯಿ ' ' ಎಂಬಿಬ್ಬರು . ವೃದ್ಧ ಭಿಲ್ಲರು 
ಸಹಾನುಭೂತಿಯಿಂದ, ಅಸಹಾಯ ಕೋಪ ಕೈ ಕೈ ಹಿಡಿದುಕೊಂಡು ಕುಣಿದಾಡಿದರು. ಎರ 
ದಿಂದ ಚೀರತೊಡಗಿದವು. 

. ಡನೆಯ ಸಲ ಜೇಲಿಗೆ ಬಂದಿದ್ದ ರಾವಜಿ, “ ನಾನು 
ಈ ಸುದ್ದಿ ಕೇಳಿ ನಾನಲ್ಲಿಗೆ ಹೋಗಿ ಮಂಗ ಮರಳಿ ಮನೆಗೆ ಹೋದಾಗ ನನ್ನ ಹೆಂಡತಿ 


SEE 


ಅವರ 
ಹಸನ್ನು ಖಾವಲೋಕನ 

ವನ್ನು ಗಮನಿಸಿ 
ಹರ್ಕುಲಿಸ್ ಪಡೆಯುವ ಭಾಗ್ಯ ತಮ್ಮ ಪಾಲಿ ತಯಾರಕರ ತಾಂತ್ರಿಕ ಪರಿಜ್ಞಾನ ಮತ್ತು 
ಗಿದ್ದಿದ್ದರೆ ! ವಿಶ್ವದ 134 ಕ್ಕೂ ಹೆಚ್ಚು ರಾಷ್ಟ್ರಗಳು ಅನುಭವಗಳನ್ನು , ಭಾರತದ ಟ. ಐ .ಸೈಕಲ್ 
ಮತ್ತು ಅಲ್ಲಿನ ಮಕ್ಕಳು ತಾವು ಕೊಡುವ ಕಾರ್ಖಾನೆಯಲ್ಲಿ ತಯಾರಾದ ಹರ್ಕುಲಿಸ್‌ನ 
ಹಣಕುಚಿತವಾದ ಸೈಕಲ್ಲೆಂದರೆ ಹರ್ಕುಲಿಸ್ ಪ್ರತಿಯೊಂದು ಸೈಕಲ್ ನಲ್ಲಿ ಕಾಣ 
ಎಂದು ಬಲ್ಲರು. ವಿಶ್ವದಲ್ಲಿ ಭಾರಿಪ್ರಮಾಣದ ಬಹುದು. 

* ಕೇವಲ ಸೈಕಲ್ ಮಾತ್ರವಲ್ಲ . 


ಸುಳಿ ಜೀವನದ ಸಂಗಾತಿ 


ಟ. ಐ . ಸೈಕಲ್ಸ್ ಆಫ್ ಇಂಡಿಯಾ, ಅಂಬತ್ತೂರು- ಮದರಾಸು 


IWI TIC . H 2054 


೧೩೭ 


ಸೆರೆಮನೆಯ ಸಂಸಾರ 
ಬದುಕಿರುತ್ತಾಳೋ ಇಲ್ಲವೊ ? ಅವಳು ಸತ್ತಿದ್ದರೆ ತಿನ್ನಿಸುವುದನ್ನು ನಿಲ್ಲಿಸದಿದ್ದರೆ ನಾನವುಗಳನ್ನು 
ನಾನು ಖಂಡಿತ ಇನ್ನೊಬ್ಬಳನ್ನು ಮದುವೆಯಾ ಕೊಲ್ಲಬೇಕಾದೀತು.” ಹಿಂದುಗಳೊಡನೆ ಹೇಗೆ 
ಗುತ್ತೇನೆ. ನನಗಾಗಿ ಅಡಿಗೆ ಮಾಡಲು ಯಾರಾ ವ್ಯವಹರಿಸಬೇಕು ಎಂಬ ಗುಟ್ಟನ್ನು ಈತ ಅರಿ 
ದರೂ ಬೇಕಲ್ಲ” ಎಂದ. ಇವನ ಹಲ್ಲುಗಳಲ್ಲಿ ತಿದ್ದ , ಮರುದಿನದಿಂದಲೇ ನಾನು ಇಣಚಿಗಳಿಗೆ 
ಹೆಚ್ಚಿನವೆಲ್ಲ ಈಗಾಗಲೇ ಉದುರಿಹೋಗಿದ್ದವು. ರೊಟ್ಟಿ ಹಾಕುವುದನ್ನು ನಿಲ್ಲಿಸಿದೆ. ಆ ಬಡ 

ಹೊಸತಾಗಿ ಬಂದ ಕೈದಿಗಳು ನಮಗೆ ಮಳೆ ಪ್ರಾಣಿಗಳು ಬಂದು ನನ್ನನ್ನು ದೀನ ಮುಖ 
ಬೆಳೆಯ ವಿಚಾರ ತಿಳಿಸಿದರು. ಆದರೆ ಜೇಲಿನ ದಿಂದ ನೋಡುತ್ತ ನಿಲ್ಲುತ್ತಿದ್ದವು. ನಾನೇಕೆ 
ಲ್ಲಿರುವವರಿಗೆ ಬೆಳೆ ಚೆನ್ನಾಗಿದ್ದರೇನು, ಕೆಟ್ಟ ರೊಟ್ಟಿ ಹಾಕುವುದನ್ನು ನಿಲ್ಲಿಸಿದೆ ಎಂದು ಅವಕ್ಕೆ 
ರೇನು ? ಬೆಳೆ ಸಮೃದ್ದವಾಯಿತೆಂದು ಇಲ್ಲಿಯ ಹೇಗೆ ತಿಳಿ ಹೇಳಲಾದೀತು? ನನ್ನ ಕಣ್ಣಲ್ಲಿ 
ವರಿಗೇನೂ ಹಾಲು ಬೆಣ್ಣೆ ಸಿಗುವುದಿಲ್ಲ. ಬರ ನೀರು ತುಂಬಿತು . ಯುರೋಪಿನಲ್ಲಿ ಮಹಾ 
ಗಾಲ ಬಿದ್ದರೂ ಅವರಿಗೆ ಸಿಗುವ ೧೩ ಔ೦ಸು ಯುದ್ದವಾಗಿ ಇಂಗ್ಲಂಡು ದಿವಾಳಿಯೆದ್ದಿತ್ತು . 
ಆಹಾರವನ್ನು ೧೧ ಔಂಸಿಗೇನೂ ಇಳಿಸುವುದಿಲ್ಲ . ಭಾರತವು ಅಪಾರ ವೆಚ್ಚವನ್ನು ಹೊರಬೇಕಾಗಿ 
ಹಾಗಿದ್ದರೂ ಮಳೆ ಬೆಳೆ ವಿಚಾರ ಹೊರಗಿನ ಬಂದಿತ್ತು . ಮಿತವ್ಯಯದ ನೆಪದಲ್ಲಿ ಈಗ ಈ 
ವರಂತೆ ಇಲ್ಲಿರುವವರನ್ನೂ ಪೀಡಿಸುತ್ತದೆ. ಅವ ಬಡ ಇಣಚಿಗಳ ಹೊಟ್ಟೆಗೆ ಚಕ್ರ ಬಂದಿತ್ತು . 
ರಲ್ಲಿಯ ಮಾನವ ಇನ್ನೂ ಅಳಿಯದಿರುವುದೇ ಕಾರಣ- ಪರಿಣಾಮಗಳ ಎಂಥ ವಿಪರೀತ! 
ಇದಕ್ಕೆ ಕಾರಣ. ಅವರೇನೋ ಅಪರಾಧ ನಮ್ಮ ಕೋಣೆಯಲ್ಲಿ ದೊಡ್ಡ ಕಪ್ಪು ಇರುವೆ 
ಮಾಡಿದ್ದು ನಿಜವಾದರೂ ಜಗತ್ತಿನ ಆಗು ಗಳ ಹಾವಳಿಯೆದ್ದಿತು. ಅವುಗಳ ಕಾಟ ತಾಳ 
ಹೋಗುಗಳ ಬಗ್ಗೆ ಅವರಲ್ಲಿ ಆಸ್ಥೆಯಿದ್ದೆ ಇರು ಲಾರದೆ ಫಿನಾಯಿಲನ್ನು ಅವುಗಳ ಬಿಲದಲ್ಲಿ 
ತದೆ. 

ಎರಚಲಾಯಿತು. ಆದರೆ ಇರುವೆಗಳು ಮೃತ್ಯು 
ಬೇವಿನ ಕಾಯಿಗಳು ಈಗ ಹಣ್ಣಾಗತೊಡ ವನ್ನು ಲೆಕ್ಕಿಸುವಂತೆ ಕಾಣುವುದಿಲ್ಲ . ಸಹಸ್ರ 
ಗಿದ್ದವು. ಈ ಹಣ್ಣುಗಳನ್ನು ತಿನ್ನಲು ಕೈದಿಗಳಿಗೆ ಗಟ್ಟಲೆ ಸಂಖ್ಯೆಯಲ್ಲಿ ತಮ್ಮವರು ಸತ್ತರೂ 
ನಿರ್ಬಂಧವಿರಲಿಲ್ಲ. ಬೇನೆ ಬಿಳದ ಅಥವಾ ಅವೇನೂ ಧೃತಿಗೆಡದೆ ತಮ್ಮ ವ್ಯವಹಾರವನ್ನು 
ಬೇನೆ ಬಿದ್ದಂತೆ ನಟಿಸುವ ಕಲೆ ಅವಗತವಾಗಿ ಸಾಗಿಸಿಯೆ ಇರುತ್ತವೆ. ಅವು ನೀರು ಕುಡಿಯಲು 
ರದ ಕೈದಿಗಳಿಗೆ ಜೇಲಿನ ಜೀವನದಲ್ಲಿ ಸಿಹಿ ಇಲ್ಲವೆ ಮೀಯಲು ನೀರಿನ ಟ್ಯಾಂಕಿಗೆ ಹೋಗು 
ತಿಂಡಿಯೆಂದರೆ ಈ ಬೇವಿನ ಹಣ್ಣು ಒ೦ದೇ ತಿದ್ದವು. ಅಂಚಿನಲ್ಲಿ ಅವು ಹರಿಯುತ್ತಿದ್ದವು. 
ಕೈದಿಗಳು ಇವನ್ನು ಯಥೇಚ್ಛ ತಿನ್ನುತ್ತಿದ್ದರು. ಕಾಲು ಜಾರಿ ನೀರಲ್ಲಿ ಬೀಳುತ್ತಿದ್ದವು. ನಾನು 
ವಾರ್ಡರನ ಕೃಪೆಯೇನಾದರೂ ಇದ್ದರೆ ಇವರಿಗೆ ಅಲ್ಲಿ ಮೀಯುತ್ತಿದ್ದರೆ ಹೇಗಾದರೂ ಅವುಗ 
ಆಸ್ಪತ್ರೆಯಿಂದ ಯಾವಾಗಾದರೊಮ್ಮೆ ಒ೦ದು ಳನ್ನು ಪಾರು ಮಾಡುತ್ತಿದ್ದೆ. ಆದರೆ ಈ ಮೂರ್ಖ 
ಡೋಜು ಸ್ಪಿರಿಟ್ ಅಥವಾ ಕ್ಲೋರೊಫಾರ್ಮ್ ಪ್ರಾಣಿಗಳು ಮತ್ತೆ ಸಾಲು ಹಿಡಿದು ನೀರಲ್ಲಿ 
ಸಿಗುತ್ತಿತ್ತು . 

ಬೀಳುತ್ತಿದ್ದವು. ಸತ್ತವರನ್ನು ಕಂಡು ಅವೇನೂ 
ಇಣಚಿಗಳಿಗೆ ನಾವು ರೊಟ್ಟಿ ತಿನ್ನಿಸುತ್ತಿರುವು ಬುದ್ದಿ ಗಲಿಯುವುದಿಲ್ಲ. 
ದನ್ನು ಕೇಳಿದ ಸುಪರಿಂಟೆಂಡೆಂಟನು ನಮಗೆ ಆದರೆ ಮನುಷ್ಯ ರೂ ಅಷ್ಟೇ ಮೂರ್ಖರಲ್ಲವೆ? 
ಹೇಳಿದ: “ನೀವು ತಿನ್ನಿಸುತ್ತಿರುವುದರಿಂದಲೆ ಹಲವಾರು ಬಗೆಯ ಲೋಭಗಳಿಗೆ ಅವರು 
ಇಣಚಿಗಳು ಬಂದು ಕಂಬಳಿಗಳನ್ನು ಕಡಿದು ಬಲಿಯಾಗುತ್ತಾರೆ. ಅವರು ಜೀವವನ್ನಾದರೂ 
ಹಾಳು ಮಾಡುತ್ತವೆ. ಯುದ್ದದ ಈ ದಿನಗಳಲ್ಲಿ ತತ್ವಾರೇ ವಿನಾ ಬಯಕೆಯನ್ನು ಬಿಡಲೊಪ್ಪು ವು 
ವೆಚ್ಚವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ದಿಲ್ಲ. ಅನಂತ ಕಾಲದಿಂದ ಜೀವನ ಮರಣ 
ಮಾಡಬೇಕಾಗಿರುವಾಗ ಈ ಅಪವ್ಯಯವನ್ನು ಚಕ್ರದಲ್ಲಿ ಸುತ್ತುತ್ತಿದ್ದರೂ ಭವಬಂಧನದಿಂದ 
ಸಹಿಸುವುದು ಸಾಧ್ಯವಿಲ್ಲ. ನೀವುಇಣಚಿಗಳಿಗೆ ತನ್ನನ್ನು ಪಾರು ಮಾಡುವ ಪರಮಾತ್ಮನ ನಾಮ 
81 - 18 


NI 


ಕಸ್ತೂರಿ, ಮೇ ೧೯೬೩ 

ಸ್ಮರಣೆಯನ್ನಾತ ಮಾಡುವುದಿಲ್ಲ. ಮನುಷ್ಯ 
ಮದುವೆಯಾಗುತ್ತಾನೆ ಪಶ್ಚಾತ್ತಾಪಪಡುತ್ತಾನೆ; 
ಮತ್ತೆ ಮದುವೆಯಾಗುತ್ತಾನೆ, ಮತ್ತೆ ಪಶ್ಚಾ 

ತಾಪಪಡುತ್ತಾನೆ. ಆದರೂ ಮದುವೆಯಾಗುವು 
ನೀವು ಸೆಸ್ ದನ್ನೆನೂ ಬಿಡುವುದಿಲ್ಲ. ಮತ್ತು ಯಾವಾಗಲೂ 

ಗಂಟಲು ಮತ್ತು ಪರರ ಸಹಾಯವನ್ನು ಬಯಸಿ ಅವರ ಪ್ರಭುತ್ವ 
ಎದೆಯ ಬಿಲ್ಲೆಗಳನ್ನು ವನ್ನು ಒಪ್ಪಿಕೊಳ್ಳುವುದು ನಮ್ಮ ರಾಷ್ಟ್ರೀಯ 
ಸೇವಿಸಿದರೆ ಗುಣವಾಗಿಬಿಟ್ಟಿದೆ. ನಮ್ಮ ಇತಿಹಾಸದಲ್ಲಿ ಇಂಥ 

ಅನುಭವಗಳು ತುಂಬಿವೆ. ಅಂದಮೇಲೆಕಂಡೂ 
ಕಂಡೂ ಪ್ರಾಣ ಕಳೆದುಕೊಳ್ಳುವ ಇರುವೆಗ 
ಳನ್ನು ಮೂರ್ಖರೆಂದು : ನಾನೇಕೆ ಖಂಡಿಸ 
ಬೇಕು ? 

ಮಳೆಗಾಲದೊಡನೆ ಇಂದ್ರಗೋಪ ಕೀಟ 
ನಿಮ್ಮ ಕೆಮ್ಮು 

ಗಳು ಬಂದವು. ಕೆಂಪು ಬಣ್ಣ , ಮಖಮಲ್ಲಿನಂಥ 

ಮೈ ಅವುಗಳದು. ಮಳೆಯಾದ ಭೂಮಿಯಿಂದ 
ಶ್ರೀಘ್ರವಾಗಿ | 

ಹೊರ ಬಂದು ಭೂಮಿಯ ಚೆಲುವನ್ನು 
ಮಾಯವಾಗುವುದು ( p 

ಹೆಚ್ಚಿಸುವ ಈ ಪ್ರಾಣಿಗಳ ಜೀವಾವಧಿ ೮- ೧೦ 
ಸೆಪ್ ಚೀಪುವುದರಿಂದ ಅದರಲ್ಲಿ ಉದ್ಭವಿಸಿದ ಗುಣ ದಿನಗಳು ಮಾತ್ರ . ಈ ಅಲಾವಧಿಯಲ್ಲಿಯೇ 
ಪಡಿಸುವ ಆವಿಯು ಗಂಟಲು ನೋವು, ಬ್ಯಾ೦ಕ್ಕೆ 
ಟಸ್ , ಕೆಮ್ಮು ಮತ್ತು ಶೀತದ ರೋಗಾಣುಗಳನ್ನು 

ಆ ಬಾಲ್ಯ , ಯೌವನ ವಾರ್ಧಕ್ಯಗಳ ಸುಖ 
ನಿವಾರಿಸಲು ನೆರವಯುತ್ತದೆ. ಪಸಿ ಕೂಡಲೇ ದುಃಖಗಳನ್ನನುಭವಿಸಿ ತಮ್ಮ ತತ್ತಿಗಳನ್ನು 
ಉಪಶಮನನ್ನೀಯುತ್ತದಲ್ಲದ ರೋಗಾಣುಗಳನ್ನು ಭೂತಾಯಿಯ ರಕ್ಷಣೆಗೆ ಬಿಟ್ಟು ಅವು ಸಾಯು 
ನಿವಾರಿಸುತ್ತದೆ, 

ಇವೆ. ತಮ್ಮ ವಂಶವೃದ್ಧಿ ಯ ಚಿಂತೆ ಇವಕ್ಕಿಲ್ಲ, 
ಅಪಾಯಕರವಾದ : 
ಔಷಧವು ಇದರಲ್ಲಿ 

ತಮ್ಮ ಜಾತಿ ನಷ್ಟವಾದರೆ ಆಗುವ ಅನಾಹುತದ 
ಕೂಡಿಲ್ಲ. * ಕಲ್ಪನೆಯಿಲ್ಲ. ಸರ್ವದಾತ್ರಿಯಾದ ಭೂತಾಯಿ 
ಮಕ್ಕಳೂ ಕೂಡಾ ಯಲ್ಲಿ ಅವಕ್ಕೆ ಅಪಾರವಾದ, ಅಚಲವಾದ 
ಇದನ್ನು ಸುರಕ್ಷಿತವಾಗಿ 
ಸೇವಿಸಬಹುದು : 

ನಂಬಿಕೆಯಿದೆ. ಆದರೆ ಮನುಷ್ಯನಿಗೆ ಮಾತ್ರ 
ಬ್ರಾಂಕೈಟಿಸ್ , ಗಂಟಲು ತನ್ನ ವಂಶವೃದ್ಧಿಯ , ತನ್ನ ಮಕ್ಕಳು ಮರಿಗಳ 
ನೋಫೈ, ನೆಗಡಿ, ಶೀತ 

ಸುಖದ ಯೋಚನೆ ಏಕೆ? ಮನುಷ್ಯನನ್ನು ರಕ್ಷಿ 
ದಿಂದ ಶ್ವಾ ಸದ ತಡೆ, 
ಶೀತ ಮತ್ತು ಕೆಮ್ಮು ಸಲು ಯಾರೂ ಇಲ್ಲವೆ ? ಅಥವಾ ಇತರ ಜೀವ 

ಮುಂತಾದವುಗಳನ್ನು ಜಂತುಗಳ ಕಲ್ಯಾಣಕ್ಕಾಗಿ ದೇವರು ಹೊರಬೇ 
scuro * ಶೀಘ್ರವಾಗಿ 

ನಿವಾರಿಸುವುದು . ಕಾದ ಪ್ರಚಂಡ ಭಾರವನ್ನು ಕಂಡು ಮನುಷ್ಯ 
ಎಲ್ಲಾ ಮದ್ದಿನ ವ್ಯಾಪಾ, ತನ್ನ ಭಾರವನ್ನು ತಾನೇ ಹೊತ್ತು ಆತನಿಗೆ, 

7ರಿಗಳಲ್ಲಿ ಮಾರಲ್ಪಡುತ್ತದೆ ಒಂದಿಷ್ಟು ವಿರಾಮವನ್ನು ಕೊಡಲು ಯೋಚಿಸಿ 
ಸಿ . ಇ . ಫುಲ್‌ಫೋರ್ಡ್ (ಇಂಡಿಯಾ ಪ್ರೈವೇಟ್ ಲಿ . ದಿ ರಬೇಕೆ? 

FPY- 55 -KAN 

ಜೇಲಿನ ದೂಷಿತ ಹವೆ, ಹಾಲು ತುಪ್ಪದ 
ಕೊರತೆ, ಅತಿ ಖಾರ ಇವೆಲ್ಲವುಗಳಿಂದ ನನ್ನ 
ಪ್ರಕೃತಿ ತೀರ ಕೆಟ್ಟಿತು. ನನ್ನಲ್ಲಿ ಕ್ಷಯರೋಗದ 
ಲಕ್ಷಣಗಳು ತಲೆದೋರುವ ಸಂಭವವನ್ನು 


ಒಸಡುಗಳ ತೊಂದರೆಗಳ ಮತ್ತು 

ದಂತಕ್ಷಯದ ಮೇಲೆ 
ಅದ್ಭುತ ಪರಿಣಾಮ 
ಫೋರ್‌ಹಾನ್ಸ್ ಟೂಥ್ ಪೇಸ್ಟ್ ಹಲ್ಲುಗಳಿಗೆ ಲಾಭದಾಯಕ 
ನಾಗುವುದೆಂದು ಜನರು ತಾವಾಗಿಯೇ ಬರೆದ ಈ ಪತ್ರಗಳು # 

* ರುಜುವಾತು ಪಡಿಸುತ್ತವೆ 


ಅನೇಕ ಟೂಥ್ಪೇಸ್ಟ್ಗಳನ್ನು ಉಪಯೋಗಿಸಿದ ಮೇಲೆ ನನ್ನ 50ನೆಯ ವರ್ಷದಲ್ಲಿ ನಾನು 
ಫೋರ್‌ಹಾನ್ಸ್ ಟೂಥ್ಪೇಸ್ಟನ್ನು ಅತ್ಯುತ್ತಮವಾದುದೆಂದು ಉಪಯೋಗಿಸಲು ಪ್ರಾರಂಭಿಸಿ 
ದೆನು ಮತ್ತು ಕಳೆದ 20ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಅದನ್ನು ಉಪಯೋಗಿಸುತ್ತ ಬಂದಿ , 
ದೇನೆ. ನನ್ನ 72ನೆಯ ವಯಸ್ಸಿನಲ್ಲಿಯೂ ನನ್ನ ಹಲ್ಲುಗಳು ದೃಢವಾಗಿ , ಸ್ವಾಭಾವಿಕವಾಗಿ 
ಉತ್ತಮ ಪರಿಸ್ಥಿತಿಯಲ್ಲಿರುವುದಕ್ಕೆ ಕಾರಣ ಬಹುಶಃ ಫೋರ್‌ಹಾನ್ಸ್‌ನ ಚಮತ್ಕಾರವೇ 
ಆಗಿರಬೇಕು . 

ಜಿ , ಎನ್ , ಮದರಾಸು 


ಕಳೆದ 20ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ನಾನು ಫೋರ್‌ಹಾನ್ನನ್ನು ಉಪಯೋಗಿಸುತ್ತಲಿ 
ದೇನೆ, ಅದರ ಫಲಸ್ವರೂಪವಾಗಿ , ಇಂದು ನನಗೆ 65 ವರ್ಷ ಮತ್ತು 5 ತಿಂಗಳ ಪ್ರಾಯವಾಗಿ 
ದ್ದರೂ ನನ್ನ 32 ಹಲ್ಲುಗಳೂ ಈಗಲೂ ಚುರುಕಾಗಿವೆ ಮತ್ತು ಆರೋಗ್ಯದಲ್ಲಿವೆ. ಈವರೆಗೆ 
ನನಗೆ ಹಲ್ಲುಗಳ ಯಾವ ತೊಂದರೆಯೂ ಉಂಟಾಗಿಲ್ಲ. 

ಡಿ . ಎನ್ . ಡಿ. , ಆಸಾ 


ಫೋರ್‌ ಹಾನ್ಸ್ ನನಗೆ ಎಷ್ಟು ಹಿತವನ್ನುಂಟುಮಾಡಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನೋಡಿ 
ರುವ ನನ್ನ ಮನೆಯವರೆಲ್ಲ ಅದನ್ನು ಈಗ ಉಪಯೋಗಿಸುತ್ತಲಿದ್ದಾರೆ. ಮೊದಲು ನನಗೆ ಯಾವಾ 
ಗಲೂ ಹಲ್ಲುನೋವು ಮತ್ತು ಒಸಡುಗಳ ತೊಂದರೆ ತಪ್ಪುತ್ತಿರಲಿಲ್ಲ. ಈಗ ಫೋರ್‌ಹಾನ್ಸ್‌ನ 
ಉಪಯೋಗದಿಂದ ನನ್ನ ಹಲ್ಲುಗಳು ಬೆಳ್ಳಗೆ ಹಾಗೂ ದೃಢವಾಗಿವೆ ಮತ್ತು ನನ್ನ ಒಸಡುಗಳೂ . 
ಆರೋಗ್ಯದಿಂದಿವೆ. ಈಗ ಹಲವು ವರ್ಷಗಳಿಂದೀಚೆಗೆ ನನಗೆ ಒಸಡುಗಳ ಬೊಕ್ಕೆಯಾಗಿರುವು 
ದಿಲ್ಲ. ಇನ್ನು ನಾನು ಬೇರೆ ಟೂಥ್ಪೇಸ್ಟನ್ನು ಎಷ್ಟು ಮಾತ್ರಕ್ಕೂ ಉಪಯೋಗಿಸುವುದಿಲ್ಲ 


ಜಿ. ಎಸ್ ., ದೆಹಲಿ 


III 


* ಈ ಪ್ರಮಾಣ ಪತ್ರಗಳನ್ನು ಜಾತ್ರೆ ಮಾನರ್ಸ್ ಅಂಡ್ ಕಂಪೆನಿ ಲಿಮಿಟೆಡ್ 
ಅವರ ಯಾವ ಆಫೀಸಿನಲ್ಲಿಯೂ ಕಾಣಬಹುದು 
ಓರ್ವ ದಂತವೈದ್ಯರು ನಿರ್ಮಿಸಿದ ಟೂಥ್ಪೇಸ್ಟ್ 


Orhan's 


TRADE 
MARK 
REGISTERED 


- ಹೊಂದಿಕೆ ಸರಿಯಾಗುವಂತೆ, 
ಫೋರ್‌ಹಾನ್ ದ್ವಿವಿಥ ಕ್ರಿಯೆಯುಳ್ಳ 

* – ಟೂಥ್‌ಬ್ರಶ್ ಉಪಯೋಗಿಸಿರಿ . 
ಅದು ಹಲ್ಲುಗಳನ್ನು ನಿರ್ಮಲ 
ಗೊಳಿಸುತ್ತಿರುವಾಗಲೇ ಒಸಡು 
ಗಳನ್ನೂ ಮೆತ್ತಗೆ ತಿಕ್ಕುವಂತಹ 
ಒಂದೇ ಒಂದು ಟೂಥ್ಬ್ರಶ್ , , 


T 


FOR 


THE 
GUMS 
BRUSH 
YOUR 
TEETH 


WITH 
IT 


ಕಸ್ತೂರಿ, ಮೇ ೧೯೬೩ 
ಡಾಕ್ಟರರು ಕಂಡುಕೊಂಡಿದ್ದರಿಂದ ನನ್ನನ್ನು ಮಂದಿರದಲ್ಲಿ ಭಜನೆ ನಡೆಯುತ್ತಿತ್ತು . ನಿಷ್ಟಾ 
ಯುರೋಪಿಯನ್ ವಾರ್ಡಿಗೆ ಸ್ಥಳಾಂತರಿಸಲು ಣವಾದ ಜೇಲಿನ ನಿಶ್ಯಬ್ದತೆಯಲ್ಲಿ ಈ ಸುಮಧುರ 
ನಿಶ್ಚಯಿಸಿದರು. ಭಾರವಾದ ಹೃದಯದಿಂದ ಸಂಗೀತವು ಆಗಂತುಕವೆನಿಸುತ್ತಿತ್ತು . 
ಇಲ್ಲಿಯ ನನ್ನ ಮಾನವ ಮತ್ತು ಪ್ರಾಣಿ ವರ್ಗದ - ಸಾತ ಖೋಲಿ ( ಯುರೋಪಿಯನ್ ವಾರ್ಡಿ 
ಸ್ನೇಹಿತರನ್ನು ಬೀಳ್ಕೊ೦ಡು ಯುರೋಪಿಯನ್ ನಲ್ಲಿ ಏಳೇ ಕೋಣೆಗಳಿದ್ದುದರಿಂದ ಅದಕ್ಕಾ 
ವಾರ್ಡಿಗೆ ಹೋದೆ. 

ಹೆಸರು ಬಂದಿತ್ತು ) ಯ ಸಮೀಪದಲ್ಲಿ ಹೊಸ 

ತೊಂದು ಕಾರಖಾನೆ ತಲೆಯೆತ್ತಿತ್ತು . ಬೇವೇ 
ಯುರೋಪಿಯನ್ ವಾರ್ಡಿನಲ್ಲಿ ಹೊರಗೆ ಮುಂತಾದ ಅನೇಕ ದೊಡ್ಡ ಗಿಡಗಳಿದ್ದವು. 
ಬಯಲಿನಲ್ಲಿ ಮಲಗಲು ನನಗೆ ಅನುಮತಿ ಮುಂಜಾನೆ ಮತ್ತು ಸಂಜೆ ಅಲ್ಲಿ ಹಕ್ಕಿ ಗ ಳ 
ದೊರೆಯಿತು. ಅಲ್ಲಿ ನನಗೆ ಜೇಲಿನ ಗಂಟಿಯ ಹಿಂಡಿಗೆ ಹಿಂಡೇ ಬಂದು ಕಾಲಕ್ಕೆ ಸರಿಯಾಗಿ 
ಸಪ್ಪಳ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು . ಆಗಾಗ ತಮ್ಮ ಪ್ರಾರ್ಥನೆಗಳನ್ನು ಹಾಡುತ್ತಿದ್ದವು. 
ಅತ್ತ ಹಾಯ್ದು ಹೋಗುತ್ತಿದ್ದ ರೇಲ್ವೆ ಗಾಡಿಗಳ | ಕಾಗೆ ಗಿಡುಗಗಳ ವೈರ ಸೃಷ್ಟಿ ಕಾಲದಿಂ 
ಸಿಳ್ಳಿನ ಧ್ವನಿಯೂ ಕೇಳಿಸುತ್ತಿತ್ತು . ಮೊದಲ ದಲೂ ನಡೆದು ಬಂದದ್ದು . ಗಿಡುಗಗಳ ಹಿಂಡು 
ನೆಯ ಸಲ ನಾನು ಈ ವಾರ್ಡಿಗೆ ಬಂದಿದ್ದಾಗ, ಮೊಗಲ ಸೈನ್ಯದಂತೆ, ಸ್ಪ್ಯಾನಿಶ್ ಹಡಗುಪಡೆ 
ನಾರದರ ಮಹತ್ವವೇನೂ ಅನಿಸಿರಲಿಲ್ಲ. ಈಗ ಯಂತೆ ಮಂದಗತಿಯದು. ಅವು ತತಕ್ಷಣ 
ಆರು ತಿಂಗಳ ಜೈಲುವಾಸದ ನಂತರ ಈ ದಿಕ್ಕು ಬದಲಿಸಲಾರವು. ಆದರೆ ಕಾಗೆ ಹಾಗಲ್ಲ. 
ಸಿಳಿ ನ ಧ್ವನಿ ಪರಮಪ್ರಿಯವಾಗಿತ್ತು . ಸಾಬರ ಮರಾಠಯೋದ್ದನಂತೆ ಚಪಲವಾಗಿದ್ದು ಬೇ 
ಮತಿ ಸ್ಟೇಶನ್ ದಾಟಿ ಹೋಗುತ್ತಿದ್ದ ಡ್ರೈವ. 

ಕಾದ ನಿಮಿಷದಲ್ಲಿ ಬೇಕಾದತ್ತ ಹೊರಳಬಲ್ಲದು. 
ರರು ಕವಿ ಹೃದಯದವರಿರಬೇಕು. ಅವರು 

ಕಾಗೆ ಒ೦ಟಿಯಾಗಿ ಎಂದೂ ಗಿಡುಗನನ್ನೆದುರಿ 
ಕೇಳಿದವನ ಅಂತಃಕರಣ ಅಸ್ವಸ್ಥವಾಗುವ 

ಸುವುದಿಲ್ಲ. ಎರಡು ಕಾಗೆಗಳು ಒಟ್ಟಾಗಿ 
ರೀತಿಯಲ್ಲಿ ದೀರ್ಘವಾದ ಸಿಳ್ಳನ್ನು ಊದಿಸುತ್ತಿ 

ಒ೦ದೊ೦ದು ಒಂದೊಂದು ದಿಕ್ಕಿನಿಂದ ಗಿಡುಗನ 
ಮೇಲೆ ಆಕ್ರಮಣ ಮಾಡುವವು. ಗಿಡುಗ ಒ೦ದು 

ಕಾಗೆಯನ್ನು ಹೊಡೆಯಹೋದಾಗ ಎರಡನೆ 
- ಜೇಲಿನ ಹೊರಗಡೆಯ ಪೋಲೀಸರು ಇತ್ತೀ 
ಚೆಗೆ ಮಹಾದೇವನ ಗುಡಿಯೊಂದನ್ನು ಕಟ್ಟಿಸಿ | 

ಯದು ಅತ್ತ ಕಡೆಯಿಂದ ಬಂದು ಅದನ್ನು 
ದ್ದರು. ಜೈಲಿನಲ್ಲಿರುವವರಿಗೆ ಅದರ ಶಿಖರದ 

ಕುಕ್ಕು ವುದು. ಗಿಡುಗ ಅದರತ್ತ ತಿರುಗಿದರೆ ಆ 

ಕಡೆಯ ಕಾಗೆ ಕುಕ್ಕುವುದು . ಈ ಸಂದರ್ಭದಲ್ಲಿ 
ದರ್ಶನವಾಗುತ್ತಿತ್ತು . ರಾತ್ರಿ ಕಾಲದಲ್ಲಿ ಶಿವ 

ಪಾರಾಗಲು ಗಿಡುಗ ನಿಗಿರುವ ಉಪಾಯ ಒ೦ 
ದೆ. ಆಕಾಶದಲ್ಲಿ ವರ್ತುಲಾಕಾರವಾಗಿ ಹಾರುತ್ತ 
ಹಾರುತ್ತ ಅದು ಕಾಗೆಗಳು ಏರಲಾರದಷ್ಟು 

ಮೇಲಕ್ಕೆ ಹೋ 
ಗಿಬಿಡುವುದು . 

ಒಮ್ಮೆ ಒ೦ 
ದಿಷ್ಟು ಮಾಂಸ 
ಕ್ಯಾಗಿ ಕಾಗೆ- ಗಿ 
ಡುಗಗಳಲ್ಲಿ ಘನ 
ಘೋರಸಂಗ್ರಾ 
ಮ ನಡೆಯಿತು. 


ದರು. 


ನಿತೈದ ಬಟ್ಟೆಗಳು 


ಸನ್‌ಲೈಟ್‌ನಿಂದ 
ಎಷ್ಟು ಹೇಳಣೆ … ಎಷ್ಟು ಅಅಜ್ಜಅ ! 


0s .10000 
Reward 


1100 


ನಿಜ. ಅವುಗಳ ಬಿಳುಪಿಗೂ ಹೊಳಪಿಗೂ 
ಕಾರಣ ಸನ್ ಲೈಟ್ ಸೋಪು, ಸನ್ ಲೈಟ್ ನಿಂದಲೆ ನಿಮ್ಮ 

ಮನೆಯ ಬಟ್ಟೆಗಳನ್ನೆಲ್ಲ ಒಗೆಯಿರಿ. 
ಸನ್‌ಲೈಟ್ ಉತೃಷ್ಟ ನೊರೆಯ ಶುದ್ಧ ಸೋಪು! 
ಹಿಂದುಸ್ಥಾನ್ ಲೀವರ್ ಅವರ ತಯಾರಿಕೆ 

S. 33 - X29 KN 


ಕಸ್ತೂರಿ, ಮೇ ೧೯೬೩ 
ಇಪ್ಪತ್ತು ಇಪ್ಪತ್ತೈದು ಗಿಡುಗಗಳೂ ಸುಮಾರು ಸತ್ಯವನ್ನು ಕಂಡುಕೊಂಡ ಕಾಗೆಗಳು ಕೋ 
ಮೂರುನೂರು ಕಾಗೆಗಳೂ ಸಮಾವೇಶವಾಗಿ ಗಿಲೆ ಮರಿಗಳನ್ನೂ ತಮ್ಮ ಮರಿಗಳಷ್ಟೆ ಜಾಗ್ರತೆ 
ದ್ದ ವು . ಮಹಾಭಾರತ ಪ್ರಾರಂಭವಾಯಿತು. ಯಿಂದ ಸಾಕುತ್ತಿದ್ದವು. ಆದರೆ ಮುಂದೆ ಕೆಲವೇ 
ಗಿಡುಗಗಳಿಗಿಲ್ಲದ ಆಯುಧವೊ೦ದು ಕಾಗೆಗಳ ದಿನಗಳಲ್ಲಿ ಆ ಎರಡು ಸಂಸ್ಕೃತಿಗಳ ನಡುವಿನ 
ಲ್ಲಿತ್ತು . ಅದೆಂದರೆ ಕಾಕಾ ಕೂಗು, ಗಿಡುಗಗಳು ಹೋರಾಟ ಆರಂಭವಾಗುತಿ ತು , ಕಾಗೆ ( ಕಾ . 
ಮೌನವಾಗಿ ಹಾರುತ್ತ 'ಮೇಲೆ ಕೆಳಗೆ ನೋಡು ಕಾ ಕಾ ಎಂದು ಹೇಳಿಕೊಟ್ಟರೆ ಮರಿಗಳು 
ತಿದ್ದವು. ಈ ಮಹಾಯುದ್ದದಲ್ಲಿ ಗಿಡುಗಗಳೂ “ ಕೂ ಕೂ ಕೂ ” ಎನ್ನುತಿದ್ದ ವು. ತಾಯಿ ಕಾಗೆ 
ಒಕ್ಕಟ್ಟು ಮತ್ತು ಸೈರಣೆಯಲ್ಲಿ ಕಡಿಮೆಯ- ಸಿಟ್ಟಿಗೆದ್ದು ಮರಿಯನ್ನೊಮ್ಮೆ ಕುಕ್ಕಿ ಮತ್ತೆ 
ಲೆಂದು ನಾವು ಕಂಡೆವು. ಒಂದು ಗಿಡುಗನನ್ನು “ ಕಾ ಕಾ ಕಾ ” ಎನ್ನು ತಿತು . ಆದರೆ ಮರಿಯೋ | 
ಹಲವು ಕಾಗೆಗಳು ಕಾಡತೊಡಗಿದ್ದರೆ ಮೂರು ತನ್ನದನ್ನು ಬಿಡದೆ ಕೂ ಕೂ ಕೂ ” ಎಂದೇ 
ನಾಲ್ಕು ಗಿಡುಗಗಳು ಅದರ ನೆರವಿಗೆ ಬರುವವು. ಅನ್ನುತ್ತಿತ್ತು . ಕಾಗೆಯು ತಾಳ್ಮೆಗೆಡುವುದರೊ 
ಆಗ ಕಾಗೆಗಳ ಆಟ ನಡೆಯುವುದಿಲ್ಲ . ಗಿಡುಗ ಳಗೆ ಮರಿ ಸ್ವಾವಲಂಬಿಯಾಗಲು ಕಲಿತಿರು. 
ಗಳು ಮನೋಹರವಾಗಿ ಪ್ರದಕ್ಷಿಣಾಕಾರವಾಗಿ ತಿತು . 
ಹಾರುತ್ತವೆ. ಅವುಧೀರೋದಾತ್ತ ಪ್ರಾಣಿಗ 
೮೦ದೂ ಕಾಗೆಗಳು ಬರಿ ಫಟಿಂಗರೆಂದೂ ನಮ * ನನಗೆ ಅನಾರೋಗ್ಯದ ನಿಮಿತ್ತ ಹಾಲು ಸಿಗು 
ಗನಿಸಿತು. ಅವು ಬೇಕಾದಾಗ ಪಲಾಯನ ಮಾ - ತಿತ್ತು . ಹಾಲಿದ್ದಲ್ಲಿ ಬೆಕ್ಕಿದೆ ಎಂಬುದು ಹಳೆಯ 
ಡಲೂ ಹಿಂಜರಿಯುವುದಿಲ್ಲ. ಎರಡು ತಾಸುಗಳ ಸಿದ್ದಾ೦ತ , ಹಾಲಿನ ದೆಸೆಯಿಂದಲೇ ಹೀರಾ, 
ಸಂಗ್ರಾಮದ ನಂತರ ಗಿಡುಗಗಳು ಮೇಲೆ ಹಾರಿ ನನ್ನ ಸ್ನೇಹ ಬೆಳೆಸಿತು. ಎಲ್ಲಿಂದಲೋ ಅಕಸ್ಮಾ 
ದಾಗ ಕಾಗೆಗಳು ವಿಜಯಧ್ವನಿ ಗೈದವು. ತಾಗಿ ಬಂದು ಅದು ತನ್ನ ಮೂತಿಯನ್ನು ತಿಕ್ಕಿ 
* ಈ ಯುದ್ಧದ ಪ್ರತಿಧ್ವನಿ ಮರುದಿನವೂ ಕೇಳಿ ಗಂಭೀರವಾಗಿ 'ಮಿಯಾಂವ್ ' ಅನ್ನು ವಾಗ. 
ಸಿತು . ಜೇಲಿನ ಗೋಡೆಯಮೇಲೆ ಮೂರು ಅದಕ್ಕೆ ಹಾಲು ಕೊಡದೆ ಇರಲು ನನ್ನಿಂದಾಗು 
ನಾಲ್ಕು ಗಿಡುಗಗಳು ಏನನ್ನೂ ತಿನ್ನುತ್ತ ಕುಳಿತಿ' ತ್ತಿರಲಿಲ್ಲ . ... 
ದ್ದವು. ಅದನ್ನು ಕಂಡ ಕಾಗೆಗಳು ಆಹಾರವನ್ನು ಒಂದು ದಿನ ಅದು ತನ್ನ ಸಂಗಾತಿಯೊ೦ 
ಕದಿಯುವ ಹಂಚಿಕೆ ಹೂಡಿದವು. ಮೂರು ದನ್ನು ಕರೆತಂದಿತು. ಆ ಹೊಸ ಬೆಕ್ಕು ಗಡಿ 
ನಾಲ್ಕು ಕಾಗೆಗಳು ಒಂದು ಗಿಡುಗವನ್ನು ಸುತ್ತು ಬಿಡಿಯಿಂದ ಓಡಾಡುವಾಗ ಹಾಲಿನ ತಟ್ಟಿ 
ವರಿದು ಕುಳಿತವು. ಒಂದು ಗಿಡುಗನ ಮೇಲ್ಗಡೆ ಯನ್ನು ಉರುಳಿಸಿಬಿಟ್ಟಿತು. ಅದನ್ನು ಕಂಡು. 
ಹಾರುತ್ತಿತ್ತು . ಗಿಡುಗ ಅವೆಲ್ಲವನ್ನೂ ದೂರವಿ ಶಾ ಮಲಭಾಯಿ ಅದನ್ನೊ ಡಿಸಿಬಿಟ್ಟರು. 
ಡುತ್ತ ತಿನ್ನುತ್ತಲಿತ್ತು . ಗಿಡುಗಗಳ ಪೈಕಿ ಒಂದು ಹೀರಾಗೆ ನಾಚಿಕೆಯೆನಿಸಿರಬೇಕು. ಅದು ಕೂಡ 
ಸಿಟ್ಟಿಗೆದ್ದು ಕಾಗೆಯೊಂದನ್ನು ಹೊಡೆಯಹೋ ಹೋಗಿಬಿಟ್ಟಿತು ಎರಡು ಮೂರು ದಿನಗಳ 
ದಾಗ ಮತ್ತೊಂದು ಕಾಗೆ ಅದರ ಅನ್ನವನ್ನು ಅಪ ವರೆಗೆ ಅವೆರಡೂ ಕೂಡಿ ಬಂದು ದಾಂಧಲೆ 
ಹರಿಸಿಬಿಟ್ಟಿತು. ಮೊದಲಿನ ಗಿಡುಗ ಮಾತ್ರ ಹಾಕಿದವು. ಹೀರಾ ಮೊದಲು ಬಂದು “ ಲೈನ್ 
ತಾಳ್ಮೆ ಕಳೆದುಕೊಳ್ಳದೆ ತನ್ನ ಪಾಲಿನದನ್ನೆಲ್ಲ ಕ್ಲಿಯರ್ ” ಕೊಟ್ಟಮೇಲೆ ಅದರ ಗೆಳೆಯ ಬರು 
ತಿಂದು ಮುಗಿಸಿತು. 

ತ್ತಿತ್ತು . ತಾನು ಕಳವು ಮಾಡದಿದ್ದರೂ ಗೆಳೆಯ 

ಕಳವು ಮಾಡುವುದಕ್ಕೆ ಸಹಾಯ ಮಾಡು 
* ಕೋಗಿಲೆಗಳು ತಮ್ಮ ತತ್ತಿಗಳನ್ನು ಕಾಗೆ- ತ್ತಿತ್ತು . ನನಗೆ ಈ ಗತ್ತು ತಿಳಿದಮೇಲೆಹೀರಾಗೆ 
ಯ ಗೂಡಿನಲ್ಲಿ ಇಡುತ್ತವೆ ಎಂದು ಕವಿಗಳು ಹಾಲು ಕೊಡುವುದನ್ನು ನಿಲ್ಲಿಸಿದೆ. ಆಗ ಅದು 
ಮಾತ್ರ ಹೇಳುತ್ತಾರೆ ಎಂದು ನನ್ನ ತಿಳಿವಳಿಕೆ ತನ್ನ ತುಂಟ ಮಿತ್ರನ ಸಹವಾಸವನ್ನು ಬಿಟ್ಟು 
ಯಿತ್ತು . ಆದರೆ ಇಲ್ಲಿ ಜೈಲಿನಲ್ಲಿ ಆ ಮಾತಿನ ಕೊಟ್ಟಿತು. ನಮ್ಮೆದುರು ಬಂದು ತಪ್ಪನೊ 


ಮಕ್ಕಳಿಗೆ ತುಷಾರ್‌ದಲ್ಲಿ ಮಾಡಿದ ಅಡಿಗೆ 

ಯೆಂದರೆ ಜೀವ! 


Jushor 


ಭುಗಳು 


RRICHED WITH VITAMINS A & D 


WEIGHT 


GHT 


NET 


दीलिमिटेड 


ಮಕ್ಕಳಿಗೆ ಅತಿ ಪ್ರಿಯವಾಗುವಂಥಹ ವಿಶೇಷ ರುಚಿಯೊಂದು ತುಷಾರ್ ವನಸ್ಪತಿಗಿದೆ . ತುಷಾರ್‌ ದಲ್ಲಿ 
' ಎ ' ಮತ್ತು ' ಡಿ' ವಿಟಮಿನ್ ಗಳಿರುವುದರಿಂದ ಅದರಲ್ಲಿ ಮಾಡಿದ ಅಡಿಗೆ ಹೆಚ್ಚು ರುಚಿಯಾಗಿರುವುದು 
ಮಾತ್ರವಲ್ಲದೆ ಹೆಚ್ಚು ಪೌಷ್ಟಿಕವೂ ಆಗಿರುತ್ತದೆ . ಅತಿ ರುಚಿಕಟ್ಟಾದ ಅಡಿಗೆಗೆ ತುಷಾರ್ ಉಪಯೋಗಿಸಿ ! 


ತುಷಾರ್ ಎ ಮತ್ತು 


ವಿಟಮಿನ್ ಯುಕ್ತವಾದ ವನಸ್ಪತಿ 
' ಎ ' ಮತ್ತು ' ಡಿ' 
ನಿಟಿವಿಗಳನ್ನೊಳಗೊಂಡಿದೆ 


SP [T -01 ತುಂಗಭದ್ರಾ ಇಂಡಸ್ಟ್ರೀಸ್ ಲಿಮಿಟೆಡ್ , ಕರ್ನೂಲ್ 


ಕಸ್ತೂರಿ, ಮೇ ೧೯೬೩ 
ಪ್ಪಿಕೊ೦ಡು ಕ್ಷಮೆ ಕೇಳುವವರಂತೆ ಕುಳಿತಿರು ಚೂರುಗಳನ್ನು ಹಿಡಿಯುವ ಕಲೆಯನ್ನು ಹಸ್ಯ 
ತಿತ್ತು . ಅದಕ್ಕೆ ಮತ್ತೆ ಮೊದಲಿನಂತೆ ಹಾಲು ಗತ ಮಾಡಿಕೊಂಡವು. 
ಕೊಡತೊಡಗಿದೆ. 

ಪುನಃ ಶರತ್ಕಾಲ ಬಂತು . ದುಂದುಗಾರನ ನನ್ನ ಬಿಡುಗಡೆಯ ದಿನ ಬಂತು . ೧೯೨೪, 
ಕೈಯಲ್ಲಿಯ ಹಣದಂತೆ ಎಲೆಗಳು ಭರಭರ ಫೆಬ್ರುವರಿ ಮೊದಲನೆಯ ತಾರೀಖಿನಂದು ನಾನು 
ಉದುರತೊಡಗಿದವು. ಹಕ್ಕಿಗಳು ಹಾಡುವು ನಸುಕಿನ ನಾಲ್ಕು ಗಂಟೆಗೆ ಎದ್ದು ಸ್ನಾನ 
ದನ್ನು ನಿಲ್ಲಿಸಿದವು. ಮುಂಜಾನೆ, ಸಂಜೆ ಅವು ಮಾಡಿದೆ. ಜೇಲಿನ ಅಶುದ್ಧ ಆಹಾರದ ಕಲ್ಮಶ 
ಗಳ ಸಂಗೀತ ಕೇಳಿ ರೂಢಿಯಾಗಿದ್ದ ನಮಗೆ ವನ್ನು ಕಳೆದುಕೊಳ್ಳಲು ಹಿಂದಿನ ದಿನವಿಡೀ 
ಇದರಿಂದ ತುಂಬ ವ್ಯಥೆಯಾಯಿತು. 

ಉಪವಾಸ ಮಾಡಿದ್ದೆ . ನಾನು ಮಾವಿನ ಮತ್ತು 
ನಾವೆಸೆದ ರೊಟ್ಟಿ, ಚೂರುಗಳನ್ನು ತಿಂದು ಬೇವಿನ ಗಿಡಗಳಿಗೆ ಕೊನೆಯದಾಗಿ ನೀರು 
ಕಾಗೆಗಳು ಬಲಿ ತಿದ್ದವು. ಅವುಗಳ ಆಲಸ್ಯ ಹಾಕಿದೆ. ಹೀರಾ ಭೆಟ್ಟಿಯಾಗಿದ್ದರೆ ಚೆನ್ನಾಗಿತ್ತು . 
ಕಳೆಯಲೆಂದು ನಾನು ರೊಟ್ಟಿ ಚೂರುಗಳನ್ನು ಆದರೆ ಈ ನಸುಕಿನಲ್ಲಿ ಅದನ್ನೆಲ್ಲಿ ಹುಡುಕುವುದು ? 
ಮೇಲಕ್ಕೆ ಎಸೆಯಹತ್ತಿದೆ. ಆದರೆ ಕಾಗೆರ ಇಷೋತಿಗೆ ಠಾಕೂರಸಾಹೇಬ ಎದ್ದಿದ್ದರು. 
ಛೇನೂ ಅವನ್ನು ಹಿಡಿಯಲು ಹಾರದೆ ನೆಲಕ್ಕೆ ಶಾಮಲಭಾಯಿಯ ಸ್ನಾನ ಮುಗಿದಿತ್ತು . ಜೇಲಿನ 
ಬಿದ್ದ ಮೇಲೆಯೆ ತಿನ್ನುತ್ತಿದ್ದವು. “ನಿಮ್ಮ ಗುಣ ನಿಯಮಭಂಗ ಮಾಡಿ ನಾವು ಪ್ರಾರ್ಥನೆ 
ರಾತಿ ಕಾಗೆಗಳು ಶುದ್ಧ ನಿಷ್ಟ್ರಯೋಜಕ. ನಮ್ಮ ಮಾಡಿದೆವು. 
ಲ್ಲಿಯ ಕಾಗೆಗಳು ನಾವು ಮೇಲೆ ಹಾರಿಸಿದ ಭಜನೆ ಮುಗಿಯುವ ಹೊತ್ತಿಗೆ ಬೆಳಕು 
ಸೇಂಗಾ ಕಾಳುಗಳನ್ನು ಅಂತರಿಕ್ಷದಲ್ಲಿಯೆ ಹಿಡಿ ಮೂಡಿತು . ಆದರೂ ನಮ್ಮನ್ನು ಕರೆದೊಯ್ಯಲು 
ಯುತ್ತಿದ್ದವು. ಈ ಮೂರ್ಖ ಕಾಗೆಗಳು ಯಾರೂ ಬರಲಿಲ್ಲ. ಶಾಮಲಭಾಯಿ ನನಗೆ 
ಸುಮ್ಮನೆ ಕುಳಿತು ಕಣ್ಣು ಬಿಡುತ್ತವೆ' ಎಂದೆ “ ಕಾಕಾ, ತುಲಸಿ ಗಿಡಕ್ಕೆ ನೀರು ಹಾಕಲು 
ಶಾಮಲಭಾಯಿಗೆ. ಆದರೆ ಆತ ತನ್ನ ಸ್ಥಳದ ಮರೆತಿರಿ” ಎಂದರು. ನನ್ನ ಮರೆವಿಗಾಗಿ ನಾಚಿ 
ಅಭಿಮಾನ ಬಿಟ್ಟು ಕೊಡಲಿಲ್ಲ. ನಮ್ಮ ಕಾಗೆ ಕೆಯಾಯಿತು. ಓಡಿಹೋಗಿ ತುಲಸಿ ಗಿಡಕ್ಕೆ 
ಗಳು ಹೊಟ್ಟೆಗಿಲ್ಲದ ದರಿದ್ರ ಭಿಕ್ಷುಕರಲ್ಲ ” ನೀರು ಹಾಕಿ ಬಂದೆ. ಆ ಹೊತ್ತಿಗೆ ಸರಿಯಾಗಿ 
ಎಂದರವರು . 

ವಾರ್ಡರ್ ಬಂದು ನನ್ನನ್ನು ಹೆಬ್ಬಾಗಿಲಿಗೆ ಕರೆ 
ಆದರೆ ನನಗೆ ಅಸಾಧ್ಯವಾದದ್ದನ್ನು ಗಿಡುಗ ದೊಯ್ದ . ಸುಪರಿಂಟೆಂಡೆಂಟ್ರೊಡನೆ ಔಪಚಾ 
ಗಳು ಸಾಧಿಸಿದವು. ನಾವು ತೂರಿದ ರೊಟ್ಟಿ ರಿಕವಾಗಿ ನಾಲ್ಕು ಮಾತುಗಳನ್ನಾಡಿ ಜೇಲಿನ 
ಚೂರುಗಳನ್ನು ಅವು ಅಂತರಿಕ್ಷದಲ್ಲಿ ಹಿಡಿದು ಹೊರಗೆ ಹೆಜ್ಜೆಯಿಟ್ಟ . ಹೊರಗೆ ಕಾಲಿಡುತ್ತಿ 
ನುಂಗುವುದನ್ನು ಕಂಡ ಕಾಗೆಗಳಿಗೆ ತಮ್ಮ ದ್ದಂತೆ ನನ್ನ ಬಾಯಿಂದ ಗೀತೆಯ ವಾಕ್ಯ 
ವೈರಿಗಳಿಂದಾಗುತ್ತಿದ್ದ ತೇಜೋ ವಧೆ ಸಹಿಸಲಾ ವೊಂದು ತನ್ನಷ್ಟಕ್ಕೆ ತಾನೆ ಹೊರಬಿತ್ತು : 
ಗಲಿಲ್ಲ. ಅವುಕೂಡ ಅಂತರಿಕ್ಷದಲ್ಲಿಯ ರೊಟ್ಟಿ, ಸ್ತ್ರೀ ಈ ಪು ಮರ್ತ್ಯಲೋಕ೦ ನಿಶ೦ತಿ. 


ಪ್ರೇಮವೊಂದು ಬಿರುಗಾಳಿ ಯ ರೀತಿ, ಎಲ್ಲಿಯವರೆಗೆ ಬಿರುಗಾಳಿ ಆರು 
ವುದೋ ಅಲ್ಲಿಯವರೆಗೆ ನಮ್ಮಲ್ಲಿಪ್ರೇಮದ ಬಗ್ಗೆ ಅನುಭೂತಿ ದಯೆ ಇರುತ್ತದೆ 
ಬಿರುಗಾಳಿ ನಿಂತೊಡನೆ ಪ್ರೇವ - ದ್ವೇಷ, ತಿರಸ್ಕಾರವಾಗಿ ಬದಲಾಗುತ್ತದೆ. 

- ಸಿಗ್ಮಂಡ್ ಫ್ರಾಡ್ 


ರುಚಿಗೆ ! 


ಗುಣಕ್ಕೆ ! ! 


ಪ್ರತಿದಿನ ಒಂದಕ್ಕೆ 

ಎರಡು ಕೋಟಿಗೂ 
ಮೇಲ್ಪಟ್ಟು ಬೀಡಿಗಳ ತಯಾರಿಕೆಯಿಂದ ದಕ್ಷಿಣ ಭಾರತದಲ್ಲಿ 
ಮೊದಲ ಸ್ಥಾನವನ್ನು ಗಳಿಸಿರುವ ಭಾರತದ ಬೃಹತ್ ಉದ್ಯಮದ ಉತ್ಪನ್ನಗಳು 


ಮಂಗಳೂರು 

ಗಣೇಶ 
ಬೀಡಿಗಳು 


ಪ್ರಧಾನ ಕಚೇರಿ: 
ಮಂಗಳೂರು ಗಣೇಶ ಬೀಡಿ ವರ್ಕ್ 


ಸಂತೆಪೇಟೆ, ಮೈಸೂರು 
TELEGRAM " AROMA " 


TELEPHONE 421 


This Magazine owned by the Loka Shikshana Trust Hubli is printed and published 
by Shri H . R . Purohit at the Samyukta Karnatak Press, Koppikar Road , Hubli 


Regd . No. BO 


ಇದೀಗ ಪ್ರಕಟವಾಗಿವೆ. 

ಶ್ರೀ ದಿವಾಕರ ರಂಗನಾಥ ಇವರ 
ಉಪನಿಷತ್ ಪ್ರಕಾಶ ಗೀತಾನಿತ್ಯಪಾಠ 
ಬೆಲೆ : ರೂ .೩. ೫೦ (ಅಂಚೆ ವೆಚ್ಚ ಬೇರೆ) * ಬೆಲೆ : ೪೦ ನ.ಪೈ .( ಅಂಚೆವೆಚ್ಚ ಬೇರೆ) 
- ಅಧ್ಯಾತ್ಮ ಕಾಯಾ೯ಲಯ ಹುಬ್ಬಳ್ಳಿ ಹಾಗೂ ೨, ರೆಸಿಡೆನ್ಸಿರೋಡ ಬೆಂಗಳೂ -೧ 


KASTUI 


A KANNAc 
MONTHLY DI 


nda 


Circulates thro2 

the Mysore 
and outside who 
Kannada is sp 


Coap 


Dond 


Command. 
the highest nua 

of reader. 


M 


SANDA 


SANDAL SOAP 


SOAP 


BSRI 
RAMAKRISHNA 
OIL NIUS 


MANGALORE 
HILO 


Caters to all 


ಸೋನಾ ಸ್ಯಾಂಡಲ್ 


ಕ್ಯಾಂಡಲ್ 
ಸೆಪ್ 


15 . 


ತಯಾರಕರು : 


A Loka Shiks 
Trust Public 


ಶ್ರೀ ರಾಮಕೃಷ್ಣ ಆಯಿಲ್ ಮಿಲ್ | 


ಮಂಗಳೂರು 


